ಕನಕ ಸಾಹಿತ್ಯ ದರ್ಶನ ಸಂಪುಟ ೨ 


ಕನಕದಾಸರ ಕಾವ್ಯ ಖಾಗ-೧ 
(ಹರಿಭಕ್ತಿಸಾರ, ರಾಮಧಾನ್ಯ ಚರಿತ್ರೆ ಮತ್ತು ನಳಚರಿತ್ರೆ 


ಸಂಪಾದಕರು 
ಡಾ. ಸಾ.ಶಿ. ಮರುಳಯ್ಯ 





ಕರ್ನಾಟಕ ಸರ್ಕಾರ 


ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 
ಕನ್ನಡ ಭವನ, ಜೆ.ಸಿ.ರಸ್ತೆ 
ಬೆಂಗಳೂರು - ೫೬೦ ೦೦೨ 


KANAKA SAHITYA DARSHANA Vol-2 : A reprint of collection of 
poetical works of Kanakadasa; Edited by Dr. S.S. Marulaiah; 
Published by Dr. Manu Baligar, Commissioner, Department 


of Kannada and Culture, Kannada Bhavan, J.C.Road, 
Bengaluru - 560 002. 


ಈ ಆವೃತ್ತಿಯ ಹಕ್ಕು : ಕರ್ನಾಟಕ ಸರ್ಕಾರ 


ಮೊದಲ ಮುದ್ರಣ : ೧೯೯೧ 
ಎರಡನೆ ಮುದ್ರಣ : ೨೦೧೨ 


ಪ್ರತಿಗಳು : ೧೦೦೦ 
ಪುಟಗಳು : ೨೦% + ೨೧೮ 
ಬೆಲೆ : ರೂ. ೫೦/- 


ರಕಾಪುಟ ವಿನ್ನಾಸ : ಯು.ಟಿ. ಸುರೇಶ್‌ 


ಮುದ್ರಕರು : 
ಮೆ॥ ಮಯೂರ ಪ್ರಿಂಟ್‌ ಆ್ಯಡ್ಸ್‌ 

ನಂ. ೬೯, ಸುಬೇದಾರ್‌ ಛತ್ರಂ ರೋಡ್‌ 

ಬೆ೦ಗಳೂರು - ೫೬೦ ೦೨೦ ದೂ : ೨೩೩೪೨೭೨೪ 


ಪ್ರಕಾಶಕರ ಮಾತು 


ಕನಕದಾಸರು ಕವಿ ವಿಶಿಷ್ಟವಾದ ಸಹಜ ಪ್ರತಿಭೆಯಿಂದ, ಉದಾರತೆಯಿಂದ, 
ವಸ್ತುವೈವಿಧ್ಯ ಹಾಗೂ ಛಂದೋ ವೈವಿಧ್ಯತೆಯಿಂದ, ಸಮಕಾಲೀನ ಪ್ರಜ್ಞೆಯಿಂದ 
ಹರಿದಾಸ ಸಾಹಿತ್ಯ ಪರಂಪರೆಯಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಿದ್ದಾರೆ. ಕನಕದಾಸರು 
ದಾಸರಲ್ಲಿ ಕವಿಗಳು ಇದೇ ಅವರ ವೈಶಿಷ್ಟ್ಯ. ಕನಕದಾಸರು ಹಲವಾರು ಭಾವಪೂರ್ಣ 
ಕೀರ್ತನೆಗಳನ್ನು ರಚಿಸಿದ್ದಾರೆ. ಅವರ ಸಾಹಿತ್ಯ ರಚನೆ ಕೇವಲ ಕೀರ್ತನೆಗಳಿಗೆ 
ಸೀಮಿತಗೊಳ್ಳದೆ, ಮೋಹನತರಂಗಿಣಿ, ನಳಚರಿತ್ರೆ, ಹರಿಭಕ್ತಿಸಾರ, ರಾಮಧಾನ್ಯಚರಿತ್ರೆ, 
ನೃಸಿಂಹಸ್ತವ ಎಂಬ ಕೃತಿಗಳನ್ನೂ ರಚಿಸಿದ್ದಾರೆ. ನೃಸಿಂಹಸ್ತವ ಉಪಲಬ್ಧವಿಲ್ಲ. 
ತತ್ತ್ವ-ನೀತಿ ಭಕ್ತಿಗಳಿಂದ ಮುಪ್ಪುರಿಗೊಂಡ ಹರಿಭಕ್ತಿಸಾರ, ನಳದಮಯಂತಿಯರ 
ಹೃದಯಸ್ಟ ಸರ್ಶಿಯಾದ ಪಾತ್ರ ಚಿತ್ರಣದ ನಳಚರಿತ್ರೆ, ಜನಾದರಣೀಯವಾಗಿದೆ. ಅಂದಿನ 
ಸಮಾಜದಲ್ಲಿ ನೆಲಸಿದ್ದ ವರ್ಗ, ವರ್ಣದ ಅಂತರವನ್ನು ವ್ಯಂಗ್ಯವಾಗಿ, ಮಾರ್ಮಿಕವಾಗಿ 
ಎತ್ತಿತೋರಿಸುವ ರಾಮಧಾನ್ಯಚರಿತ್ರೆಯು ವಿನೂತನವಾಗಿದ್ದು, ಕನ್ನಡ ಕಾವ್ಯಲೋಕದಲ್ಲಿ 
ಅನನ್ಯ ಕೃತಿಯೆನಿಸಿದೆ. ಕನಕದಾಸರು ತಮ್ಮ ಸ್ವೋಪಜ್ಞ ಸಾಧನೆ-ಸಿದ್ಧಿಗಳಿಂದ 
ದಾಸ ಪರಂಪರೆಯಲ್ಲಿ ಮಹತ್ವದ ಸ್ಥಾನವನ್ನು ಪಡೆದಿದ್ದಾರೆ. 

ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ದಾಸಶ್ರೇಷ್ಠರಲ್ಲಿ 
ಒಬ್ಬರಾದ ಕನಕದಾಸರ ೫೦೦ನೆಂತು ಜಯಂತ್ಯುತ್ಸವದ ಅಂಗವಾಗಿ 
ಡಾ. ದೇ. ಜವರೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಡಾ. ಹೆಚ್‌.ಜೆ. ಲಕ್ಕಪ್ಪಗೌಡ, 
ಡಾ. ಬರಗೂರು ರಾಮಚಂದ್ರಪ್ಪ ಮತ್ತು ಡಾ. ಸಾ.ಶಿ. ಮರುಳಯ್ಯನವರನ್ನೊಳಗೊಂಡ 
ಸಂಪಾದಕ ಮಂಡಳಿಯನ್ನು ರಚಿಸಿ, ಕನಕದಾಸರ ಸಮಗ್ರ ಸಾಹಿತ್ಯವನ್ನು ಕನಕಸಾಹಿತ್ಯ 
ದರ್ಶನ ಎಂಬ ಹೆಸರಿನಲ್ಲಿ ನಾಲ್ಕು ಸಂಪುಟಗಳಲ್ಲಿ ಹೊರತಂದಿತ್ತು. 

ಕನಕ ಸಾಹಿತ್ಯ ದರ್ಶನದ ನಾಲ್ಕು ಸಂಪುಟಗಳು ಅಲಭ್ಯವಾಗಿದ್ದು, ಅದಕ್ಕೆ 
ಸಾರ್ವಜನಿಕರಿಂದ ಅಪಾರ ಬೇಡಿಕೆಯಿರುವುದರಿಂದ ಪ್ರಸಕ್ತ, ಕನ್ನಡ ಮತ್ತು 
ಸಂಸ್ಕೃತಿ ಇಲಾಖೆಯ ವತಿಯಿಂದ ಮೂರು ಸಂಪುಟಗಳನ್ನು ಶೀರ್ಷಿಕೆಯಲ್ಲಿ 
ಅಲ್ಪ ಬದಲಾವಣೆಯೊಂದಿಗೆ ಮರುಮುದಣ ಮಾಡಲಾಗುತ್ತಿದೆ ಮತ್ತು ಹೊಸದಾಗಿ 
ಪ್ರೊ| ಸುಧಾಕರ ಅವರು ಸಂಪಾದಿಸಿರುವ ಮೋಹನ ತರಂಗಿಣಿ ಕೃತಿಯನ್ನು 
ಗದ್ಯಾನುವಾದದೊಂದಿಗೆ ಪ್ರಕಟಿಸಲಾಗುತ್ತಿದೆ. 

ಕನಕದಾಸರ ಸಮಗ್ರ ಸಾಹಿತ್ಯ ಸಂಪುಟಗಳನ್ನು ಮರುಮುದ್ರಿಸಲು ಸಹಕರಿಸಿದ 
ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದವರಿಗೂ, ಈ ಸಂಪುಟದ ಸಂಪಾದಕರಾದ 
ಡಾ. ಸಾ.ಶಿ. ಮರುಳಯ್ಯ ಅವರಿಗೂ ನನ್ನ ಕೃತಜ್ಞತೆಗಳು ಸಲ್ಲುತ್ತವೆ. ಸದರಿ 
ಸಂಪುಟಗಳನ್ನು ಹೊರತರಲು ಒಪ್ಪಿಗೆ ನೀಡಿದ. ಇಲಾಖಯ ಕಾರ್ಯದರ್ಶಿಗಳಾದ 


ಶ್ರೀ ಬಸವರಾಜು ಅವರಿಗೂ, ಈ ಸಂಪುಟಗಳನ್ನು ಹೊರತರಲು ಸಹಕರಿಸಿದ 
ಶ್ರೀ ಕಾ.ತ. ಚಿಕ್ಕಣ್ಣ, ಜಂಟಿ ನಿರ್ದೇಶಕರು (ಆಡಳಿತ), ಶ್ರೀ ಬಲವಂತರಾವ್‌ 
ಪಾಟೀಲ್‌, ಜಂಟಿ ನಿರ್ದೇಶಕರು (ಸು.ಕ), ಶ್ರೀಮತಿ ವೈ.ಎಸ್‌. ವಿಜಯಲಕ್ಷ್ಮಿ 
ಕಾರ್ಯಕ್ರಮ ಅಧಿಕಾರಿ ಮತ್ತು ಪ್ರಕಟಣಾ ಶಾಖೆಯ ಸಿಬ್ಬಂದಿಯವರಿಗೆ ನನ್ನ 
ಕೃತಜ್ಞತೆಗಳು ಸಲ್ಲುತ್ತವೆ. ಈ ಸಂಪುಟಗಳನ್ನು ಅಂದವಾಗಿ ಮುದ್ರಿಸಿಕೊಟ್ಟ ಮಯೂರ 
ಪ್ರಿಂಟ್‌ ಆ್ಯಡ್ಜ್‌ನ ಮಾಲೀಕರು ಹಾಗೂ ಸಿಬ್ಬಂದಿ ವರ್ಗದವರಿಗೆ ನನ್ನ ಕೃತಜ್ಞತೆಗಳು. 
ಕನ್ನಡ ಹರಿದಾಸ ಪರಂಪರೆಯಲ್ಲಿ ವೈಶಿಷ್ಟ್ಯಪೂರ್ಣ ವ್ಯಕ್ತಿತ್ವವುಳ್ಳ ಕನಕದಾಸರ 
ಕೃತಿಗಳನ್ನು ಸುಲಭ ಬೆಲೆಯಲ್ಲಿ ಕನ್ನಡಿಗರಿಗೆ ಒದಗಿಸುವುದು ನಮ್ಮ ಆಶಯವಾಗಿದೆ. 
ಈ ಸಂಪುಟಗಳ ಪ್ರಯೋಜನವನ್ನು ಓದುಗರು ಪಡೆದುಕೊಂಡರೆ ನಮ್ಮ ಶ್ರಮ 
ಸಾರ್ಥಕ. 
೧೮.೦೧.೨೦೧೨ ಡಾ. ಮನು ಬಳಿಗಾರ್‌ 
ಆಯುಕ್ತರು 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 


X 


ಮೊದಲ ಮುದ್ರಣದ ಮುನ್ನುಡಿ 


ದಾಸ ಸಮುದಾಯದಲ್ಲಿ ಕನಕದಾಸರಿಗೆ ವಿಶಿಷ್ಟವಾದ ಸ್ಥಾನವಿದೆ. ಅವರ 
ಸಾಹಿತ್ಯ ರಚನೆ ಕೀರ್ತನೆಗಳಿಗಷ್ಟೇ ಸೀಮಿತಗೊಳ್ಳಲಿಲ್ಲ. ಅವರು ಅಣಕು ಮಹಾಕಾವ್ಸ 
ಮಹಾಕಾವ್ಯ ಪೂರ್ಣಕಾವ್ಯ, ಶತಕಗಳನ್ನು ಸಹ. ರಚಿಸಿದ್ದಾರೆ. ಇವುಗಳ ಪೈಕಿ 
ಹರಿಭಕ್ತಿಸಾರ ಮತ್ತು ನಳಚರಿತೆಗಳು ಪಾಮರ ಪಂಡಿತರಿಂದ ಏಕಪ್ರಕಾರವಾಗಿ 
ಮನ್ನಣೆ ಪಡೆದಿವೆ. "ಗಿಳಿಯ ಮರಿಯನು ತಂದು ಪೋಷಿಸಿ'; “ಎ೦ಜಲೆಂಜಲು 
ಎಂಬರಾ ನುಡಿ ಎ೦ಜಲಲ್ಲವೆ'; "ದೀನ ನಾನು ಸಮಸ್ತ ಲೋಕಕೆ ದಾನಿ ನೀನು”, 
"ವನಿತೆ ಮಲಗಿಹಳೋ ಅಧ್ಯೆರ್ಯದಿ ನೆನೆವಳೋ ದೈವವನು'; "ದೊಡ್ಡ ಹೊಟ್ಟೆಯ 
ಗೂನು ಬೆನ್ನಿನ'- ಈ ಸಾಲುಗಳಿಂದ ಪ್ರಾರಂಭವಾಗುವ ಪದ್ಯಗಳು ಹಳ್ಳಿಯ 
ನಿರಕ್ಷರಿಗಳ ನಾಲಗೆಗಳ ಮೇಲೆ ಕುಣಿದಾಡುವುದನ್ನು ನಾನೆ ಕೇಳಿದ್ದೇನೆ. ಸರ್ವಜ್ಞನ 
ತ್ರಿಪದಿಗಳಂತೆ ಕನಕದಾಸರ ಹರಿಭಕ್ತಿಸಾರದ ಪದ್ಯಗಳು ಸಹ ಬಹು ಜನಪಿಯವಾಗಿವೆ. 
ಹಬ್ಬಹರಿದಿನಗಳಲ್ಲಿ ಹಾಗೂ ವಿಶೇಷ ಸಂದರ್ಭಗಳಲ್ಲಿ ಕುಮಾರವ್ಯಾಸಭಾರತ ಜೈಮಿನಿ 
ಭಾರತಗಳನ್ನೆಂತೊ ಅಂತೆಯೇ ಕನಕದಾಸರ ನಳಚರಿತ್ರೆಯನ್ನು ಸಹ ಗ್ರಾಮೀಣರು 
ಓದಿಸಿ, ಕೇಳಿ, ಕೃತಾರ್ಥರಾದವರಂತೆ ಸಮಾಧಾನಗೊಳ್ಳುತ್ತಾರೆ. ತತ್ತ್ವ ನೀತಿ ಭಕ್ತಿಗಳ 
ತ್ರಿವೇಣಿ ಸಂಗಮದಿಂದ ಹರಿಭಕ್ತಿಸಾರವೂ ಸುಲಿದ ಬಾಳೆಯ ಹಣ್ಣಿನಂತೆ, ಗೂಡಿನಿಂದ 
ಇಳಿದ ಜೇನಿನಂತೆ ಸ್ವಾದುವಾಗಿರುವ ಸರಸ ಶೈಲಿಯಿಂದ, ಅಸಂಕೀರ್ಣವಾದ 
ಕತೆಯ ನಿರರ್ಗಳತೆಯಿಂದ ನಳದಮಯಂತಿಯರ ಹೃದಯಸ್ಪರ್ಶಿಯಾದ ಪಾತ್ರ 
ಚಿತ್ರಣದಿಂದ ನಳಚರಿತ್ರೆಯೂ ಸರ್ವಜನಾದರಣೀಯವಾಗಿವೆ. ವರ್ಗ ವರ್ಣ 
ಜಾತಿಭೇದಗಳನ್ನು ರೂಪಕದ ಮೂಲಕ ವಿಡಂಬಿಸುವ ರಾಮಧಾನ್ಯ ಚರಿತೆ 
ಸ್ಟಾರಸ್ಕಕರವೂ, ಕನ್ನಡ ಕಾವ್ಯ ಸಮುದಾಯದಲ್ಲಿ ಅತ್ಯಪೂರ್ವವೂ ಆದ ವಿನೂತನ 
ಕಾವ್ಯ. 

ಬಾಳಿನ ಪರಿಪೂರ್ಣತೆಗೆ ಅಶನವಸನವಸತಿಗಳ ಜತೆಗೆ, ಮನಸ್ಸಿನ ಆರೋಗ್ಯ 
ಕೃನುವಾಗುವಂಥ, ಹೃದಯವನ್ನು ಸಂಸ್ಕರಿಸುವಂಥ ಸಾಹಿತ್ಯ ಕಲೆಗಳು ಎಲ್ಲ 
ಮಾನವರಿಗೂ ಬೇಕು. ಶ್ರೀಸಾಮಾನ್ಯರ ನಡುವೆ ಹುಟ್ಟಿ ಬೆಳೆದು, ಅವರ ಅಭಿರುಚಿ 
ಅಭೀಷ್ಟಗಳನ್ನರಿತಿದ್ದ. ಸಾಧನೆ ತಪ ಸಿನಿಂದ, ಸ್ವಸಾಮರ್ಥ್ಯದಿಂದ ಅದ್ವಿತೀಯ 
ಸಿದ್ಧಿಯನ್ನು ಪಡೆದಿದ್ದ. ಕನಕದಾಸರ ಕೃತಿಗಳು ಶ್ರೀಸಾಮಾನ್ಯನಿಗೆ ವರಗಳಾಗುತ್ತವೆನ್ನು 
ವುದರಲ್ಲಿ ಸ ಸಂಶಯವಿಲ್ಲ. ಅವು ಸುಲಭವಾಗಿ ಶ್ರೀಸಾಮಾನ್ಯನನ್ನು ಸರಬ 
ದೃಷ್ಟಿಯಿಂದಲೇ ಕರ್ನಾಟಕ ಸರ್ಕಾರ ಅವನ್ನು ಪ್ರಕಟಿಸುವ" ಯೋಜನೆಯನ್ನು 
ಹಮ್ಮಿಕೊಂಡು ೧೯೮೯ರಲ್ಲಿ ಸಂಪಾದಕ ಮಂಡಲಿಯೊಂದನ್ನು ನೇಮಿಸಿತು. 

ಈಗಾಗಲೇ ಸಮಿತಿ ಜನಪ್ರಿಯ ಕನಕ ಸಂಪುಟವನ್ನೂ, ಸಮಗ್ರ ಕನಕ 
ಸಾಹಿತ್ಯ ದರ್ಶನದ ಪ್ರಥಮ ಸಂಪುಟವನ್ನೂ ಕನ್ನಡ ಮತ್ತು ಸಂಸ್ಕೃತಿ 


vi 


ನಿರ್ದೇಶನಾಲಯಕ್ಕೆ ಸಂಪಾದಿಸಿಕೊಟ್ಟಿದೆ. ಇದೀಗ ಹರಿಭಕ್ತಿಸಾರ, ರಾಮಧಾನ್ಯಚರಿತ್ರೆ 
ಮತ್ತು ನಳಚರಿತ್ರೆ ಗಳನ್ನೊಳಗೊಂಡ ಎರಡನೆಯ ಸಂಪುಟ ಹೊರಬರುತ್ತಿದೆ. 
ಕನ್ನಡ ನಾಡಿನ ಖ್ಯಾತ ವಿದ್ವಾಂಸರೂ, ಕವಿಗಳೂ, ವಾಗ್ಮಿಗಳೂ ಸಮಿತಿಯ ಸದಸ್ಯರೂ 
ಆದ ಪ್ರಾಧ್ಯಾಪಕ ಡಾ| ಸಾ. ಮರುಳಯ್ಯನವರು ಶಾಸ್ತ್ರಬದ್ಧವಾಗಿ ಈ ಮೂ 
ಕೃತಿಗಳನ್ನು ಪರಿಷ್ಕರಿಸಿಕೊಟ್ಟದ್ದಾರೆ. ಸಾಮಾನ್ಯ ವಾಚಕರಿಗೊ ನದು ತಲುಪಬೇಕೆಂಬ 
ಉದ್ದೇಶವನ್ನೀ ಟ್ಟುಕೊಂಡದ್ದರಿಂದ ಪ ಪಾಠಾಂತರಗಳನ್ನು ಕೊಟ್ಟಿಲ್ಲ. ಆದರೆ ಉಪಯುಕ್ತವೂ 
ವಿದ್ವತ್ಬೂರ್ಣವೂ ಆದ ಪೀಠಿಕೆಯನ್ನವರು ಇದರಲ್ಲಿ ಸೇರಿಸಿದ್ದಾರೆ. ಅವರಿಗೆ ನನ್ನ 
ನಮನಗಳು. 

ಆದಷ್ಟು ಬೇಗ ಡಾ. ಎಚ್‌.ಜೆ. ಲಕ್ಕಪ್ಪಗೌಡರು ಮತ್ತು ಪ್ರೊ ಸುಧಾಕರ 
ಅವರು ಪರಿಷ್ಕರಿಸುತ್ತಿರುವ ಕನಕ ಸಾಹಿತ್ಯ ದರ್ಶನದ ಮೂರು (ಮೋಹನ 
ತರಂಗಿಣಿ) ಮತ್ತು ನಾಲ್ಕನೆಯ (ಕೀರ್ತನೆಗಳು, ಮುಂಡಿಗೆಗಳು) ಸಂಪುಟಗಳನ್ನು 
ಪ್ರಕಟಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಪ್ರೊ ಬರಗೂರು ರಾಮಚಂದ್ರಪ್ಪನವರು 
ಸೇರಿಕೊಂಡು ಮೇಲೆ ಕಾಣಿಸಿರುವ ಎಲ್ಲ ಸದಸ್ಯ ಮಿತ್ರರು ನೀಡುತ್ತಿರುವ ಸಹಕಾರ 
ಸಲಹೆಗಳಿಗಾಗಿ ಅವರನ್ನು ಕೃತಜ್ಞತಾಪೂರ್ವಕವಾಗಿ ವಂದಿಸುತ್ತೇನೆ. 

ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯದ ಅಂದಿನ 
ಮತ್ತು ಇಂದಿನ ನಿರ್ದೇಶಕರು/ಆಯುಕ್ತರು ಶ್ರೀ ಐ.ಎಂ. ವಿಠ್ಠಲಮೂರ್ತಿ, 
ಶ್ರೀ ಬಿ. ಪಾರ್ಥಸಾರಥಿ ಮತ್ತು ಡಾ| ಪಿ.ಎಸ್‌. "ರಾಮಾನುಜಂ -ಈ ಯೋಜನೆಯನ್ನು 
ಕಾರ್ಯರೂಪ ಕ್ಕೆ ತರುವಲ್ಲಿ ತುಂಬ ಆಸಕ್ತಿವಹಿಸಿ, ಕಾಲಕಾಲಕ್ಕೆ ಸೂಕ್ತ ಸ ಸಲಹೆಗಳನ್ನು 
ನೀಡುತ್ತಿದ್ದಾರೆ. ಅವರಿಗೆ ನನ್ನ ಮತ್ತು ಸಮಿತಿಯ ಹೃತ್ಪೂರ್ವಕ ವಂದನೆಗಳು 
ಸಲ್ಲಬೇಕು. | ಯೋಜನೆಯನ್ನು ಮಂಜೂರು ಮಾಡಿ. ಕನ್ನಡಿಗರ ಅಭೀಪೆ ಪ್ಲೆಯನ್ನು 
ಪೂರ ಸುತ್ತಿರುವ ಕರ್ನಾಟಕ ಸರ್ಕಾರ ಹಾಗೂ ಕನ್ನಡ ಮತ್ತು. ಸಂಸ್ಕೃತಿ ಇಲಾಖೆಯ. 
ಸಚಿವರಾದ ಶ್ರೀ ಎಸ್‌. ರಮೇಶ್‌ ಅವರು ಅಭಿನಂದನೀಯರು” ಇಲಾಖೆಯ 
ಸನ್ನಿತ್ರರಾದ ಸರ್ವಶ್ರೀ ದೇವರಸಯ್ಯ, ಕಾ.ತ. ಚಿಕ್ಕಣ್ಣ, ಸಿದ್ದೇಗೌಡರಾದಿಯಾಗಿ 
ಎಲ್ಲ ಸಿಬ್ಬಂದಿವರ್ಗದ ಸಹಕಾರಕ್ಕಾಗಿ ಅವರಿಗೆ ನನ್ನ ಮತ್ತು ಸಮಿತಿಯ ಧನ್ಯವಾದಗಳು 


ಮೈಸೂರು-೧೨ ದೇ. ಜವರೇಗೌಡ 


೨೮-೧-೧೯೯೧ ಸಂಪಾದಕ ಮಂಡಳಿಯ ಪರವಾಗಿ 


WK 


ಮೊದಲ ಮುದ್ರಣದ ನನ್ನ ಮಾತು 


ನಾಡಿನ ಪುಣ್ಯದ ಫಲವಾಗಿ ಮಹಾಕವಿಯೊಬ್ಬನು ಉದಯಿಸುತ್ತಾನೆ. 
ಅಂತಹ ಪುಣ್ಯವಿದ್ದುದರಿ೦ದಲೇ ಕನಕದಾಸರಂತಹ ಸಂತಕವಿಯನ್ನು ಕನ್ನಡನಾಡು 
ಕಾಣಲು ಸಾಧ್ಯವಾಯಿತು. ಆ ಕವಿಶ್ರೇಷ್ಠರ ಬದುಕು ಮತ್ತು ಕೃತಿಗಳನ್ನು ಕುರಿತಂತೆ 
ಈಗಾಗಲೇ ಸಾಕಷ್ಟು ಕೆಲಸ ನಡೆದಿದೆ; ನಡೆಯುತ್ತಲೂ ಇದೆ. ವ ಬಗೆಯ 
ಸ್ತುತ್ಯಕಾರ್ಯಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮುಂದೆ ಬಂದಿರುವುದು 
ನಿಜಕ್ಕೂ ಪ್ರಶಂಸನೀಯ. ಈ ಹಿಂದೆ ಪೂ। ದೇಜಗೌರವರ ದಕ್ಷ ಅಧ್ಯಕ್ಷತೆಯಲ್ಲಿ 
ವಿವಿಧ ಲೇಖಕರ ವಸ್ತುನಿಷ್ಠ ವಿಮರ್ಶೆಗಳ ಒಂದು ಬೃಹತ್‌ ಸಂಪುಟ” “ಕನಕ 
ಸಂಪುಟ-ಣ' ಇಲಾಖೆಯ ವತಿಯಿಂದ ಹೊರಬಿದ್ದಿದೆ. "ನಾನೆತ್ತಿಕೊಂಡು ಪೂರ್ಣ 
ಗೊಳ್ಳುತ್ತಿರುವ ಈ ಮಹಾಸಂಪುಟ "ಕನಕ ಸಂಪುಟ-೨' ಈ ಮಾಲಿಕೆಯಲ್ಲಿ 
ಇನ್ನೂ ಎರಡು-ಮೂರು ಸಂಪುಟಗಳು ಬರಲಿವೆ. ಎಲ್ಲವೂ ಬ೦ದು ಪೂರ್ಣ 
ಗೊಂಡಂದು ಕನಕದಾಸರು ಇಡಿಯಾಗಿ ನಮಗೆ ಸಿಗುವ ಸಾಧ್ಯತೆ ಇದೆ. ಆ ದಿನ 
ಬೇಗ ಬರಲಿ ಎಂದು ಆಶಿಸುತ್ತೇನೆ. 

ಪ್ರಸಕ್ತ ಸಂದರ್ಭದಲ್ಲಿ ನನ್ನ ಪೂಜ್ಯ ಗುರುಗಳಾದ ದೇಜಗೌರವರ ಮಾರ್ಗ 
ದರ್ಶನದಂತೆ ಈ ಮಹಾಸಂಪುಟವನ್ನು ಸಿದ್ದಪಡಿಸಿ ಕನ್ನಡಿಗರ ಕೈಗಿರಿಸುತ್ತಿದ್ದೇನೆ. 
ನೀವು ಇದನ್ನು ಆದರದಿಂದ ಸ್ವಾಗತಿಸಿದರೆ ನನ್ನ ಶ್ರಮ ಸಾರ್ಥಕ ಕಡೆಯದಾಗಿ 
ಈ ಕೃತಿಯ ನಿರ್ಮಿತಿಗೆ ಮೂಲಕಾರಣವೆನಿಸಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ 
ಆಯುಕ್ತರಾದ ಸಾಹಿತಿ ಮಿತ್ರರಾದ ಡಾ| ಪಿ.ಎಸ್‌. ರಾಮಾನುಜಂರವರಿಗೆ, ಸಹಕರಿಸಿದ 
ಸಂಪಾದಕ ಮಂಡಲಿಗೆ, ನೆರವಾದ ಮಿತ್ರರುಗಳಾದ ಎಸ್‌. ರಾಮಚಂದ್ರಶಾಸ್ತ್ರೀ, 
ದೇವರಸಯ್ಯ, ಕಾ.ತ. ಚಿಕ್ಕಣ್ಣ, ಸಿದ್ದೇಗೌಡ, ಕೆ. ಸುಧೀಂದ್ರ, ಹೆಚ್‌.ಸಿ. ರಂಗಪ್ಪ 
ಮತ್ತು ಎನ್‌ ಚಕ್ರಪಾಣಿ, ಸೋದರಿಯರಾದ ಹೇಮಾ ಶ್ರೀನಿವಾಸಮೂರ್ತಿ ಮತ್ತು 
ನಾಗರತ್ನಾ ಶಾಂತಮಲ್ಲಪ್ಪ- ಇವರಿಗೆ, ಅನಿಮಿತ್ತ ಬಂಧು ಸ್ವಪ್ರಭಾನಂದ ಶರ್ಮ 
ಮತ್ತು ಮಿಕ್ಕೆಲ್ಲ ಪ್ರೇರಕ ಶಕ್ತಿಗಳಿಗೆ ನನ್ನ ಕೃತಜ್ಞತಾಪೂರ್ವಕ ವಂದನೆಗಳು. 


“ರಾಗಿಣಿ' ಸಾ.ಶಿ. ಮರುಳಯ್ಯ 
೫-೧೧-೧೯೯೧ 


BLANK PAGE 


ಪರಿವಿಡಿ 


. ಪ್ರಕಾಶಕರ ಮಾತು 

ಮೊದಲ ಮುದ್ರಣದ ಮುನ್ನುಡಿ 
ಮೊದಲ ಮುದ್ರಣದ ನನ್ನ ಮಾತು 
. ಪ್ರಸ್ತಾವನೆ 


© ಚಿ ಟ ೦ 


ಕೃತಿಗಳು 
೧. ಹರಿಭಕ್ತಿಸಾರ 
೨. ರಾಮಧಾನ್ಯ ಚರಿತ್ರೆ 
೩. ನಳಚರಿತ್ರೆ 


ಅರ್ಥಕೋಶ 


vil 


೩೩ 
೭೫ 


BLANK PAGE 


x 


ಪಸಾವನೆ 


ಎಂ 


ಶಿವಗಂಗೆ ಬೆಟ್ಟ ನಾಲ್ಕು ದಿಕ್ಕುಗಳಲ್ಲೂ ನಾಲ್ಕು ರೂಪವಾಗಿ ಕಾಣಿಸಿಕೊಳ್ಳುತ್ತದೆ. 
ಪೂರ್ವ ಮುಖದಲ್ಲಿ ಕಾಲೂರಿ ಮಲಗಿರುವ ಬಸವನಾಕಾರವಾಗಿ, ಪಶ್ಚಿಮದಲ್ಲಿ 
ನಿಶ್ಚಲವಾಗಿ ಕುಳಿತಿರುವ ಶಿವಲಿಂಗಾಕಾರವಾಗಿ, ಉತ್ತರದಲ್ಲಿ ಇಳಿಬಿಟ್ಟ ಸೊಂಡಿಲಿನ 
ಆನೆಯಾಕಾರವಾಗಿ, ದಕ್ಷಿಣದಲ್ಲಿ ಹೆಡೆತೆರೆದ ಸರ್ಪಾಕಾರವಾಗಿ. ಬೆಟ್ಟ ಒಂದೇ 
ಆದರೂ ನೋಟ ನಾಲ್ಕು! ವ್ಯಕ್ತಿಯ ವ್ಯಕ್ತಿತ್ವ ಅಂಥದು. ವ್ಯಕ್ತಿಗೆ ಒಂದು ಮುಖವಾದರೆ 
ವ್ಯಕ್ತಿತ್ವಕ್ಕೆ ನಾನಾ ಮುಖಗಳು: ಹರಿಯುವ ನೀರಿನಂತೆ, ಉರಿಯುವ ಜ್ಯೋತಿಯಂತೆ! 
ಒಂದು ವ್ಯಷ್ಟಿ, ಮತ್ತೊಂದು ಸಮಷ್ಟಿ; ಒಂದು ಪುರುಷ, ಮತ್ತೊಂದು ಪುರುಷಾಕಾರ 
(Personality; ಒಂದು ಸ್ಥಾವರ, ಮತ್ತೊಂದು ಜಂಗಮ; ಇದು ಮೃಣ್ಮಯದ 
ಮೂರ್ತಿ, ಅದು ಚಿನ್ಮಯದ ಚೇತನ; ಇದು ಮಾನವ, ಅದು ವಿಶ್ವಮಾನವ; 
ಒಂದರಲ್ಲಿ ವ್ಯಕ್ತಿಗತ ವೈಪರೀತ್ಯಗಳಿದ್ದರೆ, ಮತ್ತೊಂದರಲ್ಲಿ ವಿಶ್ವಯತು ವೈಶಿಷ್ಟ್ಯಗಳು 
ಮೆರೆದಿರುತ್ತವೆ. 

ವಸ್ತುಸ್ಥಿತಿ ಹೀಗಿದ್ದರೂ ಇಂದು ಅಪ್ರಸ್ತುತ(1:6101೩/0ಕ್ಕೇ ಆದ್ಯತೆ 
ಸಿಗುತ್ತಿರುವುದು ಒಂದು ವಿಪರ್ಯಾಸ! ರಾಘವಾಂಕ ದಲಿತ ಸಮಸ್ಯೆಯನ್ನು 
ಕೈಗೆತ್ತಿಕೊಂಡು, ದಲಿತೋದಯ ಅಥವಾ ದಲಿತೋದ್ದಾರವನ್ನು ವೈಭವೀಕರಿಸಿದ್ದಿದ್ದರೆ 
ಹರಿಶ್ಚಂದ್ರಕಾವ್ಯ ವಿಶ್ವಸಾಹಿತ್ಯದಲ್ಲಿ ದಾಖಲೆ ನಿರ್ಮಿಸಿದ ಒಂದು ಮಹಾಕಾವ್ಯ 
ವಾಗುತ್ತಿತ್ತು ಎಂದು ಇಪ್ಪತ್ತನೆಯ ಶತಮಾನದ ವೇದಿಕೆಯ ಮೇಲೆ ನಿಂತು 
ಹದಿಮೂರನೆಯ ಶತಮಾನಕ್ಕೆ ಸಲಹೆ ಸೂಚಿಸುವ ಮಹಾಮೇಧಾವಿ ವಿಮರ್ಶಕ 
ರಿದ್ದಾರೆ ನಮಲ್ಲಿ. ಇದು ಕಣ್ಣಿನ ದೋಷವೊ ಅಥವಾ ಕನ್ನಡಕದ ದೋಷವೊ, 
ಒಟ್ಟಿನಲ್ಲಿ ವಸ್ತುವಿನ ಸ್ಪಷ್ಟ ಚಿತ್ರ ಗೋಚರಿಸದೆ ಆಭಾಸ ಮೆರೆದಾಡಿರುವುದುಂಟು. 

ಇಷ್ಟೆಲ್ಲ ಪ್ರವರದ ಹಿನ್ನೆಲೆಯಲ್ಲಿ ನನಗಿರುವುದು ಕನಕದಾಸನಂತಹ ಮಹಾ 
ಮಾನವರಲ್ಲಿ ದೋಷವನ್ನು ಅದ್ಯಾಹರಿಸಿ, ಅದನ್ನು ಗುಣವೆಂಬಂತೆ ಮಾನ್ಯ 
ಮಾಡುತ್ತಿದ್ದೇವೆ ಎಂಬ ಸಂದೇಹ. ಇದಕ್ಕೆ ನೇರ ಗುರಿ ಕನಕದಾಸರ ರಾಮಧಾನ್ಯ 
ಚರಿತ್ರೆ. ಇದು ಹೇಳಿಕೇಳಿ ರಾಮಾಯಣಕ್ಕೆ ಸಂಬಂಧಿಸಿದ, ಕವಿಯ ಸ್ವಕಪೋಲ 
ಕಲ್ಪಿತ ಖಂಡಕಾವ್ಯ. ಇಲ್ಲಿ ಕವಿಯ ಮೂಲೋದ್ದೇಶ "ರಾಗಿ' ಎ೦ಬ ಶಬ್ದಕ್ಕೆ ನಿಷ್ಪತ್ತಿ 
ಹೇಳುವುದು. ಅದೂ ಅಪನಿಷ್ಟತ್ತಿ ರಾಘವ ಶಬ್ದದಿಂದ ರಾಗಿ ಬಂತೆಂದು ಹೇಳುವ 
ಚಮತ್ಕಾರ! ಅದಷ್ಟೇ ಈ ಕಥಾನಕದ ಮೂಲಧಾತು. ಇದರ ಗರ್ಭದಲ್ಲಿರುವುದು 
ರಾಮ ಮಹಿಮೆಯನ್ನು ಸಾರುವ ಭಕ್ತಿಭಾವನೆ; ಇದು ಅದರ ಮೂಲದ್ರವ್ಯ. 
ಇದನ್ನುಳಿದು ಬೇರೆ ಏನನ್ನೇ ಹೇಳಿದರೂ ಅದು ನಮ್ಮ ನಮ್ಮ ಊಹನೆ 


೫11 


ಯಾಗುತ್ತದೆಯೇ ಹೊರತು ಕನಕದಾಸರ ನೈಜಕಲ್ಪನೆ ಅನ್ನಿಸಿಕೊಳ್ಳುವುದಿಲ್ಲ. ಕೃತಿಯಲ್ಲಿ 
ಬರುವ ವ್ರೀಹಿ (ಬತ್ತು ಮತ್ತು ನರೆದಲೆಗ(ರಾಗಿ)ರ ಸಂವಾದ ಪ್ರೊ| ದೇಜಗೌರವರಿಗೆ 
ಸ್ಪಶ್ಯ ಮತ್ತು ಅಸ್ಪಶ್ಯರ ನಡುವಣ ವರ್ಗ ಹೋರಾಟವಾಗಿ ಕಂಡಿದ್ದರೆ. ಡಾ| ಹಿ.ಶಿ. 
ರಾಮಚಂದ್ರೇಗೌಡರಿಗೆ ಅದು ಬಂಡಾಯದ ದನಿಯಾಗಿ ಕೇಳಿಸಿದೆ. ಅದೇ ಪ್ರಸಂಗ 
ಡಾ॥ ಎಂ. ಚಿದಾನಂದಮೂರ್ತಿಯವರಿಗೆ ಶ್ರೀಮಂತ ಮತ್ತು ಬಡವರ ಕುರಿತ 
ಒಂದು ಅಲಿಗರಿಯಾಗಿ ಗೋಚರಿಸಿದ್ದರೆ, ನನಗೆ ಸಂಸ್ಕೃತ ಮತ್ತು ಕನ್ನಡ ನಡುವಣ 
ಭಾಷಾವಾದವಾಗಿ ಕಂಡಿದೆ. ಮೊದಲ ಮೂವರ ಅಭಿಪ್ರಾಯಗಳನ್ನು ಓದಿಕೊಂಡ 
ಮೇಲೆ ನಾಲ್ಕನೆಯದಾಗಿ ನನಗೆ ಹೊಳೆದದ್ದು ಹಾಗೆ. ಅದಕ್ಕೆ ಪೋಷಕವಾಗಿ 
ದೊರೆತ ಆಧಾರ ವಿಜಯನಗರದ ವ್ಯಾಸರಾಯರ ಮಠದಲ್ಲಿತ್ತೆಂದು ಹೇಳಲಾದ 
ವ್ಯಾಸಕೂಟ ಮತ್ತು ದಾಸಕೂಟ ಎಂಬ ಎರಡು ಪಕ್ಷಗಳನ್ನು ಕುರಿತು ಐತಿಹ್ಯ. 
ವ್ಯಾಸರಾಯರ ಮಠದಲ್ಲಿ ಸಂಸ್ಕೃತವನ್ನಾಡುತ್ತಿದ್ದ ಮಡಿವಂತರ ವರ್ಗ ಒಂದು: 
ಅದು ವ್ಯಾಸಕೂಟ; ಕನ್ನಡವನ್ನಾಡುತ್ತಿದ್ದ ಸಾಮಾನ್ಯವರ್ಗ ಮತ್ತೊಂದು: ಅದು 
ದಾಸಕೂಟ. ಪುರಂದರದಾಸ, ಕನಕದಾಸ ಮೊದಲಾದವರು ದಾಸಕೂಟಕ್ಕೆ ಸೇರಿದ್ದವರು. 
ಅವರನ್ನು ಸಂಸ್ಕೃತವನ್ನಾಡುತ್ತಿದ್ದ ಮಡಿಜನ ಅಸ್ಪಶ್ಯರನ್ನು ಕಂಡಂತೆ ಕಾಣುತ್ತಿದ್ದರು. 
ಇದಕ್ಕೆ ಕನಕನ ಜೀವನದ ಘಟನೆಗಳೆಂದು ಹೇಳುವ "ಬಾಳೆಹಣ್ಣಿನ ಪ್ರಸಂಗ', 
'ನಾನು ಹೋದರೆ ಹೋಗಬಹುದು' ಎಂಬ ಪ್ರಕರಣಗಳು ಸಾಕ್ಷಿ. ವಿಜಯನಗರದ 
ಕಾಲಕ್ಕಾಗಲೇ ಸಂಸ್ಕೃತ ಮೃತಭಾಷೆಯಾಗಿತ್ತು. ಕನ್ನಡ ಜನಸಾಮಾನ್ಯರ ಜೀವಂತ 
ಭಾಷೆಯಾಗಿತ್ತು. ಮೃತಭಾಷೆಯೇ ಶ್ರೇಷ್ಠವೆಂದು ಘೋಷಿಸಿದ ವ್ಯಾಸಕೂಟದವರಿಗೂ 
ಜೀವಂತ ಭಾಷೆಯೇ ಶ್ರೇಷ್ಠವೆಂದು ಸಾರಿದ ದಾಸಕೂಟದವರಿಗೂ ವಾಗ್ವಾದ 
ನಡೆದಿದ್ದಿರಬೇಕು. ಅದರಲ್ಲಿ ಕನ್ನಡದ ಹೇಮಕೂಟರೆನಿಸಿದ ಕನಕ ಪುರಂದರರು 
ಗೆದ್ದಿರಬೇಕು. ಆ ತೆರೆದಿತಿಹಾಸವೇ ಭೂಮಿಗಚ್ಚರಿಯಾಗಿ ಹೇಳಿದ "ರಾಮಧಾನ್ಯ 
ಚರಿತ್ರ' ಎಂಬಭಿಧಾನದ ಪರಿಣಾಮ ಪಡೆದಿರಬೇಕು ಎಂದೆಲ್ಲ ಊಹಿಸಿದೆ. ಊಹೆ 
ಕುರುಡಲ್ಲ ಎನ್ನಿಸಿತು. ಅದಕ್ಕೆ ಕಾವ್ಯದಲ್ಲಿಯೇ ಸಾಕಷ್ಟು ಪುಷ್ಟಿ ದೊರೆಯಿತು. 
ಗೌತಮ ಹೇಳುವ "ದಾಶರಥಿ ಚಿತ್ತೈಸು ನಮ್ಮಯ ದೇಶಕತಿಶಯ ನರೆದಲೆಗನೇ 
ವಾಸಿ' ಎಂಬ ಮಾತುಗಳಲ್ಲಿ ರಾಗಿ ಬೆಳೆಯುವ ನಾಡಿಗರಿಗೆ ಕನ್ನಡವೇ ಶ್ರೇಷ್ಠ 
ಎಂಬ ಧ್ವನಿಯೂ, “ಲೋಕದಲಧಿಕ ಭೋಜನವಿದೆಂದಾಕೆವಾಳರು ಬುಧರು ಜರೆದು 
ನಿರಾಕರಿಸಿ ಬಿಡಲಂತು ನೀ ಶೂದ್ರಾನ್ನವಾದೆಯಲ... ನೀನಾವ ಮಾನ್ಯನು' ಎಂಬ 
ಮಾತುಗಳಲ್ಲಿ ಕನ್ನಡ ಶೂದ್ರರು ಮತ್ತು ಸ್ತ್ರೀಯರಾಡುವ ಭಾಷೆಯೇ ಹೊರತು 
ಆಕೆವಾಳರು ಬುಧರು ಅಂದರೆ ಪ್ರಬುದ್ಧ ವಿದ್ವನ್ಮಣಿಗಳು ನುಡಿವ ನುಡಿಯಲ್ಲ 
ಎ೦ಬ ವ್ಯಂಗ್ಯವೂ ಅಡಗಿರುವಂತೆ ಕಂಡಿತು. "ನೆಲ್ಲು ನಾನಿರೆ ಗೋದಿ ಮೊದಲಾದೆಲ್ಲ 
ಧಾನ್ಯಗಳಿರಲು ಇದರಲಿ ಬಲ್ಲಿದನು ನರೆದಲೆಗನೆಂಬುದಿದಾವ ಮತವೆಂದ' ವ್ರೀಹಿಗನ 


೫111 


ನುಡಿಗಳಲ್ಲಿ ಸಂಸ್ಕೃತ ಬಲ್ಲ ಪ್ರಕಾಂಡ ಪಂಡಿತರೆದುರಿನಲ್ಲಿ ಬಡಕನ್ನಡದ ಕವಿಗಳಿಗೇಕೆ 
ಮಾನ್ಯತೆ' ಎಂಬ ಕಿಡಿಗಳು ಕಾಣಿಸಿಕೊಂಡವು. ಅದೇ ರೀತಿ, "ಕಡು ಜಡನಲಾ, 
ಸತ್ತವರ ಪ್ರತಿಬಿಂಬ ರೂಪನು' ಎಂಬ ನರೆದಲೆಗನ ಪ್ರತ್ಯುತ್ತರದ ಮಾತುಗಳಲ್ಲಿ 
ಸಂಸ್ಕೃತ ಮೃತಭಾಷೆ, ನಿತ್ಯ ವ್ಯವಹರಣೆಯಲ್ಲಿ ಅದು ಬಳಕೆಗೊಳ್ಳದ ಭಾಷೆ ಎಂಬಂಶ 
ಹೊಳೆಯಿತು. ಕಡೆಯಲ್ಲಿ ಖಿನ್ನ ಮನಸ್ಕನಾಗಿ ನಿಂತಿದ್ದ ವ್ರೀಹಿಯನ್ನು ದಾಶರಥಿ 
ಸನಿಹಕ್ಕೆ ಕರೆದು, ತಲೆದಡವಿ ಹೇಳುವ "ದೀನರಲಿ ದಾರಿದ್ರ ಜನರಲಿ ನೀನು 
ನಿರ್ದಯನೆಂದೆನಲ್ಲದೆ ಹೀನಗಳೆದವನಲ್ಲ ನೀ ಸುರಧೇನುವಿನ ಸಮ' ಎಂಬ 
ಮಾತುಗಳಲ್ಲಿ ಸಂಸ್ಕೃತವನ್ನು ಉಚ್ಚರಿಸುವ ಹಕ್ಕು ಶೂದರಿಗೆ ಸ್ತ್ರೀಯರಿಗೆ ಇಲ್ಲದ್ದರಿಂದ 
ಶ್ರೀಸಾಮಾನ್ಯನ ಬಗ್ಗೆ ಸಂಸ್ಕೃತ ತುಂಬಾ ನಿರ್ದಯಿಯಾಗಿತ್ತು. ಆದರೆ ಕನ್ನಡವೇ 
ಮೊದಲಾದ ದೇಶಭಾಷೆಗಳಿಗೆ ಅದು ಸುರಧೇನುವಿನಂತೆ ಅಮೃತಧಾರೆಯನೆರೆದು 
ಪೋಷಿಸಿದ್ದುಂಟು ಎ೦ಬ ಅಂಶ ಅಡಗಿರುವುದು ವೇದ್ಯವಾಯಿತು. ಅಂತೆಯೇ 
“ದೇವರಿಗೆ ಪರಮಾನ್ನ ನೀ ಮನುಜಾವಳಿಗೆ ಪಕ್ವಾನ್ನವೀತನು' ಎಂಬಲ್ಲಿ ಬದುಕಿನ 
ಲೋಕ ವ್ಯವಹರಣೆಗೆ ಕನ್ನಡ, ಅಧ್ಯಾತ್ಮ ವಿಚಾರವರಿಯಲು ಸಂಸ್ಕೃತ ಎರಡೂ 
ಬೇಕೆನ್ನುವ ಭಾವನೆ ಇತ್ತೆಂದೂ ಅದು ವ್ಯಾಸಕೂಟ ದಾಸಕೂಟದವರ ಚರ್ಜೆಯ 
ಅಂತ್ಯದಲ್ಲಿ ನೀಡಿದ ಗುರು ವ್ಯಾಸರಾಯರ ಸಮನ್ವಯ ಭಾವನೆಯ ನುಡಿಗಳೆಂದೂ 
ಊಹಿಸಿದೆ. ಬತ್ತಕ್ಕೆ 'ವ್ರೀಹಿ' ಎಂದು ಸಂಸ್ಕೃತದಲ್ಲೂ, ರಾಗಿಗೆ `ನರೆದಲೆಗ' ಎಂದು 
ಶುದ್ಧ ಕನ್ನಡದಲ್ಲೂ ಕರೆದಿದೆ. ವೀಹಿ ರೋಗಿ, ನರೆದಲೆಗ ನರೆತ ತಲೆಯ ವಯೋವೃದ್ಧ, 
ಜ್ಞಾನವೃದ್ಧ; ಅಂದರೆ ಅಕ್ಕಿ ರಕ್ತಹೀನ ರೋಗಿಯ ಮುಖದಂತೆ ಬಿಳಿಚಿಕೊಂಡಿದ್ದರೆ, 
ರಾಗಿ ಬಲಿತು ಹಣ್ಣಾಗಿ ಕೊಯ್ಲಿಗೆ ಬಂದಾಗ ಅದರ ತೆನೆ ಬೆಳ್ಳಗಾಗುತ್ತೆ. ಅದರಿಂದಲೇ 
ನರೆತ ತಲೆಯವನು ಎಂದು ಕರೆದಿರುವುದು. ಅಕ್ಕಿಯ ಅನ್ನ ಒಂದು ಹೊತ್ತಿಗೆ 
ಹಳಸುತ್ತೆ, ಹಳಸಿದ ಮೇಲೆ ಹುಳು ತುಂಬಿ ಕೊಳೆಯುತ್ತೆ ರಾಗಿ ಮುದ್ದೆ ಹಾಗಲ್ಲ. 
ಹಳಸುವುದೂ ತಡ, ಹಳಸಿದರೆ ಹುಳುವಾಗುವುದೂ ಇಲ್ಲ. ನೀರೊಡೆದು ಪಿಸಕಲು 
ಪಿಸಕಲಾಗುತ್ತೆ; ಅಷ್ಟೇ. ಅಲ್ಲದೆ ಬತ್ತ ಬೆಳೆದು ನಿಂತಾಗ ತಲೆ ಬಾಗಿಸಿಕೊಂಡರೆ, 
ರಾಗಿ ತಲೆ ನರೆತಿದ್ದರೂ ತಲೆ ಎತ್ತಿ ಮೆರೆಯುತ್ತದೆ. ಅದು ಮೃತ ಭಾಷೆಯ ಸಿಗ್ಗು, 
ಇದು ಜೀವಂತ ಭಾಷೆಯ ಹಿಗ್ಗು ಎಂಬಂಶವೂ ಧ್ವನಿತವಾಗುತ್ತದೆ. 

ಇದು ಒಂದು ಕುತೂಹಲಕಾರಿ ಕಲ್ಪನೆಯೇ ಹೊರತು ವಾಸ್ತವಿಕ ಸತ್ಯ 
ಅಲ್ಲ. 

ಹೀಗೆ ಕನಕದಾಸರು ನಮಗೆ ನಾಲ್ವರಿಗೆ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು 
ರೂಪಗಳಲ್ಲಿ ಕಾಣಿಸಿಕೊಂಡ ಶಿವಗಂಗೆ ಬೆಟ್ಟ ಆದರೆ ಈ ನಾಲ್ವರನ್ನೂ ಬಿಟ್ಟದ್ದು 
“ಕನಕಶಿಖರಿ' ಎಂಬುದು ಅಂತ್ಯದಲ್ಲಿ ಉಳಿಯುವ ಸತ್ಯ. ಬತ್ತ ಮತ್ತು ರಾಗಿಯರ 
ವಾದ ಮೇಲು ನೋಟಕ್ಕೆ ಮತೀಯ ಸಂಘರ್ಷ ಅಥವಾ ದಲಿತ ಧೋರಣೆಯಾಗಿ 


XIV 


ಕಂಡರೂ ಕನಕದಾಸರಂತಹ ಸಂತ ಶ್ರೇಷ್ಠರಲ್ಲಿ, ಆ ಸಮಷ್ಟಿ ಚೈತನ್ಯದಲ್ಲಿ ವ್ಯಷ್ಟಿಗತ 
ಅಲ್ಪತ್ವ ಇದ್ದಿರಲಾರದು ಎಂಬುದು ನನ್ನ ಅನಿಸಿಕೆ. ಅವರಿಗೆ ವ್ಯಾಸರಾಯರು, 
ಪುರಂದರದಾಸರು, ತಾತಾಚಾರ್ಯರು, ಆನಂದ ತೀರ್ಥರು, ವಾದಿರಾಜರು, 
ವಿಜಯೇಂದರು- ಇವರೆಲ್ಲರೂ ಪರಮ ಪೂಜ್ಯರು. ಅವರ ಬಗೆಗೆ ಅನನ್ಯಭಕ್ತಿ 
ಕನಕದಾಸರಿಗೆ. ಅವರೇ ಅವರ ಶಿಕ್ಷಾಗುರುಗಳು, ದೀಕ್ಟಾಗುರುಗಳು ಮತ್ತು ಮೋಕ್ಷ 
ಗುರುಗಳು. ಅವರ ಬಗೆಗೆ ಅಪಚಾರದ ಅಥವಾ ನಿಂದನೆಯ ನುಡಿ ನುಡಿದಿರ 
ಲಾರರು. ಅಂತೆಯೇ ಕನಕದಾಸರೇ ರಚಿಸಿದ ಹರಿಭಕ್ತಿಸಾರ, ನಳಚರಿತ್ರೆ, ಮೋಹನ 
ತರಂಗಿಣಿ, ಕೀರ್ತನೆಗಳು- ಎಲ್ಲ ಕೃತಿಗಳಲ್ಲೂ ಬ್ರಾಹ್ಮಣರನ್ನು ಭಕ್ತಿಯಿಂದಲೇ 
ಕಂಡು ಗೌರವಿಸಿದ್ದಾರೆ. ಅಷ್ಟೇಕೆ ವಾದಗಸ್ತ ಕೃತಿಯಾದ ರಾಮಧಾನ್ಯ ಚರಿತ್ರೆಯಲ್ಲೂ 
ಬ್ರಾಹ್ಮಣರನ್ನು ಭೂಸುರವರರೆಂದೇ ಸಂಬೋಧಿಸಿ ಮಾನ್ಯ ಮಾಡಿದ್ದಾರೆ. ಅಂದ 
ಮೇಲೆ ಬ್ರಾಹ್ಮಣ ಅಥವಾ ಬ್ರಾಹ್ಮಣ್ಯದ ಖಂಡನೆ ಕನಕದಾಸರಿಂದ ಬಹುದೂರ 
ಉಳಿಯಿತು. ದಲಿತ ಅಥವಾ ಬ೦ಡಾಯದ ಅರ್ಥ ಕನಕದಾಸರ ಕನಸಿನಲ್ಲೂ 
ಸುಳಿದಿರಲಿಕ್ಕಿಲ್ಲ. ಅಂದರೆ ನೋವನ್ನನುಭವಿಸಿ ಕಿಂಡಿಯ ಮೂಲಕವಾದರೂ 
ಅಖಂಡನನ್ನು ದರ್ಶಿಸುವುದು ಗೊತ್ತಿತ್ತೇ ಹೊರತು ಯಾರನ್ನೂ, ಯಾವುದನ್ನೂ 
ಪ್ರತಿಭಟಿಸುವ ಇಲ್ಲವೇ ಭರ್ತ್ವನೆಗೈಯುವ ಮನೋಧರ್ಮ ಅವರದ್ದಾಗಿರಲಿಲ್ಲ. 
ಅಷ್ಟೇ ಅಲ್ಲ, ಅನ್ಯಾಯದ ಬಗ್ಗೆ ಸಾತ್ವಿಕ ವಿರೋಧವನ್ನೂ ಅವರಲ್ಲಿ ನಾವು 
ಕಾಣಲಾರೆವು. ಆದ್ದರಿಂದ ಬಂಡಾಯ ಭಾವನೆ ಅವರಲ್ಲಿ ಖಂಡಿತ ಮೂಡಿರ 
ಲಾರದು. ಸಿರಿತನದ ನಿಸ್ಸಾರವನ್ನೂ ಬಡತನದ ನಿಸ್ಪಂಗತ್ಸವನ್ನೂ ಕಂಡುಕೊಂಡಿದ್ದ 
ಆ ಪೂರ್ಣಾನುಭವಿಗೆ ಹಣದ ಬಣ್ಣವೇ ಮರೆತು ಹೋಗಿತ್ತು ಎಂದ ಮೇಲೆ 
ಧನಿಕ ದರಿದ್ರ ಎಂಬ ಪ್ರಶ್ನೆ ಅವರನ್ನು ಕಾಡಿರಲಿಕ್ಕಿಲ್ಲ. ಸಮಸ್ತವೂ ಅವನ 
ಕರುಣಪ್ರಸಾದವೆಂದು ಭಾವಿಸಿದ್ದ ಸಮದರ್ಶಿಯ ಬಳಿಗೆ ಭಾಷೆ ಬಂದು ತನ್ನ 
ಸಮಸ್ಯೆಗೆ ಪರಿಹಾರವನ್ನು ಬೇಡಿರಲಿಕ್ಕಿಲ್ಲ. ಆ ಕಾರಣ ಸಂತಕವಿ, ಭಕ್ತಕವಿ, ದಿವ್ಯದ್ರಷ್ಟಾರ, 
ದಾರ್ಶನಿಕ, ಅನುಭಾವಿ, ಅಪರೋಕ್ಷ ಜ್ಞಾನಿ, ಆದಿಕೇಶವನ ಅವಿಚ್ಛಿನ್ನ ಭಕ್ತ, 
ವಿಶ್ವಮಾನವ ಕನಕದಾಸ ಇವೆಲ್ಲವುಗಳಿಗೂ ಅತೀತನಾದವನು. ಅನ್ಯಾದೃಶ, ಅಮೇಯ 
ವ್ಯಕ್ತಿ-ಶಕ್ತಿ ಆತ. ಅವನು ತನ್ನ ಮನೋವಲಯದಲ್ಲಿ ಪುಟಿದೆದ್ದ ಭಕ್ತಿಯ ಕಾರಂಜಿಗೆ 
ರಾಮಧಾನ್ಯ ಚರಿತ್ರೆ ಎಂಬ ಒಂದು ಪ್ರಣಾಳಿಯನ್ನು ನಿರ್ಮಿಸಿದ್ದಾನೆ ಎಂದು 
ಹೇಳಬಹುದು. 

ಇಷ್ಟಾದರೂ ರಾಮಧಾನ್ಯ ಚರಿತ್ರೆಯ ಅಸ್ತಿತ್ವ ಅಡಗಿರುವುದು ಅದರಲ್ಲಿದೆ 
ಎನ್ನಲಾದ ಮತೀಯ ವಿಡಂಬನೆಯಲ್ಲಲ್ಲ. ಬಂಡಾಯ ಪ್ರಜ್ಞೆಯಿ೦ದಲ್ಲ, ಭಾಷೆಯ 
ಶ್ಲೇಷೆಯಿಂದಲ್ಲ ಅಥವಾ ಬೃಹತ್‌ ರಾಮಾಯಣ ಸಂಗ್ರಹಗೊಂಡಿದೆ ಎಂಬುದ 
ರಿಂದಲೂ ಅಲ್ಲ, ಅದರಲ್ಲಿ ಎದ್ದು ಕಾಣುವ ಸಂಭಾಷಣೆಯ ಶ್ರೀಮಂತಿಕೆಯಲ್ಲಿ; 


XV 


ಅಲ್ಲಿನ ನಾಟಕೀಯತೆಯಲ್ಲಿರುವ ಗಂಡುಗುಣದಲ್ಲಿ. ಆದರೆ ಒಂದು ಮಾತು: 
ಕನಕದಾಸರು ಪಂಪನಂತೆ ಭಾಷಣಕಾರರು; ರನ್ನನಂತೆ ಅಥವಾ ರಾಘವಾಂಕನಂತೆ 
ಮಾತಿನ ಚಕಮಕಿಯ ಕಿಡಿಕಾರಿಸುವವರಲ್ಲ. ಅವರ ಗ್ರಾಮೀಣ ಸೊಗಡು ತುಂಬಿದ 
ಬನಿಯುಳ್ಳ ಭಾಷೆ, ಅವರ ವಸ್ತುವಿನ್ಯಾಸದ ವಿಶಿಷ್ಟತೆಗೆ ಸಮಸ್ಪರ್ಧಿಯಾಗಿ ನಿಂತಿದೆ 
ಎನ್ನಬಹುದು. 

ಗೌತಮ ಮಹಾಮುನಿಯು ಶ್ರೀರಾಮನಿಗೆ "ನಮ್ಮಯ ದೇಶಕತಿಶಯ 
ನರೆದಲೆಗನೇ ವಾಸಿ” ಎಂದ ಕೂಡಲೇ ಸಿಡಿದೆದ್ದ ವ್ರೀಹಿ, "ಎಲ್ಲ ಧರ್ಮದ ಸಾರವನ್ನೂ 
ಬಲ್ಲ ನೀವು ಅಜ್ಜರಂತೆ ನುಡಿವುದು ಉಚಿತವಲ್ಲ. ನೆಲ್ಲು ನಾನಿರೆ, ಗೋದಿ 
ಮೊದಲಾದೆಲ್ಲ ಧಾನ್ಯಗಳಿರಲು ಇದರಲಿ ಬಲ್ಲಿದನು ನರೆದಲೆಗನೆಂಬುದಿದಾವ 
ಮತ?' ಎಂದು ದಟ್ಟಿಸಿ ನುಡಿಯುತ್ತಾನೆ. ಅನಂತರ ನರೆದಲೆಗನನ್ನು ತರಾಟೆಗೆ 
ತೆಗೆದು ಕೊಳ್ಳುತ್ತಾನೆ: 

“ಏನೆಲೆವೊ ನರೆದಲೆಗ ನೀನು ಸಮಾನನೇ ಎನಗೆ 9? ಕುಲಹೀನ, ಮತಿಹೀನ, 
ಬುಧರು ಜರೆದು ನಿರಾಕರಿಸಿ ಬಿಡಲಂತು ನೀ ಶೂದ್ರಾನ್ನವಾದೆಯಲ | ಬಾಹಿರ, 
ನಡೆ ಸಾಕು ನೀನಾವ ಮಾನ್ಯನು' ಎಂದು ಜರೆದು ಜಂಕಿಸಿ ನುಡಿದು, ಮುಂದೆ 
ತನ್ನ ಮಹಿಮೆಯನ್ನು ಕೊಚ್ಚಿಕೊಳ್ಳುತ್ತಾನೆ: 

'ಕ್ಲಿತಿಯಮರರುಪನಯನದಲಿ, ಸುವ್ರತ, ಸುಭೋಜನ, ಪರಮ 
ಮಂತ್ರಾಕ್ಷತೆಗಳಲಿ, ಶುಭಶೋಭನದಲಾರತಿಯಲಿ, ಕ್ರತುಗಳೆಡೆಯಲಿ, ಅರಮನೆಯಲಿ 
ಪ್ರತಿದಿನವು ರಂಜಿಸುತ ದೇವರಿಗತಿಶಯದ ನೈವೇದ್ಯದಲಿ, ಬ್ರಹ್ಮರ ಸಮಾರಾಧನೆಯಲಿ, 
ವಿದ್ಯಾರಂಭ ಕಾಲದಲಿ, ಹರಿದಿವಸದೌಪಾಸನೆಗಳಲಿ, ಹೊಸಮುನೆಂತು 
ಪುಣ್ಯಾರ್ಚನೆಯಲಿ, ಮದುಮಕ್ಕಳಿಗೆ ಸೇಸೆಯಿಡುವೆಡೆಯಲ್ಲಿ, ಗಂಧಾಕ್ಷತೆಯಿಂದೆಸೆವ 
ವಿಪ್ರರ ಫಾಲದಲಿ ನಾನು ಮೆರೆಯುತ್ತೇನೆ. ಅಲ್ಲದೆ, ಪರಿಮಳದ ಚಂದನದ 
ತರುವಿಗೆ ಸರಿಯೆ ಒಣಗಿದ ಕಾಷ್ಠ ? ಗೋವದು ಕರೆದ ಹಾಲಿಗೆ ಕುರಿಯ 
ಹಾಲಂತರವೆ 9 ಪರಮ ಸಾಹಸಿ ವೀರ ಹನುಮಗೆ ಮರದ ಮೇಲಣ ಕಪಿಯು 
ಸಮನೇ 9 ಸುರನದಿಗೆ ಕಾಡಹಳ್ಳ ಸರಿಯೆ ? ಗರುಡನ ಮರಿಗೆ ಹದ್ದಂತರವೆ 9 
ಹಂಸೆಗೆ ಬಕನು ಹೋಲುವುದೆ 9 ಮರಿಕೋಗಿಲೆಗೆ ವಾಯಸ ಜೋಡಿಯೆ 9 
ನರೆದಲೆಗ ಸಾಕಿನ್ನು ನೀನಾವ ಮಾನ್ಯನು 9' 

ವೀಹಿಯ ಭಾಷಣದ ನಂತರ ನರೆದಲೆಗನ ಸರದಿ. ಸಭಾಮಧ್ಯದಲ್ಲಿ ಎದ್ದು 
ನಿಂತ ನರೆದಲೆಗ ತನ್ನ ಮಾತಿನ ಬಾಣಗಳನ್ನು ಪುಂಖಾನುಪುಂಖವಾಗಿ ಬಿಟ್ಟ. 

`ನುಡಿಗೆ ಹೇಸದ ಭಂಡ ನಿನ್ನೊಳು ಕೊಡುವುದೇ ಮಾರುತ್ತರವ | ಕಡು 
ಜಡನಲಾ, ಸತ್ಯಹೀನನು ನೀನು. ಬಡವರ ಕಣ್ಣೆತ್ತಿ ನೋಡೆ. ಧನಾಢ್ಯರನು ಬೆಂಬತ್ತಿ 
ನಡೆವುದಪೇಕ್ಷೆ ನಿನ್ನದು; ಬಾಣಂತಿಯರಿಗೆ ರೋಗಿಗೆ ಪಥ್ಯ ನೀನಹೆ. ಹೆಣದ 


೫೪] 


ಬಾಯಿಗೆ ತುತ್ತು. ಇಂಥವನಾದ ನಿನ್ನ ಜನ್ಮ ನಿರರ್ಥಕ. ಸತ್ತದಿನದಾರಭ್ಯ ಮನುಜರು 
ಕರ್ಮವ ಹೊತ್ತು ಪಿಂಡವನಿತ್ತು ತಪ್ಪದೆ ಮತ್ತೆ ವಾಯಸಕುಲವ ಕರೆಕರೆದು 
ತುತ್ತನಿಡುವರು. ಎಳ್ಳು ದರ್ಭೆಗೆ ತೆತ್ತಿಗನು ನೀನು. ಮಳೆದೆಗೆದು ಬೆಳೆಯಡಗಿ 
ಕ್ಷಾಮದ ವಿಳಯ ಕಾಲದೊಳನ್ನವಿಲ್ಲದೆ ಅಳಿವ ಪ್ರಾಣಿಗಳನಾದರಿಸಿ ಸಲಹಿದವನು 
ನಾನು, ನೀನಲ್ಲ. ಬಡವ ಬಲ್ಲಿದ ಎಂಬ ಪಕ್ಷಪಾತ ನಿನ್ನಲ್ಲಿದೆ, ನನ್ನಲಿಲ್ಲ; ನಾನು 
ಸಮದರ್ಶಿ. ನೀನು ಸತ್ತವರ ಪ್ರತಿಬಿಂಬ ರೂಪನಿದ್ದೀಯೆ. ಹೆಚ್ಚೇನು ನಪುಂಸಕನಾದ 
ನಿನ್ನೊಡನೆ ವಾದ ಮಾಡುವುದೇ ಉಚಿತವಲ್ಲ 
ಇತ್ತಂಡದಲ್ಲೂ ವಿದ್ವೇಷ ಹೆಚ್ಚಿ, ಪರಿಸ್ಥಿತಿ ವಿಕೋಪಕ್ಕೆ ಹೋಗುವುದನ್ನು 
ಕಂಡು ಶ್ರೀರಾಮನು ಇಬ್ಬರನ್ನೂ ಸೆರೆಯಲ್ಲಿಡುವಂತೆ ಆಜ್ಞೆ ಮಾಡುತ್ತಾನೆ. ಏಳು 
ತಿಂಗಳ ಸೆರೆಮನೆ ವಾಸದ ಅನಂತರದಲ್ಲಿ ಸಾರ್ವಭೌಮ ಶ್ರೀರಾಮನು ಅಯೋಧ್ಯೆಗೆ 
ಕರೆಸಿ, ಇಬ್ಬರನ್ನೂ ವಿಚಾರಣೆಗೆ ಒಳಗು ಮಾಡಿದಾಗ ಸಾರ ಹೃದಯದ ನರೆದಲೆಗ 
ಗಟ್ಟಿಯಾಗಿದ್ದ, ಆದರೆ ನಿಸ್ಸಾರಗೊ೦ಡ ವ್ರೀಹಿ ಕಾಂತಿಹೀನನಾಗಿ ಕರಗಿಹೋಗಿದ್ದ. 
ನರೆದಲೆಗನ ಗಟ್ಟಿತನವನ್ನು ಕಂಡ ರಾಘವನು ಅವನಿಗೆ ತನ್ನ ಹೆಸರಿಟ್ಟ ಅಂದಿನಿಂದ 
ನರೆದಲೆಗನಿಗೆ “ರಾಗಿ' ಎಂದು ಹೆಸರಾಯಿತು ! 
ವಸ್ತು ವಿನ್ಯಾಸ ಕುರಿತ ಕವಿಯ ಚಮತ್ಕೃತಿ ಏನೇ ಇರಲಿ, ಕಸುವುಳ್ಳ 
ಮಾತಿನ ವಾದದಿಂದಾಗಿ ಕೃತಿಯ ಸಮಗಶಿಲ್ಲಕ್ಕೊಂದು ಮೆರಗು ಬಂದಿದೆ ಎಂದು 
ಹೇಳಬಹುದು. 
ಹೆಸರೇ ಸೂಚಿಸುವಂತೆ ಹರಿಭಕ್ತಿಸಾರ ಹರಿನಾಮ ಸಂಕೀರ್ತನೆಯ 
ತುಳಸೀಹಾರ | ವಿಷ್ಣು ಪಾರಮ್ಯದ ಪುಣ್ಯಕೃತಿ [ ಭಕ್ತಿಯೆ ಭಾಗೀರಥಿಯಾಗಿ 
ಕನ್ನಡಕ್ಕೊದಗಿಬಂದ ತೀರ್ಥಸಾಹಿತ್ಯ ! ಜಗನ್ನಾಟಕ ಸೂತ್ರಧಾರಿಯಾದ ಶ್ರೀಹರಿಯ 
ದಶಾವತಾರಗಳ ನೆನಹಿನ ಹಿನ್ನೆಲೆಯಲ್ಲಿ ಅವನ ಕುರಿತ ಪ್ರಾಂಜಲ ಮನದ 
ಪರಿಶುದ್ಧ ಭಾವನೆಯ ಭಕ್ತಿ ಓತಪ್ರೋತವಾಗಿ ಹರಿದಿದೆ ಇಲ್ಲಿ. ಪ್ರತಿ ಪದ್ಯವೂ 
ಮುಕ್ತಾಯವಾಗುವ "ರಕ್ಷಿಸು ನಮ್ಮನನವರತ' ಎಂಬ ಬೇಡಿಕೆ ಭಕ್ತಿಭಾವದ ಅನನ್ಯತೆಯ 
ಪ್ರತೀಕ. 
ಗತಿವಿಹೀನರಿಗಾರು ನೀನೆ 
ಗತಿ ಕಣಾ ಪತಿಕರಿಸಿಕೊಡು ಸ 
ದ್ಧತಿಯ ನೀನೆಲೆ ದೇವ ನಿನಗಪರಾಧಿ ನಾನಲ್ಲ 
ಶ್ರುತಿ ವಚನವಾಡುವುದು ಶರಣಾ 
ಗತರ ಸೇವಕನೆಂದು ನಿನ್ನನು 
ಮತವಿಡಿದು ನಂಬಿದೆನು ರಕ್ಷಿ ಸು ನಮ್ಮನನವರತ. 
ಇಲ್ಲಿ ಅಭಿವ್ಯಕ್ತವಾಗುವ ಭಕ್ತಕವಿಯ ಆರ್ತತೆ ಅನನ್ಯ ಶರಣತೆ ಮತ್ತು 


೫೪೫1 


ನೈಷ್ಠಿಕ ಭಕ್ತಿಯ ಅನುಮೋದನೆ ನಿಜಕ್ಕೂ ಶ್ಲಾಘನೀಯ. ಇಲ್ಲಿನ ಎಲ್ಲ ಭಾಮಿನಿ 
ಗಳಲ್ಲೂ ಭಕ್ತಿ ರಸ ತುಂಬಿ ತುಳುಕಿರುವುದು ಕಂಡುಬರುತ್ತದೆ. 

ಈ ಬಗೆಯ ವೈಷ್ಣವ ಭಕ್ತಿಯ ವೈಭವದ ಜೊತೆಯಲ್ಲಿ ಕಾವ್ಯ ವೈಖರಿಯು 
ತೆಕ್ಕೆ ಬಿದ್ದಿರುವುದು ಕ೦ಡು ಬರುತ್ತದೆ. 'ದೀನ ನಾನು ಸಮಸ್ತ ಲೋಕಕೆ ದಾನಿ 
ನೀನು ವಿಚಾರಿಸಲು ಮತಿ ಹೀನ ನಾನು ಮಹಾಮಹಿಮ ಕೈವಲ್ಯ ಪತಿ ನೀನು; 
ಏನು ಬಲ್ಲೆನೊ ನಾನು ನೆರೆ ಸುಜ್ಞಾನ ಮೂರುತಿ ನೀನು' ಎಂಬ ಅಣು-ಘನಗಳ 
ವಿಶ್ಲೇಷಣೆಯಲ್ಲಿ, "ವರುಷ ನೂರಾಯುಷ್ಯ ಅದರೊಳಗೆ ಇರುಳು ಕಳೆದೈವತ್ತು. 
ಐವತ್ತರಲಿ ವಾರ್ಧಿಕ, ಬಾಲ್ಯ, ಕೌಮಾರದಲಿ ಮೂವತ್ತು ಇರದೆ ಸಂದುದು ಬಳಿಕ 
ಇಪ್ಪತ್ತು ವರುಷ' ಎಂಬ ಆಯುಮಾನದ ಶೇಷ ನಿಷ್ಕರ್ಷೆಯಲ್ಲಿ, 'ಎ೦ಜಲೆ೦ಜಲು 
ಎಂಬರಾ ನುಡಿ ಎ೦ಜಲಲ್ಲವೆ' ಎಂಬ ಸಾರಳ್ಯದಲ್ಲಿ, “ಸತ್ತವರಿಗಳಲೇಕೆ ತನ್ನನು 
ಹೆತ್ತವರು ಹೊತ್ತವರುಗಳು ತಾವ್‌ ಸತ್ತು ಹೋಗುವರಲ್ಲದುಳಿವರೆ' ಎ೦ಬ ಕಟುಸತ್ಯ 
ಘೋಷಣೆಯಲ್ಲಿ, “ಹಸಿವರಿತು ತಾಯ್‌ ತನ್ನ ಶಿಶುವಿಗೆ ಒಸೆದು ಮೊಲೆ ಕೊಡುವಂತೆ', 
“ಗಿಳಿಯ ಮರಿಯನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದು ನುಡಿಗಳನು 
ಲಾಲಿಸಿ ಕೇಳ್ವ ಪರಿಣತರಂತೆ, - ಇವೇ ಮೊದಲಾದ ಔಚಿತ್ಯಪೂರ್ಣ ಉಪಮೆಗಳ 
ಅಳವಡಿಕೆಯಲ್ಲಿ, "ಎಂಟು ಗೇಣಿನ ದೇಹ ರೋಮಗಳೆಂಟು ಕೋಟಿಯು 
ಕೀಲ್ಲಳರವತ್ತೆಂಟು ಮಾಂಸಗಳಿಂದ ಮಾಡಿದ ಮನೆಯ' ಎಂಬ ನೈಜ ರೂಪಕ 
ಅಥವಾ ಕಾವ್ಯಪ್ರತಿಮೆಯ ನಿರ್ಮಾಣದೆಡೆಯಲ್ಲಿ, "ಶಾಮರಸದಳ ನಯನ ಭಾರ್ಗವ 
ರಾಮ ಹಲಧರರಾಮ ದಶರಥ ರಾಮ ಮೇಘ ಶ್ಯಾಮ ಸದ್ಗುಣಧಾಮ 
ನಿಸ್ಸೀಮ' ಎಂಬಲ್ಲಿನ ಪ್ರಾಸಾನುಪ್ರಾಸಯುಕ್ತ ನಾದಲೋಲುಪತೆಯಲ್ಲಿ ಪ್ರತಿ 
ಪದ್ಯದಲ್ಲೂ ಅಭಿವ್ಯಕ್ತಗೊಳ್ಳುವ ಭಕ್ತಿ ಸ್ಪಷ್ಟತೆಯಲ್ಲಿ ಅದಕ್ಕನುಗುಣವಾದ ಶೈಲಿಯ 
ಸೊಬಗು ಸೌಂದರ್ಯದಲ್ಲಿ ಭಾವ ಮಾಧುರ್ಯದಲ್ಲಿ ಭಾಷೆಯ ಬಂಧುರತೆಯಲ್ಲಿ 
ಭಾಮಿನಿಯ ಓಫ ವೈಭವಗಳಲ್ಲಿ ಕವಿ ಕನಕದಾಸರ ಕಮನೀಯ ಕಾವ್ಯಗುಣ 
ಎದ್ದು ಕಾಣುತ್ತದೆ. 

ಶಿಷ್ಟ ಸಾಹಿತ್ಯದ ಸೃಷ್ಟಿಗೆ ಜನಪದವೇ ಮಾತೃಗರ್ಭ ನಳನ ಕಥೆ ಇದಕ್ಕೆ 
ಅಪವಾದವಾಗಿಲ್ಲ. ಅದರ ತಾಯಿಬೇರಿರುವುದು ಜಾನಪದದಲ್ಲಿಯೇ. ಪ್ರಾಚೀನ 
ಯುಗದ ಚಾರಣ ಗೀತೆ ಅರ್ವಾಚೀನದಲ್ಲಿ ಕಾವ್ಯ ಮಹಾಕಾವ್ಯ ಆದಂತೆ ನಳನ 
ಕಥೆ ಒಂದು ಖಂಡಕಾವ್ಯವಾಗಿ ರೂಪುಗೊಂಡಿದೆ. ವ್ಯಾಸಮುನಿ ತನ್ನ 
ಮಹಾಕಾವ್ಯಕ್ಕೊಂದು ಆಯಾಮ ಒದಗಿಸಲು ನಳ, ಹರಿಶ್ಚಂದ್ರ ಮೊದಲಾದ 
ಕಥಾನಕಗಳನ್ನು ಜನಪದದಿ೦ದಲೇ ಆಯ್ದುಕೊಂಡಿದ್ದಾನೆ, ಉಪಾಖ್ಯಾನಗಳಾಗಿ 
ರೂಪಿಸಿ ಅಳವಡಿಸಿದ್ದಾನೆ. ಹರಿಶ್ಚಂದ್ರ ಸತ್ಯಕ್ಕೆ ಸಂಕೇತವಾದರೆ, ನಳ ಆದರ್ಶ 
ಪ್ರೇಮದ ಪ್ರತೀಕವಾಗಿದ್ದಾನೆ. ಜಾನಪದೀಯವೂ ಜನಪ್ರಿಯವೂ ಆದ ನಳನ ಕಥೆ 


೫೪111 


ವೇದ ಬ್ರಾಹ್ಮಣ ಆರಣ್ಯಕ ಇತಿಹಾಸಗಳಿಗಿಂತಲೂ ಪ್ರಾಚೀನತಮವಾದುದು. 
ರಾಮಾಯಣದಲ್ಲಿ ಪ್ರಾಸಂಗಿಕವಾಗಿ ಒಂದೆಡೆ, ನಳ ದಮಯಂತೀವ ಎಂಬ 
ಉಲ್ಲೇಖ ದೊರೆತರೆ ಮಹಾಭಾರತದ ವನಪರ್ವದಲ್ಲಿ ಇಪ್ಪತ್ತೆಂಟು ಅಧ್ಯಾಯಗಳಷ್ಟು 
ವ್ಯಾಪ್ತಿಯುಳ್ಳ ಒಂದು ಕಾವ್ಯ ಕಾಸಾರವೇ ಆಗಿ ರೂಪುಗೊಂಡಿದೆ. ವ್ಯಾಸರ 
ಅನಂತರದಲ್ಲಿ ಇದು ಅನೇಕ ಕವಿ ನಾಟಕಕಾರರಿಗೆ ಆಕರವಾಯಿತು. ಮುಂದಿನವರು 
ಕರ್ಮನಿಷ್ಠೆಯ, ಕಷ್ಟಸಹಿಷ್ಣುತೆಯ ನೀತಿಬೋಧಕ ಕತೆಯಾಗಿ, ಇಲ್ಲವೇ ದೈವ 
ಎನ್ನುವುದು ಒಂದು ಅಪ್ರತಿಹತ ಶಕ್ತಿ ಎಂದು ಸಾರುವ ವಿಧಿವಾದ ಪ್ರತಿಪಾದಕ 
ಕಾವ್ಯವಾಗಿ ಇಲ್ಲವೆ ಅಳಿಕಾಮ ಕರಗಿ ಪರಿಶುದ್ಧ ಪ್ರೇಮವಾಗಿ ಪರಿಣಮಿಸಿದ 
ಪುಣ್ಯ ವಸ್ತುವಾಗಿ ಮಾರ್ಪಡಿಸಿ ರೂಪಿಸಿಕೊಂಡರು. ಸಂಸ್ಕೃತದ ಪಂಚ ಮಹಾ 
ಕಾವ್ಯಗಳಲ್ಲಿ ಒಂದಾದ ನೈಷಧಂ ವಿದ್ವದೌಷಧಂ ಎಂಬ ಭಾವನಾ ವಿಮರ್ಶೆಗೆ 
ಪಾತ್ರವಾದ ಶ್ರೀಹರ್ಷನ ನೈಷಧೀಯ ಚರಿತ, ತ್ರಿವಿಕ್ರಮ ಭಟ್ಟನ "ನಳಚಂಪು, 
ವಾಮನಭಟ್ಟನ 'ನಳಾಭ್ಯುದಯ' ಮೊದಲಾದ ಕಾವ್ಯಗಳು, ಆರ್ಯಕ್ಷೇಮೇಂದನ 
“ನೈಷಧಾನಂದ', ರಾಮಚಂದ್ರ ಸೂರಿಯ ನಳವಿಲಾಸ; ನೀಲಕಂಠ ದೀಕ್ಷಿತನ 
ನಳಚರಿತ, ವೆಂಕಟಾರ್ಯನ ಭೈಮೀ ಪರಿಣಯ' ಮೊದಲಾದ ನಾಟಕಗಳು 
ಪ್ರಸಿದ್ಧವಾಗಿವೆ. ಕನ್ನಡದಲ್ಲಿ ಸುಮಾರು ಹದಿಮೂರನೆಯ ಶತಮಾನದವನೆನ್ನಲಾದ 
ಚೌಂಡರಸನ ನಳಚಂಪು ಉಪಲಬ್ಧವಿರುವ ಮೊತ್ತ ಮೊದಲ ನಳನೃಪಕಾವ್ಯ. 
ಕುಮಾರವ್ಯಾಸ ಭಾರತದಲ್ಲಿ ಕೃಚಿತ್ತಾಗಿ. ಯಕ್ಷಗಾನ-ಬಯಲಾಟಗಳಲ್ಲಿ ಬೃಹತ್ತಾಗಿ 
ಬೆಳೆದು ನಿಂತಿದೆ. ಇವರೆಲ್ಲರ ಕೃತಿಗಳ ವಸ್ತು ಹೆಚ್ಚು ಕಡಿಮೆ ಪವಿತ್ರಪ್ರೇಮ ಮತ್ತು 
ಪಾತಿವತ್ಯ ಮಹಿಮೆ ಆಗಿದೆ. ಅದಕ್ಕೂ ಹೆಚ್ಚಾಗಿ ವಿಧಿವಾದವನ್ನು ವೈಭವೀಕರಿಸುವುದು. 
ಆದರೆ, ಈ ಬಗ್ಗೆ ನಳವಿಲಾಸ ನಾಟಕದ ಕರ್ತೃ ರಾಮಚಂದ್ರ ಸೂರಿ ಮಾತ್ರ 
ಅಪವಾದವಾಗಿದ್ದಾನೆ. ಅವನು ದೈವಶಕ್ತಿಗೆ ಬದಲಾಗಿ ಮಾನವಶಕ್ತಿಯನ್ನು ಬಳಸಿ 
ಕೊಂಡಿದ್ದಾನೆ. ಕಲಿಪುರುಷನ ಬದಲು ನಾಟಕದಲ್ಲಿ ಚಿತ್ರಸೇನನೆಂಬ ಮಾನವ 
ಪಾತ್ರವನ್ನು ತಂದು ಒಂದು ಹೊಸ ತಿರುವು ಕೊಟ್ಟಿದ್ದಾನೆ. 

ವ್ಯಾಸ ಭಾರತಕ್ಕೂ ಸೂರಿಯ ನಲವಿಲಾಸಕ್ಕೂ ಇನ್ನೂ ಕೆಲವು ವ್ಯತ್ಯಾಸಗಳಿವೆ. 
ಮಹಾಭಾರತದಲ್ಲಿ ನಲನ ತಂದೆಯ ಹೆಸರು ವೀರಸೇನ, ನಳವಿಲಾಸದಲ್ಲಿ ನಿಷಧ 
ಎಂದು; ಅಲ್ಲಿ ನಳನ ಸಹೋದರ ಪುಷ್ಕರ, ಇಲ್ಲಿ ಕೂಬರ; ಅಲ್ಲಿ ತಮ್ಮನಾದ 
ಪುಷ್ಕರ ಪ್ರತಿನಾಯಕ, ಇಲ್ಲಿ ದಮಯಂತಿಯನ್ನು ಅಭಿಲಕ್ಷಿಸುವ ಚೇದಿರಾಜ 
(ಕಲಚುರಿಪತಿ) ಚಿತ್ರಸೇನ; ಅಲ್ಲಿ ದಮಯಂತಿಯ ಹೆಸರು ಬರುವುದಿಲ್ಲ, ಇಲ್ಲಿ 
ಪುಷ್ಪವತಿ ಎಂದಿದೆ; ಅಲ್ಲಿ ನಳದಮಯಂತಿಯರ ಪರಸ್ಪರಾನುರಾಗಕ್ಕೆ ಹಂಸಪಕ್ಷಿ 
ನಿಮಿತ್ತ ಮತ್ತು ಅದರದೇ ದೌತ್ಯ, ಇಲ್ಲಿ ಕಲಹಂಸನೆಂಬ ನೇಹಿಗ ಕಾರಣ; ಅಲ್ಲಿ 
ಲೋಕಪಾಲಕರಿಂದಾದ ನಲದೌತ್ಯವಿದ್ದರೆ, ಇಲ್ಲಿ ಅದರ ಸುಳಿವೇ ಇಲ್ಲ; ಅಲ್ಲಿ 


XIX 


ನಲನ ರೂಪವಿಕಾರಕ್ಕೆ ಕಾರ್ಕೋಟಕನು ನೇರ ಕಾರಣನಾದರೆ, ಇಲ್ಲಿ ಸರ್ಪ 
ರೂಪದಲ್ಲಿ ಬಂದ ನಳನ ತಂದೆ ಕಾರಣ; ರೂಪವಿಕಾರದ ಅನಂತರ ಬಾಹುಕ 
ಎಂಬ ಹೆಸರು ಉಜ'ಂರು ಸಾಮಾನ್ಯ; ಅಲ್ಲಿನ ಖುತುಪರ್ಣ, ಇಲ್ಲಿ 
ದಧಿಪರ್ಣನೆನಿಸಿದ್ದಾನೆ; ನಳ ವಿಯೋಗದನ೦ತರ ದಮಯಂತಿಯು ಚೇದಿರಾಜ 
ಸುಬಾಹುವಿನ ಗೃಹದಲ್ಲಿ ಆಶ್ರಯ ಹೊಂದಿದಳೆಂದು ಅಲ್ಲಿ ಬಂದರೆ, ಇಲ್ಲಿ 
ಯತುಪರ್ಣನ ಸಮೀಪದಲ್ಲಿ ಎಂದು ಬರೆದಿದೆ; ನೂರು ಯೋಜನ ದೂರವನ್ನು 
ಅತಿಶೀಘ್ರವಾಗಿ ಕ್ರಮಸುವುದು ನಳನ ಅಶ್ವವಿದ್ಯೆಯ ಪ್ರಭಾವದಿ೦ದ ಎಂದು ಅಲ್ಲಿದ್ದರೆ, 
ಇಲ್ಲಿ ವೇಗದಲ್ಲಿ ಗಾಳಿಯನ್ನೂ ಗೆಲ್ಲಬಲ್ಲ ಕುದುರೆಗಳ ದಿವ್ಯ ತೇಜಸ್ಸಿನ ಪ್ರಭಾವದಿಂದ 
ಎಂದಿದೆ; ಅಲ್ಲಿ ನಳ ಮತ್ತು ಯತುಪರ್ಣರು ಕುಂಡಿನಪುರನನ್ನು ಸಾಯಂಕಾಲ 
ಪ್ರವೇಶಿಸಿದರೆ, ಇಲ್ಲಿ ನಳ ಮತ್ತು ದಧಿಪರ್ಣರು ಪ್ರಾತಃಕಾಲ ಪ್ರವೇಶಿಸುತ್ತಾರೆ; 
ಅಲ್ಲಿ ನಳದಮಯಂತಿಯರ ಪುನಸ್ಸಮಾಗವ ನಾಲ್ಕನೇ ವರ್ಷದಲ್ಲಾದರೆ, ಇಲ್ಲಿ 
ಹನ್ನೆರಡೇ ವರ್ಷದಲ್ಲಾಗುತ್ತದೆ; ಬಾಹುಕರೂಪಿ ನಳನು ಕಳುಹಿಸಿದ ಪಶುಮಾಂಸವನ್ನು 
ತಿಂದು ಅವನ ಕೈರುಚಿಯ ಅನುಭವವಿದ್ದ ಅಲ್ಲಿನ ದಮಯಂತಿಯು ನಳನನ್ನು 
ಗುರುತಿಸಿದರೆ, ದಧಿಪರ್ಣನ ಸೂಪಕಾರನ ಸೂರ್ಯಪಾಕ ಪ್ರಸಿದ್ಧಿಯನ್ನು ಕೇಳಿದ್ದ 
ಇಲ್ಲಿನ ದಮಯಂತಿಯು ಕಲಹಂಸನನ್ನು ಕಳುಹಿಸಿ, ಸ್ವಯಂವರ ಏರ್ಪಾಟಾಗಿದೆ 
ಎಂದು ಸುಳ್ಳು ಸುದ್ದಿ ಮುಟ್ಟಿಸಿ, ದಧಿಪರ್ಣನನ್ನು ಆಹ್ವಾನಿಸಿ, ನಳನನ್ನು ಆಕರ್ಷಿಸುತ್ತಾಳೆ 
ಮತ್ತು ನಳನ ಮರಣವಾರ್ತೆಯನ್ನು ಕೇಳಿ ದಮಯಂತಿಯು ಚಿತಾರೋಹಣಕ್ಕೆ 
ಸಿದ್ಧಳಾದಾಗ, ಕುಂಡಿನಪುರದ ಪರಿಸರಕ್ಕೆ ಬಂದಿದ್ದ ನಳನು ದಮಯಂತಿಯ 
ಪ್ರೇಮ ಪ್ರಕರ್ಷವನ್ನು ಕಂಡು, ತನ್ನ ಪಿತೃದೇವತೆಗಳನ್ನು ಸ್ಮರಿಸಿ, ಬಾಹುಕ ರೂಪವನ್ನು 
ತ್ಯಜಿಸಿ ನಿಜ ನಳನಾಗಿ ಪ್ರಕಟವಾಗುತ್ತಾನೆ. 

ಇಂತಹ ಭಿನ್ನ ಬೆಳವಣಿಗೆಯ ಮೂಲಕ ಮೂಲವಸ್ತುವಿಗೆ ಹೊಸ ಚಾಲನೆ 
ಕೊಟ್ಟವನು ರಾಮಚಂದಸೂರಿ. ಅವನು ದೈವವಾದವನ್ನು ದೂರಮಾಡಿ, ಪುರುಷ 
ವಾದವನ್ನು ಎತ್ತಿ ಹಿಡಿದಿರುವುದು ವಸ್ತುವಿನ ನೈಜ ವಿನ್ಯಾಸಕ್ಕೆ ಮೆರಗು ಕೊಟ್ಟಿದೆ. 
ಇಲ್ಲಿನ ನಳನಾಗಲಿ, ಚಿತ್ರಸೇನನಾಗಲಿ ಮಾನವ ಸಹಜ ದೌರ್ಬಲ್ಯಗಳನ್ನುಳ್ಳವರು. 
ಜೂಜಾಡುವ ಚಾಪಲ್ಯದಿಂದ ಇಬ್ಬರೂ ಮುಕ್ತರಲ್ಲ. ಹೀಗೆ ಮಾನವ ಮಟ್ಟದಲ್ಲಿ 
ಪಾತ್ರಗಳನ್ನು ಮುಟ್ಟಿ ಮೆರೆಸಿದ ಕೀರ್ತಿ ರಾಮಚಂದ್ರ ಸೂರಿಗೆ ಸಲ್ಲುತ್ತದೆ. 

ಕನಕದಾಸರ ನಳ ಚರಿತ್ರೆಗೆ ಕನ್ನಡದಲ್ಲಿ ಒಂದು ಗೌರವದ ಸ್ಥಾನ ಮೀಸಲಿದೆ. 
ಕೇವಲ ಒಂಬತ್ತು ಸಂಧಿಗಳುಳ್ಳ ಒಂದು ಖಂಡಕಾವ್ಯವಾದರೂ ಓದುಗನಿಗೆ ಮಹಾ 
ಕಾವ್ಯದಷ್ಟು ತೃಪ್ತಿಕೊಡುವ ಸತ್ವಶಾಲಿ ಕೃತಿಯಾಗಿದೆ. ಅದಕ್ಕೆ ಮೂಲಕಾರಣ ಕನಕದಾಸರ 
ಕಥೆಗಾರಿಕೆ, ಅವರ ಹೃದ್ಯಶೈಲಿ, ಭಾಮಿನಿಯ ಸುಭಗತೆ, ವರ್ಣನೆಗಳ ಸಹಜತೆ. 
ಕೆಲವೆಡೆಗಳಲ್ಲಿ ಕನಕದಾಸರು ವಾಗ್ಗೇಯಕಾರರೊ ಅಥವಾ ಕಾವ್ಯ ಪ್ರವಚನಕಾರರೊ 


XX 


ಅಥವಾ ಹರಿಕಥೆದಾಸರೊ ಆಗಿಬಿಡುತ್ತಾರೆ. ಕಥೆಯನ್ನು ಪದೇ ಪದೇ ಹಾಡಿ ಹೇಳಿ 
ರೂಢಿಯಾಗಿರುವಂತೆ ನಿರರ್ಗಳವಾಗಿ ತಮ್ಮದೇ ಆದ ಧಾಟಿಯಲ್ಲಿ ನಿರೂಪಿಸಿಕೊಂಡು 
ಹೋಗುತ್ತಾರೆ. ಅದರಿಂದಾಗಿ ಅವರ ಅಭಿವ್ಯಕ್ತಿ ಜಾನಪದೀಯ ಸೊಗಡಿನಿಂದ 
ತುಂಬಿದೆ. ಕೃತಿ ಅವರ ನಿತ್ಯಾನುಷ್ಠಾನದ ಪುರಾಣ ಕಾವ್ಯವಾದ್ದರಿಂದ ಅದರ ಒಳ 
ತಿರುಳು ದೈವಭಕ್ತಿಯಾಗಿ ದೈವಶಕ್ತಿಯ ಪ್ರತಿಪಾದಕ ವಸ್ತುವಾಗಿ ಮೆರೆದಿದೆ. ವ್ಯಾಸರಿತ್ತ 
ಕಥಾ ವಸ್ತುವಿನ ವಿನ್ಯಾಸದಲ್ಲಿ ಹೆಚ್ಚು ಬದಲಾವಣೆ ಮಾಡಲು ಹೋಗಿಲ್ಲವಾದರೂ 
ಸಾಂದರ್ಭಿಕವಾಗಿ ತಮ್ಮ ಸ್ಫೋಪಜ್ಞತೆಯನ್ನು ಮೆರೆಯದೆ ಬಿಟ್ಟಿಲ್ಲ. ಉದಾಹರಣೆಗೆ: 
ಹಂಸದರ್ಶನಕ್ಕೆ ಮುಂಚೆ ನಳನ ಬೇಂಟೆಯ ಬಣ್ಣನೆ ಬರುತ್ತದೆ. ಇಲ್ಲಿ ಬೇಂಟೆಗೆ 
ಹೋಗಲು ಒದಗಿದ ಸಂದರ್ಭವಂತೂ ತುಂಬಾ ಅರ್ಥಪೂರ್ಣವಾದದ್ದು. 
ವಿದರ್ಭದೇಶದ ಅರಸುಗುವರಿ ಭೈಮಿಯ ರೂಪಲಾವಣ್ಯಗಳ ಬಣ್ಣನೆಯನ್ನು 
ಬ್ರಾಹ್ಮಣೋತ್ತಮರಿಂದ ಕೇಳಿ ಮಾರುಹೋದ ನಳನ ಮನ ಅನ್ಯಕ್ಕೆಳಸದಿದ್ದಾಗ, 
ಎಪ್ರಲಂಬದ ವಿರಹಾವಸ್ಥೆಯಲ್ಲಿದ್ದಾಗ ಆ ತಾಪಕ್ಕೆ ಕೊಟ್ಟ ತಿರುವಾಗಿ ಬರುತ್ತದೆ 
ಬೇಂಟೆ. ಬೇಂಟೆಯಿಂದ ಆಯಾಸಗೊಂಡ ನಳ ಬಹಿರುದ್ಯಾನದ ಕೊಳದ ತಡಿಯಲ್ಲಿ 
ವಿಶ್ರಾಂತಿಪಡೆವ ಸಂದರ್ಭದಲ್ಲಿ ರಾಜಹಂಸೆ ಕಾಣಿಸಿಕೊಳ್ಳುತ್ತದೆ. ಅಲ್ಲಿ ಹಂಸದೌತ್ಯದ 
ಸುಂದರ ಕಲ್ಪನೆ ಬಂದಿದೆ. ಇದೇ ರೀತಿ ದೇವೇಂದ್ರನ ಆಜ್ಞೆಯಂತೆ ದಮಯಂತಿಯ 
ಅಂತಃಪುರಕ್ಕೆ ಬಂದ ನಳನು ತಾನಾರೆಂಬುದನ್ನು ಮೊದಲು ತಿಳಿಸುವುದೇ ಇಲ್ಲ. 
ಅವಳು ಕೇಳಿದರೂ, "ನಾನು ದೇವೇಂದ್ರನ ಕಡೆಯ ದೂತ; ಇಂದ್ರ ಅಗ್ನಿ, 
ಯಮ, ವರುಣರಿಂದ ಆಜ್ಞಪ್ರನಾಗಿ ಬಂದಿದ್ದೇನೆ” ಎಂದಷ್ಟೇ ಹೇಳಿ, ಆ ನಾಲ್ವರಲ್ಲಿ 
ಅವಳು ಯಾರನ್ನಾದರೂ ಒಲಿಯಬೇಕೆಂದು ಒತ್ತಾಯಿಸುತ್ತಾನೆ. ಆಗ ಸಿಟ್ಟಿಗೆದ್ದ 
ದಮಯಂತಿ, `ನಳನೇ ನನ್ನ ಪತಿ. ಅವನುಳಿದರೆ ನನಗೆ ಮರಣವೇ ಗತಿ' ಎಂಬ 
ನಿರ್ಧಾರದ ನುಡಿ ನುಡಿಯುತ್ತಾಳೆ. ಅಪ್ರತ್ಯಕ್ಷವಾಗಿ ನಳನು ದಮಯಂತಿಯ 
ಮನದ ಪ್ರೇಮದಾಳವನ್ನು ಅಳೆದಂತಹ ಸುಂದರ ಸನ್ನಿವೇಶ ನಿರ್ಮಣ ಕನಕದಾಸರದು. 
ಅದು ಅವರಿಗಿಂತಲೂ ಹಿಂದಿನವರಾದ ಚೌಂಡರಸನ ಕಲ್ಪನೆ. ಆದರೆ 
ಮಹಾಭಾರತದಲ್ಲಿ ಅಂತಃಪುರಕ್ಕೆ ಆಗಮಿಸಿದ ನಳನನ್ನು ನೀನಾರೆಂದು ಕೇಳಿದಾಗ, 
“ನಲಂ ಮಾಂ ವಿದ್ಧಿ ಕಲ್ಯಾಣಿ ದೇವದೂತಮಿಹಾಗತಂ' ಎಂದು ನೇರವಾಗಿ ತನ್ನ 
ಹೆಸರು ಹೇಳಿಕೊಂಡು, ತಾನಲ್ಲಿಗೆ ಬಂದ ಉದ್ದೇಶವನ್ನು ತಿಳಿಸಿ ಬಿಡುತ್ತಾನೆ. 
ಮೂಲಕ್ಕಿಂತಲೂ ಇಲ್ಲಿನ ಮಾರ್ಪಾಟು ಅರ್ಥಪೂರ್ಣವಾಗಿದೆ. ಮುಂದೆ 
ಅಡವಿಯಲ್ಲಿ ಹೆಬ್ಬಾವಿಗೆ ಬಲಿಯಾಗುತ್ತಿದ್ದ ದಮಯಂತಿಯನ್ನು ಬದುಕಿಸಿದ ಬೇಡನು 
ಅವಳ ರೂಪರಾಶಿಗೆ ಮಾರುಹೋಗಿ, ಅವಳನ್ನು ಕಾಮಿಸಲು ಹೋದಾಗ ವ್ಯಾಸರ 
ಭೈಮಿ ಬೇಡನನ್ನು ತನ್ನ ಪಾತಿವ್ರತ್ಯದ ಪ್ರಭಾವದಿ೦ದ ಸುಟ್ಟು ಹಾಕಿದರೆ, ಕನಕದಾಸರ 
ದಯಾಪೂರ್ಣೆ ದಮಯಂತಿ, "ಪ್ರಾಣ ಉಳಿಸಿದ ನೀನು ತಂದೆಗೆ ಸಮಾನ' 


೫೫ 


ಎಂದು ವಿವೇಕದ ಮಾತುಗಳನ್ನು ಹೇಳಿ, ಬೇಡನಲ್ಲಿ ಕಾಮ ಪ್ರೇಮವಾಗುವಂತೆ, 
ಪ್ರೇಮ ಭಕ್ತಿಯಾಗಿ ಪರಿಣಾಮಿಸುವಂತೆ ಮಾಡುತ್ತಾಳೆ. ಈ ಸನ್ನಿವೇಶದ 
ಪರಿವರ್ತನೆಯಿಂದಾಗಿ ದಮಯಂತಿ ಬೆಳಗಿದ ಮಾನವೀಯತೆ ಮೆಚ್ಚುವಂಥದು. 

ಇಂತಹ ಕೆಲವು ಮಾರ್ಪಾಟುಗಳಲ್ಲಿ ಕನಕದಾಸರ ಹೆಗ್ಗಳಿಕೆ ಇದೆ. ಆದರೆ 
ದೈವದ ಉತ್ಕರ್ಷಾಮಹತ್ವವನ್ನು ಬಿತ್ತರಿಸುವಲ್ಲಿ ಮೂಲಬಿಂದುವನ್ನು ವ್ಯತ್ಕಸ್ತಗೊಳಿಸಿಲ್ಲ. 
ಎಲ್ಲ ನಳನೃಪಕಾವ್ಯ, ಕಥೆ, ನಾಟಕಗಳು ಹೇಳುವುದನ್ನೇ ಇವರೂ ಹೇಳಿದ್ದಾರೆ. 
ಮಹಾಭಾರತದ ವನಪರ್ವ ಭಾಗದಲ್ಲಿ ಬರುವ ಇಪ್ಪತ್ತೆಂಟು ಅಧ್ಯಾಯಗಳ 
ಸುವಿಸ್ತಾರವಾದ ನಳೋಪಾಖ್ಯಾನವು ಕನಕದಾಸರ ನಳಚರಿತ್ರೆಯಲ್ಲಿ ಕೇವಲ ಒಂಬತ್ತು 
ಸಂಧಿಗಳ ಖಂಡಕಾವ್ಯವಾಗಿ ರೂಪಗೊಂಡಿರುವುದನ್ನು ನೋಡಿದರೆ ಕನಕದಾಸರ 
ಸಂಗ್ರಹಶಕ್ತಿ, ವರ್ಣನೆಗೆ ಮನಗೊಡದ ಸಂಯಮ ಇವು ವೇದ್ಯವಾಗುತ್ತವೆ. 
ಕನಕದಾಸರಿಗೆ ಕಥೆ ಮುಖ್ಯವೇ ಹೊರತು ಶ್ರೀಹರ್ಷನಂತೆ ವರ್ಣನೆ ಅಲ್ಲ. 
ಪಂಚಮಹಾಕಾವ್ಯಗಳಲ್ಲೊಂದಾದ ಶ್ರೀಹರ್ಷನ (ಕ್ರಿ.ಶ. ೧೨ನೆಯ ಶತಮಾನ) 
'ನೈಷಧೀಯ ಚರಿತ' ವರ್ಣನಾ ಪ್ರಧಾನ ಕಾವ್ಯ. ಕಥೆಯೇ ಇಲ್ಲದ ಕಾವ್ಯರಚನೆ 
ಹೇಗಿರುತ್ತದೆಂಬುದನ್ನು ತನ್ನ ಕೃತಿಯ ಮೂಲಕ ತೋರಿಸಿಕೊಟ್ಟಿದ್ದಾನೆ. ಅದನ್ನೇ 
ಒಂದು ಸವಾಲಾಗಿ ಸ್ವೀಕರಿಸಿರುವಂತಿದೆ ಹರ್ಷ. ಕೇವಲ ದಮಯಂತಿಯ ಸ್ವಯಂವರ, 
ಸ್ವಯಂವರದ ಅನಂತರದಲ್ಲಿ ಕಲಿಪುರುಷನಿಗೂ ಇಂದ್ರಾದಿ ದೇವತೆಗಳಿಗೂ 
ನಡೆಯುವ ವಾಗ್ವಾದ ಮತ್ತು ಕಲಿಯ ನಾಸ್ತಿಕವಾದದ ಖಂಡನೆ, ಅಂತ್ಯದಲ್ಲಿ 
ನಳದಮಯಂತಿಯರ ಪ್ರಥಮಮಿಲನದ ಜೇನಿರುಳ ಬಣ್ಣನೆ- ಇದಿಷ್ಟೇ ಅಲ್ಲಿನ 
ಕಥಾಭಿತ್ತಿ. ಆದರೆ ಪ್ರಕಾಂಡ ಪಂಡಿತನೂ ಪ್ರಚಂಡ ತರ್ಕಪ್ರಿಯನೂ ಅಪ್ರತಿಮ 
ಪ್ರತಿಭಾಶಾಲಿಯೂ ಆದ ಶ್ರೀಹರ್ಷನು ಆ ಭಿತ್ತಿಯ ಮೇಲೆ ಅನ್ಯಾದೃಶ ವರ್ಣಚಿತ್ರ 
ಗಳನ್ನು ಬಿಡಿಸಿದ್ದಾನೆ. ಇಂದುಮತಿ ಸ್ವಯಂವರವು ನಾಲ್ಕು ಸರ್ಗಗಳಷ್ಟು ವ್ಯಾಪ್ತಿ 
ಹೊಂದಿದೆ. ನಾರಿಯರ ರೂಪಲಾವಣ್ಯಗಳ ವರ್ಣನೆಯಲ್ಲಿ ಹರ್ಷ ಅದ್ವಿತೀಯ. 
ದಮಯಂತಿಯ ಚಿತ್ರವನ್ನಂತೂ ನಾನಾ ಬಣ್ಣಗಳಿಂದ ಬಿಡಿಸಿದ್ದಾನೆ. ವಿಪ್ರಲಂಬ 
ಶೃಂಗಾರದ ವರ್ಣನೆಯಲ್ಲಿ, ಮೈಹಾಸಿ ಮಲಗಿರುವ ನಿಸರ್ಗ ಸೌಂದರ್ಯದ 
ಬಣ್ಣನೆಯಲ್ಲಿ ಹರ್ಷ ಯಾರಿಗೂ ಎರಡನೆಯವನಲ್ಲ. ಅದರಿಂದಾಗಿ ನೈಷಧ 
ಇಪ್ಪತ್ತೆರಡು ಸರ್ಗಗಳ ಎರಡು ಸಾವಿರದ ಎಂಟುನೂರ ಮೂವತ್ತು ಶ್ಲೋಕಗಳ 
ಗಾತ್ರ ಪಾತ್ರವುಳ್ಳದ್ದಾಗಿದೆ. 

ಶ್ರೀಹರ್ಷ ಓರ್ವ ದಾರ್ಶನಿಕ. ಆದಿ ಜಗದ್ಗುರು ಶ್ರೀಶಂಕರರನ ಅದ್ವೈತ 
ದರ್ಶನದ ಪಾರಮ್ಯವನ್ನು ಅಭಿವ್ಯಕ್ತಿಸುವುದೇ ಅವನ ಮೂಲ ಉದ್ದೇಶವಾಗಿದೆ 
ನೈಷಧದಲ್ಲಿ. ಅದರಿಂದಾಗಿ ಅನ್ಯ ಧರ್ಮ ದರ್ಶನಗಳನ್ನು ಖಂಡಿಸುತ್ತಾನೆ. 
"ಖಂಡನ ಖಂಡ ಖಾದ್ಯ'ದಂತಹ ಅದ್ವೈತ ಪ್ರಾತಿಭಾ ಸೂರ್ಯನನ್ನು ಸೃಷ್ಟಿಸಿದ 


೫೫1 


ಈ ನೈಯಾಯಿಕನಿಗೆ ನೈಷಧ ಕಾವ್ಯ ಸಂದರ್ಭದ ತರ್ಕ ಕಷ್ಟವೆನಿಸಲಿಲ್ಲ. ಹೀಗೆ 
ವರ್ಣನಾಪ್ರಧಾನವೂ ತರ್ಕಭೂಯಿಷ್ಠವೂ ಅದ್ವೈತದರ್ಶನ ಪ್ರತಿಷ್ಠಾಪನೋದ್ದೇಶಿತವೂ 
ಆದ ಅಮೋಘ, ಅಪ್ರತಿಮವಾದ ಹರ್ಷನ ಆಚಾರ್ಯಕೃತಿಯ ಜೊತೆಯಲ್ಲಿ 
ಕನಕದಾಸರ ನಳಚರಿತ್ರೆಯನ್ನು ನಿಲ್ಲಿಸಿ ನೋಡಲಾಗದು. ಆದರೂ ಹರ್ಷನಿಗೆ 
ದರ್ಶನ-ವರ್ಣನೆಗಳು ಮುಖ್ಯವಾದಂತೆ, ಕನಕದಾಸರಿಗೆ ದೈವ ಕಥನಗಳು ಮುಖ್ಯ 
ಎಂಬುದನ್ನು ಮರೆಯಲೂ ಆಗದು. 

ಕನಕದಾಸರು ತಮ್ಮ ಮೋಹನ ತರಂಗಿಣಿಯಲ್ಲಿ ವಹಿಸಿದಷ್ಟು ಸ್ವಾತಂತ್ರ್ಯವನ್ನು 
ನಳಚರಿತ್ರೆಯಲ್ಲಿ ವಹಿಸಿಲ್ಲ ಎಂದು ಹೇಳಬಹುದು. ಮೋಹನ ತರಂಗಿಣಿಯ ಕಥೆ 
(Story) ಪುರಾಣ, ಭಾರತ ಭಾಗವತ ಹರಿವಂಶಾದಿಗಳಿಗೆ ಸೇರಿದ್ದು; ಆದರೆ ವಸ್ತು 
(Theme) ಅವರ ಸ್ವಂತದ್ದು. ವಿಶ್ವಾಂತರಾಳದಲ್ಲಿ ಯಾವಜ್ಜೀವವೂ ನೂತನ 
ಚೇತನವಾಗಿ ಪ್ರವಹಿಸುತ್ತಿರುವ "ಪ್ರೇಮ' ಎಂಬ ಅದಮ್ಯ ಅವ್ಯಕ್ತ ಅಸಾಮಾನ್ಯ 
ಕ್ರಿಯಾಶಕ್ತಿಯೇ ಕಾವ್ಯದ ಕಥಾವಸ್ತು ಮತ್ತು ಕಥಾನಾಯಕ | ಅಲ್ಲಿ ಬರುವ ಕೃಷ್ಣ- 
ರುಕ್ಮಿಣಿ, ಪ್ರದ್ಯುಮ್ನ-ರತಿ, ಅನಿರುದ್ಧ-ಉಷೆ ಎಲ್ಲರೂ ಆ ಶಕ್ತಿಯೊಡನೆ ಸ್ಪಂದಿಸುವ 
ಅಂಶಮಾತ್ರರು. ಅಂತೆಯೇ ಕನಕದಾಸರಲ್ಲಿ ಮತ್ತೊಂದು ಗುಣ ಎಂದರೆ 
ಆದ್ಯತನವನ್ನು ಅನಾದಿಗಳೆದುರು ಹೊಂದಿಸಿ ಹೇಳುವುದು. ಉದಾಹರಣೆಗೆ 
ದ್ವಾರಕಾವತಿಯ ವರ್ಣನೆಯಲ್ಲಿ ಮಾಡಿರುವ ವಿಜಯನಗರ ವೈಭವದ ಸಮೀಕರಣ. 
ಇದು ನಳಚರಿತ್ರೆಯಲ್ಲೂ ಅಲ್ಲಿ-ಇಲ್ಲಿ ಕಾಣಿಸಿಕೊಂಡಿದೆ. ಒಟ್ಟಿನಲ್ಲಿ, ಪ್ರಾಚೀನ 
ಪುರಾಣ ಮಂಗಳಕಾವ್ಯಗಳಲ್ಲಿ ಸಮಕಾಲೀನ ಬದುಕನ್ನು ಬೆಸೆಯುವಲ್ಲಿ ಕನಕದಾಸರು 
ಯಶಸ್ವಿಯಾಗಿದ್ದಾರೆ. 

ಕನಕದಾಸರ ಕಾವ್ಯ ಶೈಲಿಯಲ್ಲಿ ಪ್ರಸಾದ ಗುಣವಿದೆ. ಅದು ಎಲ್ಲೆಡೆಯಲ್ಲೂ 
ಅಕ್ಷಿಷ್ಟ ಆದರೆ ಪ್ರಭಾವಶಾಲಿ. ಅದರಲ್ಲಿ ಜಲಪಾತದ ನಿರ್ಫೋಷವಿಲ್ಲದಿದ್ದರೂ 
ಸಮತಟ್ಟಿನಲ್ಲಿ ಹರಿಯುವ ತಿಳಿ ತರಂಗಿಣಿಯ ಜುಳುಜುಳುಗೈವ ಮಧುರ ಮಂಜುಳ 
ನಿನಾದ ತುಂಬಿದೆ. ಕವಿಯ ಭಾವ ಗುರುತಿಸುವಷ್ಟು ಸ್ಪಷ್ಟ ಅವರು ಬಳಸಿದ 
ಭಾಷೆ ತೆರೆದಿಡುವಷ್ಟು ಸ್ಫುಟ ಹೆಚ್ಚು ಅಥವಾ ಹುಚ್ಚು ವರ್ಣನೆಗಳಿಲ್ಲವಾದರೂ 
ಬಣ್ಣಿತವಾದವು ಮನ ಮುಟ್ಟುವಂಥವು. ಒಂದೆರಡು ಉದಾಹರಣೆಗಳು: 


ಯೌವನವತಿಯಾದ ದಮಯಂತಿ- 
ನಿರಿಗುರುಳ ಪವಳಾಧರದ ಉರು 
ತರದ ತೋಳ್ಗಳ ಕಂಬುಕಂಠದ 
ತರಳ ನಯನದ ಸಂಪಗೆಯ ನಾಸಿಕದ ಪೆರೆನೊಸಲ 
ಹರಿಯ ಮಧ್ಯದ ಹಂಸಗಮನದ 
ಗುರು ಕುಚದ ಕರಪಲ್ಲವದ ಸರ 
ಸಿರುಹಮುಖಿ ನಲಿದಾಡುತ್ತಿದ್ದಳು ರಾಜಭವನದಲಿ 1-22, 


೫೫111 


ಅಲೆ ಏರಿ ಅಲೆ ಇಳಿಯುವಂತಿರುವ ಗುಂಗುರುಗೂದಲಿನ ಅಂಗನೆ, 
ಹವಳದಂಥ ಚೆಂದುಟಿಯ ಚೆಲುವೆ, ಶ್ರೇಷ್ಠ ನಳಿದೋಳುಗಳ ನಲ್ಲೆ, ಶಂಖ ವಿನ್ಯಾಸದ 
ವಂಕವಕ್ರದ ಬೆಡಗಿ, ಚಿಗರಿಗಂಗಳ ಚೆದುರೆ, ಸಂಪಗೆಯು ಸೊಂಪಾದ ಮೂಗಿನ 
ಸೊಬಗಿ, ಬೆಳುದಿಂಗಳ ತೊರೆ ಹರಿಸುವ ವಿಶಾಲವಾದ ಹಣೆಯ ಸುಮಂಗಲೆ, 
ಸಿಂಹದಂಥಾ ಬಡನಡುವುಳ್ಳ ಬೆಡಗಿ, ಹಂಸಗಮನ ನಿಸ್ತಿಂಶೆ, ತುಂಬಿದೆದೆಯ 
ದುಂಡುರುಂಬೆ, ಚಿಗುರು ಕೈಗಳ ಚೆನ್ನೈ ತಾವರೆಯ ಚೆಲುವಾಂತ ಕ್ರಾಂತಿಲಕ್ಷ್ಮಿ- 
ಇಂತೆಲ್ಲ ವರ್ಣನೆಗಳಲ್ಲಿ ಹೆಣ್ಣಿನ ಅಂಗಾಂಗಗಳಲ್ಲಿ ಸಮೀಕೃತವಾದ ನಿಸರ್ಗದ 
ಸೊಬಗು ತುಂಬಾ ಸಹಜ ಹಾಗೂ ಸ್ವಾಭಾವಿಕ. 
ಕಾರ್ಕೋಟಕನು ಕಚ್ಚಿದಾಗ ನಳನಲ್ಲಾದ ದೈಹಿಕ ಬದಲಾವಣೆ ಹಾಗೂ 
ರೂಪ ವಿರೂಪದ ಬಣ್ಣನೆ ಹೀಗಿದೆ: 
ದೊಡ್ಡ ಹೊಟ್ಟೆಯ ಗೂನುಬೆನ್ನಿನ 
ಅಡ್ಡ ಮೋರೆಯ ಗಂಟುಮೂಗಿನ 
ದೊಡ್ಡ ಕೈಕಾಲುಗಳ ಉದುರಿದ ರೋಮ ಮೀಸೆಗಳ 
ಜಡ್ಡು ದೇಹದ ಗುಜ್ಜುಗೊರಲಿನ 
ಗಿಡ್ಡ ರೂಪಿನ ಹರುಕು ಗಡ್ಡದ 
ಹೆಡ್ಡನಾದ ಕುರೂಪಿತನದಲಿ ನೃಪತಿ ವಿಷದಿಂದ 11-22, 


ಇದಕ್ಕೆ ವಿವರಣೆಯೇ ಬೇಕಿಲ್ಲ. ಅಷ್ಟು ಸರಳ, ಅಷ್ಟು ನೈಜ. 
ಕನಕದಾಸರ ಸುಭಗ ಸುಂದರ ಶೈಲಿಗೆ ಸಖಿಯೊಡನೆ ವಿವಾಹಮಂಟಪಕ್ಕೆ 

ಬಂದ ದಮಯಂತಿಯ ರೂಪರಾಜಿಯ ಬಣ್ಣನೆಯನ್ನು ಹೆಸರಿಸಬಹುದು. 
ದಮಯಂತಿ: 

ಕುಡಿತೆಗಂಗಳ ಸಿರಿಮುಡಿಯ ಬಡ 

ನಡುವ ಸೆಳೆವತಿ ಬೆಡಗಿನಲಿ ಹೊಂ 

ಗೊಡದ ಮೊಲೆ ವೈಯಾರದುಡುಗೆಯ ಸಿರಿಯ ಸಡಗರದ 

ತೊಡರ ರುಣರುಣ ರವದ ಮೆಲ್ಲಡಿ 

ಯಿಡುವ ಗಮನದ ಭರದಿ ಕಿರುಬೆಮ 

ರಿಡುತ ಬಂದಳು ಸಖಿಯರೊಡನೆ ವಿವಾಹಮಂಟಪಕೆ 111-೫1೬. 
ಕನಕದಾಸರ ಕವಿತಾ ಶಕ್ತಿಗೆ ಇವು ಕೆಲವು ಸಾಕು. 


“ರಾಗಿಣಿ' ಸಾ.ಶಿ. ಮರುಳಯ್ಯ 
೩೦-೫-೧೯೯೧ 


BLANK PAGE 


ಕನಕದಾಸರ ಕಾವ್ಯ ಭಾಗ-೧ 


BLANK PAGE 


ಕನಕ ಸಾಹಿತ್ಯ ದರ್ಶನ ಸಂಪುಟ ೨ 


ಕನಕದಾಸರ ಕಾವ್ಯ ಭಾಗ-೧ 
(ಹರಿಭಕ್ತಿಸಾರ, ರಾಮಧಾನ್ಯ ಚರಿತ್ರೆ ಮತ್ತು ನಳಚರಿತ್ರೆ 


ಸಂಪಾದಕರು 
ಡಾ. ಸಾ.ಶಿ. ಮರುಳಯ್ಯ 





ಕರ್ನಾಟಕ ಸರ್ಕಾರ 


ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 
ಕನ್ನಡ ಭವನ, ಜೆ.ಸಿ.ರಸ್ತೆ 
ಬೆಂಗಳೂರು - ೫೬೦ ೦೦೨ 


KANAKA SAHITYA DARSHANA Vol-2 : A reprint of collection of 
poetical works of Kanakadasa; Edited by Dr. S.S. Marulaiah; 
Published by Dr. Manu Baligar, Commissioner, Department 


of Kannada and Culture, Kannada Bhavan, J.C.Road, 
Bengaluru - 560 002. 


ಈ ಆವೃತ್ತಿಯ ಹಕ್ಕು : ಕರ್ನಾಟಕ ಸರ್ಕಾರ 


ಮೊದಲ ಮುದ್ರಣ : ೧೯೯೧ 
ಎರಡನೆ ಮುದ್ರಣ : ೨೦೧೨ 


ಪ್ರತಿಗಳು : ೧೦೦೦ 
ಪುಟಗಳು : ೨೦% + ೨೧೮ 
ಬೆಲೆ : ರೂ. ೫೦/- 


ರಕ್ಷಾಪುಟ ವಿನ್ನಾಸ : ಯು.ಟಿ. ಸುರೇಶ್‌ 


ಮುದ್ರಕರು : 
ಮೆ॥ ಮಯೂರ ಪ್ರಿಂಟ್‌ ಆಡ್ಸ್‌ 

ನಂ. ೬೯, ಸುಬೇದಾರ್‌ ಛತ್ರಂ ರೋಡ್‌ 

ಬೆ೦ಗಳೂರು - ೫೬೦ ೦೨೦ ದೂ : ೨೩೩೪೨೭೨೪ 


ಪ್ರಕಾಶಕರ ಮಾತು 


ಕನಕದಾಸರು ಕವಿ ವಿಶಿಷ್ಟವಾದ ಸಹಜ ಪ್ರತಿಭೆಯಿಂದ, ಉದಾರತೆಯಿಂದ, 
ವಸ್ತುವೈವಿಧ್ಯ ಹಾಗೂ ಛಂದೋ ವೈವಿಧ್ಯತೆಯಿಂದ, ಸಮಕಾಲೀನ ಪ್ರಜ್ಞೆಯಿಂದ 
ಹರಿದಾಸ ಸಾಹಿತ್ಯ ಪರಂಪರೆಯಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಿದ್ದಾರೆ. ಕನಕದಾಸರು 
ದಾಸರಲ್ಲಿ ಕವಿಗಳು ಇದೇ ಅವರ ವೈಶಿಷ್ಟ್ಯ. ಕನಕದಾಸರು ಹಲವಾರು ಭಾವಪೂರ್ಣ 
ಕೀರ್ತನೆಗಳನ್ನು ರಚಿಸಿದ್ದಾರೆ. ಅವರ ಸಾಹಿತ್ಯ ರಚನೆ ಕೇವಲ ಕೀರ್ತನೆಗಳಿಗೆ 
ಸೀಮಿತಗೊಳ್ಳದೆ, ಮೋಹನತರಂಗಿಣಿ, ನಳಚರಿತ್ರೆ, ಹರಿಭಕ್ತಿಸಾರ, ರಾಮಧಾನ್ಯಚರಿತ್ರೆ, 
ನೃಸಿಂಹಸ್ತವ ಎಂಬ ಕೃತಿಗಳನ್ನೂ ರಚಿಸಿದ್ದಾರೆ. ನೃಸಿಂಹಸ್ತವ ಉಪಲಬ್ಬವಿಲ್ಲ. 
ತತ್ತ್ವ-ನೀತಿ ಭಕ್ತಿಗಳಿಂದ ಮುಪ್ಪುರಿಗೊ೦ಡ ಹರಿಭಕ್ತಿಸಾರ, ನಳದಮಯಂತಿಯರ 
ಹೃದಯಸ್ಪರ್ಶಿಯಾದ ಪಾತ್ರ ಚಿತ್ರಣದ ನಳಚರಿತ್ರೆ, ಜನಾದರಣೇಯವಾಗಿದೆ. ಅಂದಿನ 
ಸಮಾಜದಲ್ಲಿ ನೆಲಸಿದ್ದ ವರ್ಗ, ವರ್ಣದ ಅಂತರವನ್ನು ವ್ಯಂಗ್ಯವಾಗಿ, ಮಾರ್ಮಿಕವಾಗಿ 
ಎತ್ತಿತೋರಿಸುವ ರಾಮಧಾನ್ಯಚರಿತ್ರೆಯು ವಿನೂತನವಾಗಿದ್ದು, ಕನ್ನಡ ಕಾವ್ಯಲೋಕದಲ್ಲಿ 
ಅನನ್ಯ ಕೃತಿಯೆನಿಸಿದೆ. ಕನಕದಾಸರು ತಮ್ಮ ಸ್ವೋಪಜ್ಞ ಸಾಧನೆ-ಸಿದ್ಧಿಗಳಿಂದ 
ದಾಸ ಪರಂಪರೆಯಲ್ಲಿ ಮಹತ್ವದ ಸ್ಥಾನವನ್ನು ಪಡೆದಿದ್ದಾರೆ. 

ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ದಾಸಶ್ರೇಷ್ಠರಲ್ಲಿ 
ಒಬ್ಬರಾದ ಕನಕದಾಸರ ೫೦೦ನೆಂತು ಜಯಂತ್ಯುತ್ತವದ ಅಂಗವಾಗಿ 
ಡಾ. ದೇ. ಜವರೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಡಾ. ಹೆಚ್‌.ಜೆ. ಲಕ್ಕಪ್ಪಗೌಡ, 
ಡಾ. ಬರಗೂರು ರಾಮಚಂದ್ರಪ್ಪ ಮತ್ತು ಡಾ. ಸಾ.ಶಿ. ಮರುಳಯ್ಯನವರನ್ನೊಳಗೊಂಡ 
ಸಂಪಾದಕ ಮಂಡಳಿಯನ್ನು ರಚಿಸಿ, ಕನಕದಾಸರ ಸಮಗ್ರ ಸಾಹಿತ್ಯವನ್ನು ಕನಕಸಾಹಿತ್ಯ 
ದರ್ಶನ ಎಂಬ ಹೆಸರಿನಲ್ಲಿ ನಾಲ್ಕು ಸಂಪುಟಗಳಲ್ಲಿ ಹೊರತಂದಿತ್ತು. 

ಕನಕ ಸಾಹಿತ್ಯ ದರ್ಶನದ ನಾಲ್ಕು ಸಂಪುಟಗಳು ಅಲಭ್ಯವಾಗಿದ್ದು, ಅದಕ್ಕೆ 
ಸಾರ್ವಜನಿಕರಿಂದ ಅಪಾರ ಬೇಡಿಕೆಯಿರುವುದರಿಂದ ಪ್ರಸಕ್ತ, ಕನ್ನಡ ಮತ್ತು 
ಸಂಸ್ಕೃತಿ ಇಲಾಖೆಯ ವತಿಯಿಂದ ಮೂರು ಸಂಪುಟಗಳನ್ನು ಶೀರ್ಷಿಕೆಯಲ್ಲಿ 
ಅಲ್ಲ ಬದಲಾವಣೆಯೊಂದಿಗೆ ಮರುಮುದ್ರಣ ಮಾಡಲಾಗುತ್ತಿದೆ ಮತ್ತು ಹೊಸದಾಗಿ 
ಪ್ರೊ॥ ಸುಧಾಕರ ಅವರು ಸಂಪಾದಿಸಿರುವ ಮೋಹನ ತರಂಗಿಣಿ ಕೃತಿಯನ್ನು 
ಗದ್ಯಾನುವಾದದೊಂದಿಗೆ ಪ್ರಕಟಿಸಲಾಗುತ್ತಿದೆ. 

ಕನಕದಾಸರ ಸಮಗ್ರ ಸಾಹಿತ್ಯ ಸಂಪುಟಗಳನ್ನು ಮರುಮುದ್ರಿಸಲು ಸಹಕರಿಸಿದ 
ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದವರಿಗೂ, ಈ ಸಂಪುಟದ ಸಂಪಾದಕರಾದ 
ಡಾ. ಸಾ.ಶಿ. ಮರುಳಯ್ಯ ಅವರಿಗೂ ನನ್ನ ಕೃತಜ್ಞತೆಗಳು ಸಲ್ಲುತ್ತವೆ. ಸದರಿ 
ಸಂಪುಟಗಳನ್ನು ಹೊರತರಲು ಒಪ್ಪಿಗೆ ನೀಡಿದ ಇಲಾಖೆಯ ಕಾರ್ಯದರ್ಶಿಗಳಾದ 


Iv 


ಶ್ರೀ ಬಸವರಾಜು ಅವರಿಗೂ, ಈ ಸಂಪುಟಗಳನ್ನು ಹೊರತರಲು ಸಹಕರಿಸಿದ 
ಶ್ರೀ ಕಾ.ತ. ಚಿಕ್ಕಣ್ಣ, ಜಂಟಿ ನಿರ್ದೇಶಕರು (ಆಡಳಿತ), ಶ್ರೀ ಬಲವಂತರಾವ್‌ 
ಪಾಟೀಲ್‌, ಜಂಟಿ ನಿರ್ದೇಶಕರು (ಸು.ಕ.), ಶ್ರೀಮತಿ ವೈ.ಎಸ್‌. ವಿಜಯಲಕ್ಷ್ಮಿ 
ಕಾರ್ಯಕ್ರಮ ಅಧಿಕಾರಿ ಮತ್ತು ಪ್ರಕಟಣಾ ಶಾಖೆಯ ಸಿಬ್ಬಂದಿಯವರಿಗೆ ನನ್ನ 
ಕೃತಜ್ಞತೆಗಳು ಸಲ್ಲುತ್ತವೆ. ಈ ಸಂಪುಟಗಳನ್ನು ಅಂದವಾಗಿ ಮುದ್ರಿಸಿಕೊಟ್ಟ ಮರ 
ಪಂದ್‌ ಲೃಡ್ಸ್‌ನ ಮಾಲೀಕರು ಹಾಗೂ ಸಿಬ್ಬಂದಿ ವರ್ಗದವರಿಗೆ ನನ್ನ ಕೃತಗಳು, 
ಕನಡ ಹರಿದಾಸ ಪರಂಪರೆಯಲ್ಲಿ ವೈಶಿಷ್ಟ ಸ್ಟ್ವಪೂರ್ಣ ವಕ್ತಿತ್ವವಳ್ಳ ಕನಕದಾಸರ 
ಕೃತಿಗಳನ್ನು ದ ಬೆಲೆಯಲ್ಲಿ ಕನ್ನ ಡಿಗರಿಗೆ ಡಿಡಿ ನಮ್ಮ ಆಶಯವಾಗಿದೆ. 
ಈ ಸಂಪುಟಗಳ ಪ್ರಯೋಜನವನ್ನು ಓದುಗರು ಪಡೆದುಕೊಂಡರೆ ನಮ್ಮ ಶ್ರಮ 
ಸಾರ್ಥಕ. 
೧೮.೦೧.೨೦೧೨ ಡಾ. ಮನು ಬಳಿಗಾರ್‌ 
ಆಯುಕ್ತರು 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 


X 


ಮೊದಲ ಮುದ್ರಣದ ಮುನ್ನುಡಿ 


ದಾಸ ಸಮುದಾಯದಲ್ಲಿ ಕನಕದಾಸರಿಗೆ ವಿಶಿಷ್ಟವಾದ ಸ್ಥಾನವಿದೆ. ಅವರ 
ಸಾಹಿತ್ಯ ರಚನೆ ಕೀರ್ತನೆಗಳಿಗಷ್ಟೇ ಸೀಮಿತಗೊಳ್ಳಲಿಲ್ಲ. ಅವರು ಅಣಕು ಮಹಾಕಾವ್ಯ, 
ಮಹಾಕಾವ್ಯ ಪೂರ್ಣಕಾವ್ಯ, "ಶತಕಗಳನ್ನು ಸಹ. ರಚಿಸಿದ್ದಾರೆ. ಇವುಗಳ ಪೈಕ 
ಹರಿಭಕ್ತಿಸಾರ ಮತ್ತು ನಳಚರಿತ್ರೆಗಳು ಪಾಮರ ಪಂಡಿತರಿಂದ ಏಕಪ್ರಕಾರವಾಗಿ 
ಮನ್ನಣೆ ಪಡೆದಿವೆ. "ಗಿಳಿಯ ಮರಿಯನು ತಂದು ಪೋಷಿಸಿ'; “ಎ೦ಜಲೆಂಜಲು 
ಎ೦ಬರಾ ನುಡಿ ಎ೦ಜಲಲ್ಲವೆ', "ದೀನ ನಾನು ಸಮಸ್ತ ಲೋಕಕೆ ದಾನಿ ನೀನು', 
"ವನಿತೆ ಮಲಗಿಹಳೋ ಅಧ್ಯೆರ್ಯದಿ ನೆನೆವಳೋ ದೈವವನು'; "ದೊಡ್ಡ ಹೊಟ್ಟೆಯ 
ಗೂನು ಬೆನ್ನಿನ'- ಈ ಸಾಲುಗಳಿಂದ ಪ್ರಾರಂಭವಾಗುವ ಪದ್ಯಗಳು ಹಳ್ಳಿಯ 
ನಿರಕ್ಷರಿಗಳ ನಾಲಗೆಗಳ ಮೇಲೆ ಕುಣಿದಾಡುವುದನ್ನು ನಾನೆ ಕೇಳಿದ್ದೇನೆ. ಸರ್ವಜ್ಞನ 
ತ್ರಿಪದಿಗಳಂತೆ ಕನಕದಾಸರ ಹರಿಭಕ್ತಿಸಾರದ ಪದ್ಯಗಳು. ಸಹ ಬಹು ಜನಪ್ರಿಯವಾಗಿದೆ. 
ಹಬ್ಬಹರಿದಿನಗಳಲ್ಲಿ ಹಾಗೂ ವಶೇಷ ಸಂದರ್ಭಗಳಲ್ಲಿ ಕುಮಾರವ್ಯಾಸಭಾರತ ಜೈಮಿನಿ 
ಭಾರತಗಳನ್ನೆಂತೊ ಅಂತೆಯೇ ಕನಕದಾಸರ ನಳಚರಿತ್ರೆಯನ್ನು ಸಹ ಗ್ರಾಮೀಣರು 
ಓದಿಸಿ, ಕೇಳಿ, ಕೃತಾರ್ಥರಾದವರಂತೆ ಸಮಾಧಾನಗೊಳ್ಳುತ್ತಾರೆ. ತತ್ತ್ವ ನೀತಿ ಭಕ್ತಿಗಳ 
ತ್ರಿವೇಣಿ ಸಂಗಮದಿಂದ ಹರಿಭಕ್ತಿಸಾರವೂ ಸುಲಿದ ಬಾಳೆಯ ಹಣ್ಣಿನಂತೆ, ಗೂಡಿನಿಂದ 
ಇಳಿದ ಜೇನಿನಂತೆ ಸ್ವಾದುವಾಗಿರುವ ಸರಸ ಶೈಲಿಯಿಂದ, ಅಸಂಕೀರ್ಣವಾದ 
ಕತೆಯ ನಿರರ್ಗಳತೆಯಿಂದ ನಳದಮಯಂತಿಯರ ಹೃದಯಸ್ಪರ್ಶಿಯಾದ ಪಾತ್ರ 
ಚಿತ್ರಣದಿಂದ ನಳಚರಿತ್ರೆಯೂ ಸರ್ವಜನಾದರಣೀಯವಾಗಿವೆ. ವರ್ಗ ವರ್ಣ 
ಜಾತಿಭೇದಗಳನ್ನು ರೂಪಕದ ಮೂಲಕ ವಿಡಂಬಿಸುವ ರಾಮಧಾನ್ಯ ಚರಿತೆ 
ಸ್ವಾರಸ್ಕಕರವೂ, ಕನ್ನಡ ಕಾವ್ಯ ಸಮುದಾಯದಲ್ಲಿ ಅತ್ಯಪೂರ್ವವೂ ಆದ ವಿನೂತನ 
ಕಾವ್ಯ. 

ಬಾಳಿನ ಪರಿಪೂರ್ಣತೆಗೆ ಅಶನವಸನವಸತಿಗಳ ಜತೆಗೆ, ಮನಸ್ಸಿನ ಆರೋಗ್ಯ 
ಕ್ಯನುವಾಗುವಂಥ, ಹೃದಯವನ್ನು ಸಂಸ್ಕರಿಸುವಂಥ ಸಾಹಿತ್ಯ ಕಲೆಗಳು ಎಲ್ಲ 
ಮಾನವರಿಗೂ ಬೇಕು. ಶ್ರೀಸಾಮಾನ್ಯರ ನಡುವೆ ಹುಟ್ಟ ಬೆಳೆದು, ಅವರ ಅಭಿರುಚಿ 
ಅಭೀಷ್ಟಗಳನ್ನರಿತಿದ್ದ. ಸಾಧನೆ ತಪಸ್ಸಿನಿಂದ, ಸ್ವಸಾಮರ್ಥ್ಯದಿಂದ ಅದ್ವಿತೀಯ 
ಸಿದ್ಧಿಯನ್ನು ಪಡೆದಿದ್ದ, ಕನಕದಾಸರ ಕೃತಿಗಳು ಶ್ರೀಸಾಮಾನ್ಯನಿಗೆ ವರಗಳಾಗುತ್ತವೆನ್ನು 
ವುದರಲ್ಲಿ ಸ ಸಂಶಯವಿಲ್ಲ. ಅವು ಸುಲಭವಾಗಿ ಶ್ರೀಸಾಮಾನ್ಯನನ್ನು ಸೇರಲೆಂಬ 
ದೃಷ್ಟಿಯಿಂದಲೇ ಕರ್ನಾಟಕ ಸರ್ಕಾರ ಅವನ್ನು ಪ್ರಕಟಿಸುವ" ಯೋಜನೆಯನ್ನು 
ಹಮ್ಮಿಕೊಂಡು ೧೯೮೯ರಲ್ಲಿ ಸಂಪಾದಕ ಮಂಡಲಿಯೊಂದನ್ನು ನೇಮಿಸಿತು. 

ಈಗಾಗಲೇ ಸಮಿತಿ ಜನಪ್ರಿಯ ಕನಕ ಸಂಪುಟವನ್ನೂ, ಸಮಗ್ರ ಕನಕ 
ಸಾಹಿತ್ಯ ದರ್ಶನದ ಪ್ರಥಮ ಸಂಪುಟವನ್ನೂ ಕನ್ನಡ ಮತ್ತು ಸಂಸ್ಕೃತಿ 


vi 


ನಿರ್ದೇಶನಾಲಯಕ್ಕೆ ಸಂಪಾದಿಸಿಕೊಟ್ಟಿದೆ. ಇದೀಗ ಹರಿಭಕ್ತಿಸಾರ, ರಾಮಧಾನ್ಯಚರಿತ್ರೆ 
ಮತ್ತು ನಳಚರಿತ್ರೆ ಗಳನ್ನೊಳಗೊಂಡ ಎರಡನೆಯ ಸಂಪುಟ ಹೊರಬರುತ್ತಿದೆ. 
ಕನ್ನಡ ನಾಡಿನ ಖ್ಯಾತ ವಿದ್ವಾಂಸರೂ, ಕವಿಗಳೂ, ವಾಗ್ಗಿಗಳೂ ಸಮಿತಿಯ ಸದಸ್ಯರೂ 
ಆದ ಪ್ರಾಧ್ಯಾಪಕ ಡಾ। ಸಾವಿ. ಮರುಳಯ್ಯನವರು ಶಾಸ್ತ್ರಬದ್ಧವಾಗಿ ಈ ಮೂರೂ 
ಕೃತಿಗಳನ್ನು ಪರಿಷ್ಕರಿಸಿಕೊಟ್ಟದ್ದಾರೆ. ಸಾಮಾನ್ಯ ವಾಚಕರಿಗೊ ನಿದು ತಲುಪಬೇಕೆಂಬ 
ಉದ್ದೇಶವನಿ, ಟ್ಲುಕೊಂಡದ್ದರಿಂದ ಪ ಪಾಠಾಂತರಗಳನ್ನು ಕೊಟ್ಟಿಲ್ಲ. ಆದರೆ ಉಪಯುಕ್ತವೂ 
ವಿದ್ವತ್ಬೂರ್ಣವೂ ಆದ ಪೀಠಿಕೆಯನ್ನವರು ಇದರಲ್ಲಿ ಸೇರಿಸಿದ್ದಾರೆ. ಅವರಿಗೆ ನನ್ನ 
ನಮನಗಳು. 

ಆದಷ್ಟು ಬೇಗ ಡಾ. ಎಚ್‌.ಜೆ. ಲಕ್ಕಪ್ಪಗೌಡರು ಮತ್ತು ಪ್ರೊ. ಸುಧಾಕರ 
ಅವರು ಪರಿಷ್ಕರಿಸುತ್ತಿರುವ ಕನಕ ಸಾಹಿತ "ದರ್ಶನದ ಮೂರು (ಮೋಹನ 
ತರಂಗಿಣಿ) ಮತ್ತು ನಾಲ್ಕನೆಯ (ಕೀರ್ತನೆಗಳು, ಮುಂಡಿಗೆಗಳು) ಸಂಪುಟಗಳನ್ನು 
ಪ್ರಕಟಿಸಲಾಗುತ್ತದೆ. ಈ "ಸಂದರ್ಭದಲ್ಲಿ ಪ್ರೊ॥ ಬರಗೂರು ರಾಮಚಂದಪನವರು 
ಸೇರಿಕೊಂಡು ಮೇಲೆ ಕಾಣಿಸಿರುವ ಎಲ್ಲ ಸದಸ್ಯ ಮಿತ್ರರು ನೀಡುತ್ತಿರುವ ಸಹಕಾರ 
ಸಲಹೆಗಳಿಗಾಗಿ ಅವರನ್ನು ಕೃತಜ್ಞತಾಪೂರ್ವಕವಾಗಿ ವಂದಿಸುತ್ತೇನೆ. 

ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯದ ಅಂದಿನ 
ಮತ್ತು ಇಂದಿನ ನಿರ್ದೇಶಕರು/ಆಯುಕ್ತರು ಶ್ರೀ ಐ.ಎಂ. ವಿಠ್ಠಲಮೂರ್ತಿ, 
ಶ್ರೀ ಬಿ. ಪಾರ್ಥಸಾರಥಿ ಮತ್ತು ಡಾ॥ ಪಿ.ಎಸ್‌. "ರಾಮಾನುಜಂ -ಈ ಯೋಜನೆಯನ್ನು 
ಕಾರ್ಕರೂಪಕ್ಕೆ ತರುವಲ್ಲಿ ತುಂಬ ಆಸಕ್ತಿವಹಿಸಿ, ಕಾಲಕಾಲಕ್ಕೆ ಸೂಕ್ತ ಸ ಸಲಹೆಗಳನ್ನು 
ನೀಡುತ್ತಿದ್ದಾರೆ. ಅವರಿಗೆ ನನ್ನ ಮತ್ತು ಸಮಿತಿಯ ಹೃತ್ಪೂರ್ವಕ ವಂದನೆಗಳು 
ಸಲ್ಲಬೇಕು. ಈ ಯೋಜನೆಯನ್ನು ಮಂಜೂರು ಮಾಡಿ, ಕನ್ನಡಿಗರ ಅಭೀಪ್ಲೆಯನ್ನು 
ಪೂರೈಸುತ್ತಿರುವ ಕರ್ನಾಟಕ ಸರ್ಕಾರ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ 
ಸಚಿವರಾದ ಶ್ರೀ ಎಸ್‌. ರಮೇಶ್‌ ಅವರು ಅಭಿನಂದನೀಯರು. ಇಲಾಖೆಯ 
ಸನ್ನಿತ್ರರಾದ ಸರ್ವಶ್ರೀ ದೇವರಸಯ್ಯ, ಕಾ.ತ. ಚಿಕ್ಕಣ್ಣ, ಸಿದ್ದೇಗೌಡರಾದಿಯಾಗಿ 
ಎಲ್ಲ ಸಿಬ್ಬಂದಿವರ್ಗದ ಸಹಕಾರಕ್ಕಾಗಿ ಅವರಿಗೆ ನನ್ನ ಮತ್ತು ಸಮಿತಿಯ ಧನ್ಯವಾದಗಳು 


ಮೈಸೂರು-೧೨ ದೇ. ಜವರೇಗೌಡ 


೨೮-೧-೧೯೯೧ ಸಂಪಾದಕ ಮಂಡಳಿಯ ಪರವಾಗಿ 


p< 


ಮೊದಲ ಮುದ್ರಣದ ನನ್ನ ಮಾತು 


ನಾಡಿನ ಪುಣ್ಯದ ಫಲವಾಗಿ ಮಹಾಕವಿಯೊಬ್ಬನು ಉದಯಿಸುತ್ತಾನೆ. 
ಅಂತಹ ಪುಣ್ಯವಿದ್ದುದರಿ೦ದಲೇ ಕನಕದಾಸರಂತಹ ಸ೦ತಕವಿಯನ್ನು ಕನ್ನಡನಾಡು 
ಕಾಣಲು ಸಾಧ್ಯವಾಯಿತು. ಆ ಕವಿಶ್ರೇಷ್ಠರ ಬದುಕು ಮತ್ತು ಕೃತಿಗಳನ್ನು ಕುರಿತಂತೆ 
ಈಗಾಗಲೇ ಸಾಕಷ್ಟು ಕೆಲಸ ನಡೆದಿದೆ; ನಡೆಯುತ್ತಲೂ ಇಡೆ. 5 ಬಗೆಯ 
ಸ್ತುತ್ಯಕಾರ್ಯಕ್ಕೆ ಕನ್ನಡ ಮತ್ತು ಸಂಪು ಇಲಾಖೆ ಮುಂದೆ ಬಂದಿರುವುದು 
ನಿಜಕ್ಕೂ ಪ್ರಶಂಸನೀಯ. ಈ ಹಿಂದೆ ಪ್ರೊ ದೇಜಗೌರವರ ದಕ್ಷ ಅಧ್ಯಕ್ಷತೆಯಲ್ಲಿ 
ವಿವಿಧ” ಲೇಖಕರ ವಸ್ತುನಿಷ್ಠ ವಿಮರ್ಶೆಗಳ ಒಂದು ಬೃಹತ್‌ ಸಂಪುಟ” “ಕನಕ 
ಸಂಪುಟ-ಣ' ಇಲಾಖೆಯ ವತಿಯಿಂದ ಹೊರಬಿದ್ದಿದೆ. "ನಾನೆತ್ತಿಕೊಂಡು ಪೂರ್ಣ 
ಗೊಳ್ಳುತ್ತಿರುವ ಈ ಮಹಾಸಂಪುಟ “ಕನಕ ಸಂಪುಟ-೨' ಈ ಮಾಲಿಕೆಯಲ್ಲಿ 
ಇನ್ನೂ ಎರಡು-ಮೂರು ಸಂಪುಟಗಳು ಬರಲಿವೆ. ಎಲ್ಲವೂ ಬಂದು ಪೂರ್ಣ 
ಗೊಂಡಂದು ಕನಕದಾಸರು ಇಡಿಯಾಗಿ ನಮಗೆ ಸಿಗುವ ಸಾಧ್ಯತೆ ಇದೆ. ಆ ದಿನ 
ಬೇಗ ಬರಲಿ ಎಂದು ಆಶಿಸುತ್ತೇನೆ. 

ಪ್ರಸಕ್ತ ಸಂದರ್ಭದಲ್ಲಿ ನನ್ನ ಪೂಜ್ಯ ಗುರುಗಳಾದ ದೇಜಗೌರವರ ಮಾರ್ಗ 
ದರ್ಶನದಂತೆ ಈ ಮಹಾಸಂಪುಟವನ್ನು ಸಿದ್ಧಪಡಿಸಿ ಕನ್ನಡಿಗರ ಕೈಗಿರಿಸುತ್ತಿದ್ದೇನೆ. 
ನೀವು ಇದನ್ನು ಆದರದಿಂದ ಸ್ವಾಗತಿಸಿದರೆ ನನ್ನ ಶ್ರಮ ಸಾರ್ಥಕ. ಕಡೆಯದಾಗಿ 
ಈ ಕೃತಿಯ ನಿರ್ಮಿತಿಗೆ ಮೂಲಕಾರಣವೆನಿಸಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ 
ಆಯುಕ್ತರಾದ ಸಾಹಿತಿ ಮಿತ್ರರಾದ ಡಾ| ಪಿ.ಎಸ್‌. ರಾಮಾನುಜ೦ರವರಿಗೆ, ಸಹಕರಿಸಿದ 
ಸಂಪಾದಕ ಮಂಡಲಿಗೆ, ನೆರವಾದ ಮಿತ್ರರುಗಳಾದ ಎಸ್‌. ರಾಮಚಂದ್ರಶಾಸ್ತ್ರೀ, 
ದೇವರಸಯ್ಯ, ಕಾ.ತ. ಚಿಕ್ಕಣ್ಣ, ಸಿದ್ದೇಗೌಡ, ಕೆ. ಸುಧೀಂದ್ರ, ಹೆಚ್‌.ಸಿ. ರಂಗೆಪ್ಪ 
ಮತ್ತು ಎನ್‌.ಚಕಪಾಣಿ, ಸೋದರಿಯರಾದ ಹೇಮಾ ಶ್ರೀನಿವಾಸಮೂರ್ತಿ ಮತ್ತು 
ನಾಗರತ್ನಾ ಶಾಂತಮಲ್ಲಪ್ಪ- ಇವರಿಗೆ, ಅನಿಮಿತ್ತ ಬಂಧು ಸ್ಪಪಭಾನಂದ ಶರ್ಮ 
ಮತ್ತು ಮಿಕ್ಕೆಲ್ಲ ಪ್ರೇರಕ ಶಕ್ತಿಗಳಿಗೆ ನನ್ನ ಕೃತಜ್ಞತಾಪೂರ್ವಕ ವಂದನೆಗಳು. 


“ರಾಗಿಣಿ” ಸಾ.ಶಿ. ಮರುಳಯ್ಯ 
೫-೧೧-೧೯೯೧ 


x 


BLANK PAGE 


ಪರಿವಿಡಿ 


. ಪ್ರಕಾಶಕರ ಮಾತು 

. ಮೊದಲ ಮುದ್ರಣದ ಮುನ್ನುಡಿ 

. ಮೊದಲ ಮುದ್ರಣದ ನನ್ನ ಮಾತು 
. ಪ್ರಸ್ತಾವನೆ 


© ಚಿ ಟಿ 2) 


ಕೃತಿಗಳು 
೧. ಹರಿಭಕ್ತಿಸಾರ 
೨. ರಾಮಧಾನ್ಯ ಚರಿತ್ರೆ 
೩. ನಳಚರಿತ್ರೆ 


ಅರ್ಥಕೋಶ 


vil 


೩೩ 
೭೫ 


BLANK PAGE 


X 


ಪ್ರಸ್ತಾವನೆ 


ಶಿವಗಂಗೆ ಬೆಟ್ಟ ನಾಲ್ಕು ದಿಕ್ಕುಗಳಲ್ಲೂ ನಾಲ್ಕು ರೂಪವಾಗಿ ಕಾಣಿಸಿಕೊಳ್ಳುತ್ತದೆ. 
ಪೂರ್ವ ಮುಖದಲ್ಲಿ ಕಾಲೂರಿ ಮಲಗಿರುವ ಬಸವನಾಕಾರವಾಗಿ, ಪಶ್ಚಿಮದಲ್ಲಿ 
ನಿಶ್ಚಲವಾಗಿ ಕುಳಿತಿರುವ ಶಿವಲಿಂಗಾಕಾರವಾಗಿ, ಉತ್ತರದಲ್ಲಿ ಇಳಿಬಿಟ್ಟ ಸೊಂಡಿಲಿನ 
ಆನೆಯಾಕಾರವಾಗಿ, ದಕ್ಷಿಣದಲ್ಲಿ ಹೆಡೆತೆರೆದ ಸರ್ಪಾಕಾರವಾಗಿ. ಬೆಟ್ಟ ಒಂದೇ 
ಆದರೂ ನೋಟ ನಾಲ್ಕು! ವ್ಯಕ್ತಿಯ ವ್ಯಕ್ತಿತ್ವ ಅಂಥದು. ವ್ಯಕ್ತಿಗೆ ಒಂದು ಮುಖವಾದರೆ 
ವ್ಯಕ್ತಿತ್ತಕ್ಕೆ ನಾನಾ ಮುಖಗಳು: ಹರಿಯುವ ನೀರಿನಂತೆ, ಉರಿಯುವ ಜ್ಯೋತಿಯಂತೆ! 
ಒಂದು ವ್ಯಷ್ಟಿ ಮತ್ತೊಂದು ಸಮಷ್ಠಿ; ಒಂದು ಪುರುಷ, ಮತ್ತೊಂದು ಪುರುಷಾಕಾರ 
(Personality); ಒಂದು ಸ್ಥಾವರ, ಮತ್ತೊಂದು ಜಂಗಮ; ಇದು ಮೃಣ್ಮಯದ 
ಮೂರ್ತಿ, ಅದು ಚಿನ್ಮಯದ ಚೇತನ; ಇದು ಮಾನವ, ಅದು ವಿಶ್ವಮಾನವ; 
ಒಂದರಲ್ಲಿ ವ್ಯಕ್ತಿಗತ ವೈಪರೀತ್ಯಗಳಿದ್ದರೆ, ಮತ್ತೊಂದರಲ್ಲಿ ವಿಶ್ವಯತು ವೈಶಿಷ್ಟ್ಯಗಳು 
ಮೆರೆದಿರುತ್ತವೆ. 

ವಸ್ತುಸ್ಥಿತಿ ಹೀಗಿದ್ದರೂ ಇಂದು ಅಪ್ರಸ್ತುತ(1::6109800ಕ್ಕೇ ಆದ್ಯತೆ 
ಸಿಗುತ್ತಿರುವುದು ಒಂದು ವಿಪರ್ಯಾಸ! ರಾಘವಾಂಕ ದಲಿತ ಸಮಸ್ಯೆಯನ್ನು 
ಕೈಗೆತ್ತಿಕೊಂಡು, ದಲಿತೋದಯ ಅಥವಾ ದಲಿತೋದ್ದಾರವನ್ನು ವೈಭವೀಕರಿಸಿದ್ದಿದ್ದರೆ 
ಹರಿಶ್ಚಂದ್ರಕಾವ್ಯ ವಿಶ್ವಸಾಹಿತ್ಯದಲ್ಲಿ ದಾಖಲೆ ನಿರ್ಮಿಸಿದ ಒಂದು ಮಹಾಕಾವ್ಯ 
ವಾಗುತ್ತಿತ್ತು ಎ೦ದು ಇಪ್ಪತ್ತನೆಯ ಶತಮಾನದ ವೇದಿಕೆಯ ಮೇಲೆ ನಿಂತು 
ಹದಿಮೂರನೆಯ ಶತಮಾನಕ್ಕೆ ಸಲಹೆ ಸೂಚಿಸುವ ಮಹಾಮೇಧಾವಿ ವಿಮರ್ಶಕ 
ರಿದ್ದಾರೆ ನಮ್ಮಲ್ಲಿ. ಇದು ಕಣ್ಣಿನ ದೋಷವೊ ಅಥವಾ ಕನ್ನಡಕದ ದೋಷವೊ, 
ಒಟ್ಟಿನಲ್ಲಿ ವಸ್ತುವಿನ ಸ್ಪಷ್ಟ ಚಿತ್ರ ಗೋಚರಿಸದೆ ಆಭಾಸ ಮೆರೆದಾಡಿರುವುದುಂಟು. 

ಇಷ್ಟೆಲ್ಲ ಪ್ರವರದ ಹಿನ್ನೆಲೆಯಲ್ಲಿ ನನಗಿರುವುದು ಕನಕದಾಸನಂತಹ ಮಹಾ 
ಮಾನವರಲ್ಲಿ ದೋಷವನ್ನು ಅದ್ಯಾಹರಿಸಿ, ಅದನ್ನು ಗುಣವೆಂಬಂತೆ ಮಾನ್ಯ 
ಮಾಡುತ್ತಿದ್ದೇವೆ ಎಂಬ ಸಂದೇಹ. ಇದಕ್ಕೆ ನೇರ ಗುರಿ ಕನಕದಾಸರ ರಾಮಧಾನ್ಯ 
ಚರಿತ್ರೆ. ಇದು ಹೇಳಿಕೇಳಿ ರಾಮಾಯಣಕ್ಕೆ ಸಂಬಂಧಿಸಿದ, ಕವಿಯ ಸ್ವಕಪೋಲ 
ಕಲ್ಪಿತ ಖಂಡಕಾವ್ಯ. ಇಲ್ಲಿ ಕವಿಯ ಮೂಲೋದ್ದೇಶ "ರಾಗಿ' ಎ೦ಬ ಶಬ್ದಕ್ಕೆ ನಿಷ್ಪತ್ತಿ 
ಹೇಳುವುದು. ಅದೂ ಅಪನಿಪ್ಪತ್ತಿ ರಾಘವ ಶಬ್ದದಿಂದ ರಾಗಿ ಬಂತೆಂದು ಹೇಳುವ 
ಚಮತ್ಕಾರ! ಅದಷ್ಟೇ ಈ ಕಥಾನಕದ ಮೂಲಧಾತು. ಇದರ ಗರ್ಭದಲ್ಲಿರುವುದು 
ರಾಮ ಮಹಿಮೆಯನ್ನು ಸಾರುವ ಭಕ್ತಿಭಾವನೆ; ಇದು ಅದರ ಮೂಲದ್ರವ್ಯ. 
ಇದನ್ನುಳಿದು ಬೇರೆ ಏನನ್ನೇ ಹೇಳಿದರೂ ಅದು ನಮ್ಮ ನಮ್ಮ ಊಹನೆ 


೫11 


ಯಾಗುತ್ತದೆಯೇ ಹೊರತು ಕನಕದಾಸರ ನೈಜಕಲ್ಪನೆ ಅನ್ನಿಸಿಕೊಳ್ಳುವುದಿಲ್ಲ. ಕೃತಿಯಲ್ಲಿ 
ಬರುವ ವ್ರೀಹಿ (ಬತ್ತು ಮತ್ತು ನರೆದಲೆಗ(ರಾಗಿ)ರ ಸಂವಾದ ಪ್ರೊ| ದೇಜಗೌರವರಿಗೆ 
ಸ್ಪಶ್ಯ ಮತ್ತು ಅಸ್ಪಶ್ಯರ ನಡುವಣ ವರ್ಗ ಹೋರಾಟವಾಗಿ ಕಂಡಿದ್ದರೆ. ಡಾ| ಹಿ.ಶಿ. 
ರಾಮಚಂದ್ರೇಗೌಡರಿಗೆ ಅದು ಬಂಡಾಯದ ದನಿಯಾಗಿ ಕೇಳಿಸಿದೆ. ಅದೇ ಪ್ರಸಂಗ 
ಡಾ| ಎಂ. ಚಿದಾನಂದಮೂರ್ತಿಯವರಿಗೆ ಶ್ರೀಮಂತ ಮತ್ತು ಬಡವರ ಕುರಿತ 
ಒಂದು ಅಲಿಗರಿಯಾಗಿ ಗೋಚರಿಸಿದ್ದರೆ, ನನಗೆ ಸಂಸ್ಕೃತ ಮತ್ತು ಕನ್ನಡ ನಡುವಣ 
ಭಾಷಾವಾದವಾಗಿ ಕಂಡಿದೆ. ಮೊದಲ ಮೂವರ ಅಭಿಪ್ರಾಯಗಳನ್ನು ಓದಿಕೊಂಡ 
ಮೇಲೆ ನಾಲ್ಕನೆಯದಾಗಿ ನನಗೆ ಹೊಳೆದದ್ದು ಹಾಗೆ. ಅದಕ್ಕೆ ಪೋಷಕವಾಗಿ 
ದೊರೆತ ಆಧಾರ ವಿಜಯನಗರದ ವ್ಯಾಸರಾಯರ ಮಠದಲ್ಲಿತ್ತೆಂದು ಹೇಳಲಾದ 
ವ್ಯಾಸಕೂಟ ಮತ್ತು ದಾಸಕೂಟ ಎಂಬ ಎರಡು ಪಕ್ಷಗಳನ್ನು ಕುರಿತು ಐತಿಹ್ಯ. 
ವ್ಯಾಸರಾಯರ ಮಠದಲ್ಲಿ ಸಂಸ್ಕೃತವನ್ನಾಡುತ್ತಿದ್ದ ಮಡಿವಂತರ ವರ್ಗ ಒಂದು: 
ಅದು ವ್ಯಾಸಕೂಟ; ಕನ್ನಡವನ್ನಾಡುತ್ತಿದ್ದ ಸಾಮಾನ್ಯವರ್ಗ ಮತ್ತೊಂದು: ಅದು 
ದಾಸಕೂಟ. ಪುರಂದರದಾಸ, ಕನಕದಾಸ ಮೊದಲಾದವರು ದಾಸಕೂಟಕ್ಕೆ ಸೇರಿದ್ದವರು. 
ಅವರನ್ನು ಸಂಸ್ಕೃತವನ್ನಾಡುತ್ತಿದ್ದ ಮಡಿಜನ ಅಸ್ಪಶ್ಯರನ್ನು ಕಂಡಂತೆ ಕಾಣುತ್ತಿದ್ದರು. 
ಇದಕ್ಕೆ ಕನಕನ ಜೀವನದ ಘಟನೆಗಳೆಂದು ಹೇಳುವ "ಬಾಳೆಹಣ್ಣಿನ ಪ್ರಸಂಗ', 
`ನಾನು ಹೋದರೆ ಹೋಗಬಹುದು' ಎಂಬ ಪ್ರಕರಣಗಳು ಸಾಕ್ಷಿ. ವಿಜಯನಗರದ 
ಕಾಲಕ್ಕಾಗಲೇ ಸಂಸ್ಕೃತ ಮೃತಭಾಷೆಯಾಗಿತ್ತು. ಕನ್ನಡ ಜನಸಾಮಾನ್ಯರ ಜೀವಂತ 
ಭಾಷೆಯಾಗಿತ್ತು. ಮೃತಭಾಷೆಯೇ ಶ್ರೇಷ್ಠವೆಂದು ಘೋಷಿಸಿದ ವ್ಯಾಸಕೂಟದವರಿಗೂ 
ಜೀವಂತ ಭಾಷೆಯೇ ಶ್ರೇಷ್ಠವೆಂದು ಸಾರಿದ ದಾಸಕೂಟದವರಿಗೂ ವಾಗ್ದಾದ 
ನಡೆದಿದ್ದಿರಬೇಕು. ಅದರಲ್ಲಿ ಕನ್ನಡದ ಹೇಮಕೂಟರೆನಿಸಿದ ಕನಕ ಪುರಂದರರು 
ಗೆದ್ದಿರಬೇಕು. ಆ ತೆರೆದಿತಿಹಾಸವೇ ಭೂಮಿಗಚ್ಚರಿಯಾಗಿ ಹೇಳಿದ "ರಾಮಧಾನ್ಯ 
ಚರಿತ್ರ' ಎಂಬಭಿಧಾನದ ಪರಿಣಾಮ ಪಡೆದಿರಬೇಕು ಎಂದೆಲ್ಲ ಊಹಿಸಿದೆ. ಊಹೆ 
ಕುರುಡಲ್ಲ ಎನ್ನಿಸಿತು. ಅದಕ್ಕೆ ಕಾವ್ಯದಲ್ಲಿಯೇ ಸಾಕಷ್ಟು ಪುಷ್ಟಿ ದೊರೆಯಿತು. 
ಗೌತಮ ಹೇಳುವ "ದಾಶರಥಿ ಚಿತ್ರೈಸು ನಮ್ಮಯ ದೇಶಕತಿಶಯ ನರೆದಲೆಗನೇ 
ವಾಸಿ' ಎಂಬ ಮಾತುಗಳಲ್ಲಿ ರಾಗಿ ಬೆಳೆಯುವ ನಾಡಿಗರಿಗೆ ಕನ್ನಡವೇ ಶ್ರೇಷ್ಠ 
ಎಂಬ ಧ್ವನಿಯೂ, “ಲೋಕದಲಧಿಕ ಭೋಜನವಿದೆಂದಾಕೆವಾಳರು ಬುಧರು ಜರೆದು 
ನಿರಾಕರಿಸಿ ಬಿಡಲಂತು ನೀ ಶೂದ್ರಾನ್ನವಾದೆಯಲ... ನೀನಾವ ಮಾನ್ಯನು' ಎಂಬ 
ಮಾತುಗಳಲ್ಲಿ ಕನ್ನಡ ಶೂದ್ರರು ಮತ್ತು ಸ್ತೀಯರಾಡುವ ಭಾಷೆಯೇ ಹೊರತು 
ಆಕೆವಾಳರು ಬುಧರು ಅಂದರೆ ಪ್ರಬುದ್ಧ ವಿದ್ವನ್ಮಣಿಗಳು ನುಡಿವ ನುಡಿಯಲ್ಲ 
ಎ೦ಬ ವ್ಯಂಗ್ಯವೂ ಅಡಗಿರುವಂತೆ ಕಂಡಿತು. "ನೆಲ್ಲು ನಾನಿರೆ ಗೋದಿ ಮೊದಲಾದೆಲ್ಲ 


ಧಾನ್ಯಗಳಿರಲು ಇದರಲಿ ಬಲ್ಲಿದನು ನರೆದಲೆಗನೆಂಬುದಿದಾವ ಮತವೆಂದ' ವ್ರೀಹಿಗನ 


೫111 


ನುಡಿಗಳಲ್ಲಿ ಸಂಸ್ಕೃತ ಬಲ್ಲ ಪ್ರಕಾ೦ಡ ಪಂಡಿತರೆದುರಿನಲ್ಲಿ ಬಡಕನ್ನಡದ ಕವಿಗಳಿಗೇಕೆ 
ಮಾನ್ಯತೆ' ಎಂಬ ಕಿಡಿಗಳು ಕಾಣಿಸಿಕೊಂಡವು. ಅದೇ ರೀತಿ, "ಕಡು ಜಡನಲಾ, 
ಸತ್ತವರ ಪ್ರತಿಬಿಂಬ ರೂಪನು' ಎಂಬ ನರೆದಲೆಗನ ಪ್ರತ್ಯುತ್ತರದ ಮಾತುಗಳಲ್ಲಿ 
ಸಂಸ್ಕೃತ ಮೃತಭಾಷೆ, ನಿತ್ಯ ವ್ಯವಹರಣೆಯಲ್ಲಿ ಅದು ಬಳಕೆಗೊಳ್ಳದ ಭಾಷೆ ಎಂಬಂಶ 
ಹೊಳೆಯಿತು. ಕಡೆಯಲ್ಲಿ ಖಿನ್ನ ಮನಸ್ಸನಾಗಿ ನಿಂತಿದ್ದ ವ್ರೀಹಿಯನ್ನು ದಾಶರಥಿ 
ಸನಿಹಕ್ಕೆ ಕರೆದು, ತಲೆದಡವಿ ಹೇಳುವ 'ದೀನರಲಿ ದಾರಿದ್ರ ಜನರಲಿ ನೀನು 
ನಿರ್ದಯನೆಂದೆನಲ್ಲದೆ ಹೀನಗಳೆದವನಲ್ಲ ನೀ ಸುರಧೇನುವಿನ ಸಮ' ಎಂಬ 
ಮಾತುಗಳಲ್ಲಿ ಸಂಸ್ಕೃತವನ್ನು ಉಚ್ಚರಿಸುವ ಹಕ್ಕು ಶೂದರಿಗೆ ಸ್ತ್ರೀಯರಿಗೆ ಇಲ್ಲದ್ದರಿಂದ 
ಶ್ರೀಸಾಮಾನ್ಯನ ಬಗ್ಗೆ ಸಂಸ್ಕೃತ ತುಂಬಾ ನಿರ್ದಯಿಯಾಗಿತ್ತು. ಆದರೆ ಕನ್ನಡವೇ 
ಮೊದಲಾದ ದೇಶಭಾಷೆಗಳಿಗೆ ಅದು ಸುರಧೇನುವಿನಂತೆ ಅಮೃತಧಾರೆಯನೆರೆದು 
ಪೋಷಿಸಿದ್ದುಂಟು ಎ೦ಬ ಅಂಶ ಅಡಗಿರುವುದು ವೇದ್ಯವಾಯಿತು. ಅಂತೆಯೇ 
“ದೇವರಿಗೆ ಪರಮಾನ್ನ ನೀ ಮನುಜಾವಳಿಗೆ ಪಕ್ವಾನ್ನವೀತನು' ಎಂಬಲ್ಲಿ ಬದುಕಿನ 
ಲೋಕ ವ್ಯವಹರಣೆಗೆ ಕನ್ನಡ, ಅಧ್ಯಾತ್ಮ ವಿಚಾರವರಿಯಲು ಸಂಸ್ಕೃತ ಎರಡೂ 
ಬೇಕೆನ್ನುವ ಭಾವನೆ ಇತ್ತೆಂದೂ ಅದು ವ್ಯಾಸಕೂಟ ದಾಸಕೂಟದವರ ಚರ್ಚೆಯ 
ಅಂತ್ಯದಲ್ಲಿ ನೀಡಿದ ಗುರು ವ್ಯಾಸರಾಯರ ಸಮನ್ವಯ ಭಾವನೆಯ ನುಡಿಗಳೆಂದೂ 
ಊಹಿಸಿದೆ. ಬತ್ತಕ್ಕೆ "ವ್ರೀಹ' ಎಂದು ಸಂಸ್ಕೃತದಲ್ಲೂ, ರಾಗಿಗೆ "ನರೆದಲೆಗ' ಎಂದು 
ಶುದ್ಧ ಕನ್ನಡದಲ್ಲೂ ಕರೆದಿದೆ. ವ್ರೀಹಿ ರೋಗಿ, ನರೆದಲೆಗ ನರೆತ ತಲೆಯ ವಯೋವೃದ್ಧ, 
ಜ್ಞಾನವೃದ್ಧ; ಅಂದರೆ ಅಕ್ಕಿ ರಕ್ತಹೀನ ರೋಗಿಯ ಮುಖದಂತೆ ಬಿಳಿಚಿಕೊಂಡಿದ್ದರೆ, 
ರಾಗಿ ಬಲಿತು ಹಣ್ಣಾಗಿ ಕೊಯ್ಲಿಗೆ ಬಂದಾಗ ಅದರ ತೆನೆ ಬೆಳ್ಳಗಾಗುತ್ತೆ. ಅದರಿಂದಲೇ 
ನರೆತ ತಲೆಯವನು ಎಂದು ಕರೆದಿರುವುದು. ಅಕ್ಕಿಯ ಅನ್ನ ಒಂದು ಹೊತ್ತಿಗೆ 
ಹಳಸುತ್ತೆ, ಹಳಸಿದ ಮೇಲೆ ಹುಳು ತುಂಬಿ ಕೊಳೆಯುತ್ತೆ. ರಾಗಿ ಮುದ್ದೆ ಹಾಗಲ್ಲ. 
ಹಳಸುವುದೂ ತಡ, ಹಳಸಿದರೆ ಹುಳುವಾಗುವುದೂ ಇಲ್ಲ. ನೀರೊಡೆದು ಪಿಸಕಲು 
ಪಿಸಕಲಾಗುತ್ತೆ; ಅಷ್ಟೇ. ಅಲ್ಲದೆ ಬತ್ತ ಬೆಳೆದು ನಿಂತಾಗ ತಲೆ ಬಾಗಿಸಿಕೊಂಡರೆ, 
ರಾಗಿ ತಲೆ ನರೆತಿದ್ದರೂ ತಲೆ ಎತ್ತಿ ಮೆರೆಯುತ್ತದೆ. ಅದು ಮೃತ ಭಾಷೆಯ ಸಿಗ್ಗು, 
ಇದು ಜೀವಂತ ಭಾಷೆಯ ಹಿಗ್ಗು ಎಂಬ೦ಶವೂ ಧ್ಧನಿತವಾಗುತ್ತದೆ. 

ಇದು ಒಂದು ಕುತೂಹಲಕಾರಿ ಕಲ್ಪನೆಯೇ ಹೊರತು ವಾಸ್ತವಿಕ ಸತ್ಯ 
ಅಲ್ಲ. 

ಹೀಗೆ ಕನಕದಾಸರು ನಮಗೆ ನಾಲ್ವರಿಗೆ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು 
ರೂಪಗಳಲ್ಲಿ ಕಾಣಿಸಿಕೊಂಡ ಶಿವಗಂಗೆ ಬೆಟ್ಟ ಆದರೆ ಈ ನಾಲ್ವರನ್ನೂ ಬಿಟ್ಟದ್ದು 
“ಕನಕಶಿಖರಿ' ಎಂಬುದು ಅಂತ್ಯದಲ್ಲಿ ಉಳಿಯುವ ಸತ್ಯ, ಬತ್ತ ಮತ್ತು ರಾಗಿಯರ 
ವಾದ ಮೇಲು ನೋಟಕ್ಕೆ ಮತೀಯ ಸಂಘರ್ಷ ಅಥವಾ ದಲಿತ ಧೋರಣೆಯಾಗಿ 


XIV 


ಕಂಡರೂ ಕನಕದಾಸರಂತಹ ಸಂತ ಶ್ರೇಷ್ಠರಲ್ಲಿ, ಆ ಸಮಷ್ಟಿ ಚೈತನ್ಯದಲ್ಲಿ ವ್ಯಷ್ಟಿಗತ 
ಅಲ್ಪತ್ವ ಇದ್ದಿರಲಾರದು ಎಂಬುದು ನನ್ನ ಅನಿಸಿಕೆ. ಅವರಿಗೆ ವ್ಯಾಸರಾಯರು, 
ಪುರಂದರದಾಸರು, ತಾತಾಚಾರ್ಯರು, ಆನ೦ದ ತೀರ್ಥರು, ವಾದಿರಾಜರು, 
ವಿಜಯೇಂದ್ರರು- ಇವರೆಲ್ಲರೂ ಪರಮ ಪೂಜ್ಯರು. ಅವರ ಬಗೆಗೆ ಅನನ್ಯಭಕ್ತಿ 
ಕನಕದಾಸರಿಗೆ. ಅವರೇ ಅವರ ಶಿಕ್ಷಾಗುರುಗಳು, ದೀಕ್ಷಾಗುರುಗಳು ಮತ್ತು ಮೋಕ್ಷ 
ಗುರುಗಳು. ಅವರ ಬಗೆಗೆ ಅಪಚಾರದ ಅಥವಾ ನಿಂದನೆಯ ನುಡಿ ನುಡಿದಿರ 
ಲಾರರು. ಅಂತೆಯೇ ಕನಕದಾಸರೇ ರಚಿಸಿದ ಹರಿಭಕ್ತಿಸಾರ, ನಳಚರಿತ್ರೆ, ಮೋಹನ 
ತರಂಗಿಣಿ, ಕೀರ್ತನೆಗಳು- ಎಲ್ಲ ಕೃತಿಗಳಲ್ಲೂ ಬ್ರಾಹ್ಮಣರನ್ನು ಭಕ್ತಿಯಿ೦ದಲೇ 
ಕಂಡು ಗೌರವಿಸಿದ್ದಾರೆ. ಅಷ್ಟೇಕೆ ವಾದಗ್ರಸ್ತ ಕೃತಿಯಾದ ರಾಮಧಾನ್ಯ ಚರಿತ್ರೆಯಲ್ಲೂ 
ಬ್ರಾಹ್ಮಣರನ್ನು ಭೂಸುರವರರೆಂದೇ ಸಂಬೋಧಿಸಿ ಮಾನ್ಯ ಮಾಡಿದ್ದಾರೆ. ಅಂದ 
ಮೇಲೆ ಬ್ರಾಹ್ಮಣ ಅಥವಾ ಬ್ರಾಹ್ಮಣ್ಯದ ಖಂಡನೆ ಕನಕದಾಸರಿಂದ ಬಹುದೂರ 
ಉಳಿಯಿತು. ದಲಿತ ಅಥವಾ ಬಂಡಾಯದ ಅರ್ಥ ಕನಕದಾಸರ ಕನಸಿನಲ್ಲೂ 
ಸುಳಿದಿರಲಿಕ್ಕಿಲ್ಲ. ಅಂದರೆ ನೋವನ್ನನುಭವಿಸಿ ಕಿಂಡಿಯ ಮೂಲಕವಾದರೂ 
ಅಖಂಡನನ್ನು ದರ್ಶಿಸುವುದು ಗೊತ್ತಿತ್ತೇ ಹೊರತು ಯಾರನ್ನೂ, ಯಾವುದನ್ನೂ 
ಪ್ರತಿಭಟಿಸುವ ಇಲ್ಲವೇ ಭರ್ತ್ರನೆಗೈಯುವ ಮನೋಧರ್ಮ ಅವರದ್ದಾಗಿರಲಿಲ್ಲ. 
ಅಷ್ಟೇ ಅಲ್ಲ, ಅನ್ಯಾಯದ ಬಗ್ಗೆ ಸಾತ್ವಿಕ ವಿರೋಧವನ್ನೂ ಅವರಲ್ಲಿ ನಾವು 
ಕಾಣಲಾರೆವು. ಆದ್ದರಿಂದ ಬಂಡಾಯ ಭಾವನೆ ಅವರಲ್ಲಿ ಖಂಡಿತ ಮೂಡಿರ 
ಲಾರದು. ಸಿರಿತನದ ನಿಸ್ಸಾರವನ್ನೂ ಬಡತನದ ನಿಸ್ಪಂಗತ್ಸವನ್ನೂ ಕಂಡುಕೊಂಡಿದ್ದ 
ಆ ಪೂರ್ಣಾನುಭವಿಗೆ ಹಣದ ಬಣ್ಣವೇ ಮರೆತು ಹೋಗಿತ್ತು ಎಂದ ಮೇಲೆ 
ಧನಿಕ ದರಿದ್ರ ಎಂಬ ಪ್ರಶ್ನೆ ಅವರನ್ನು ಕಾಡಿರಲಿಕ್ಕಿಲ್ಲ. ಸಮಸ್ತವೂ ಅವನ 
ಕರುಣಪ್ರಸಾದವೆಂದು ಭಾವಿಸಿದ್ದ ಸಮದರ್ಶಿಯ ಬಳಿಗೆ ಭಾಷೆ ಬಂದು ತನ್ನ 
ಸಮಸ್ಯೆಗೆ ಪರಿಹಾರವನ್ನು ಬೇಡಿರಲಿಕ್ಕಿಲ್ಲ. ಆ ಕಾರಣ ಸಂತಕವಿ, ಭಕ್ತಕವಿ, ದಿವ್ಯದ್ರಷ್ಟಾರ, 
ದಾರ್ಶನಿಕ, ಅನುಭಾವಿ, ಅಪರೋಕ್ಷ ಜ್ಞಾನಿ, ಆದಿಕೇಶವನ ಅವಿಚ್ಛಿನ್ನ ಭಕ್ತ, 
ವಿಶ್ವಮಾನವ ಕನಕದಾಸ ಇವೆಲ್ಲವುಗಳಿಗೂ ಅತೀತನಾದವನು. ಅನ್ಯಾದೃಶ, ಅಮೇಯ 
ವ್ಯಕ್ತಿ-ಶಕ್ತಿ ಆತ. ಅವನು ತನ್ನ ಮನೋವಲಯದಲ್ಲಿ ಪುಟಿದೆದ್ದ ಭಕ್ತಿಯ ಕಾರಂಜಿಗೆ 
ರಾಮಧಾನ್ಯ ಚರಿತ್ರೆ ಎಂಬ ಒಂದು ಪ್ರಣಾಳಿಯನ್ನು ನಿರ್ಮಿಸಿದ್ದಾನೆ ಎಂದು 
ಹೇಳಬಹುದು. 

ಇಷ್ಟಾದರೂ ರಾಮಧಾನ್ಯ ಚರಿತ್ರೆಯ ಅಸ್ತಿತ್ವ ಅಡಗಿರುವುದು ಅದರಲ್ಲಿದೆ 
ಎನ್ನಲಾದ ಮತೀಯ ವಿಡಂಬನೆಯಲ್ಲಲ್ಲ. ಬಂಡಾಯ ಪ್ರಜ್ಞೆಯಿ೦ದಲ್ಲ, ಭಾಷೆಯ 
ಶ್ಲೇಷೆಯಿಂದಲ್ಲ ಅಥವಾ ಬೃಹತ್‌ ರಾಮಾಯಣ ಸಂಗ್ರಹಗೊಂಡಿದೆ ಎಂಬುದ 
ರಿಂದಲೂ ಅಲ್ಲ, ಅದರಲ್ಲಿ ಎದ್ದು ಕಾಣುವ ಸಂಭಾಷಣೆಯ ಶ್ರೀಮಂತಿಕೆಯಲ್ಲಿ; 


XV 


ಅಲ್ಲಿನ ನಾಟಕೀಯತೆಯಲ್ಲಿರುವ ಗಂಡುಗುಣದಲ್ಲಿ. ಆದರೆ ಒಂದು ಮಾತು: 
ಕನಕದಾಸರು ಪಂಪನಂತೆ ಭಾಷಣಕಾರರು; ರನ್ನನಂತೆ ಅಥವಾ ರಾಘವಾಂಕನಂತೆ 
ಮಾತಿನ ಚಕಮಕಿಯ ಕಿಡಿಕಾರಿಸುವವರಲ್ಲ. ಅವರ ಗ್ರಾಮೀಣ ಸೊಗಡು ತುಂಬಿದ 
ಬನಿಯುಳ್ಳ ಭಾಷೆ, ಅವರ ವಸ್ತುವಿನ್ಯಾಸದ ವಿಶಿಷ್ಟತೆಗೆ ಸಮಸ್ಪರ್ಧಿಯಾಗಿ ನಿಂತಿದೆ 
ಎನ್ನಬಹುದು. 

ಗೌತಮ ಮಹಾಮುನಿಯು ಶ್ರೀರಾಮನಿಗೆ "ನಮ್ಮಯ ದೇಶಕತಿಶಯ 
ನರೆದಲೆಗನೇ ವಾಸಿ' ಎಂದ ಕೂಡಲೇ ಸಿಡಿದೆದ್ದ ವೀಹಿ, "ಎಲ್ಲ ಧರ್ಮದ ಸಾರವನ್ನೂ 
ಬಲ್ಲ ನೀವು ಅಜ್ಜರಂತೆ ನುಡಿವುದು ಉಚಿತವಲ್ಲ. ನೆಲ್ಲು ನಾನಿರೆ, ಗೋದಿ 
ಮೊದಲಾದೆಲ್ಲ ಧಾನ್ಯಗಳಿರಲು ಇದರಲಿ ಬಲ್ಲಿದನು ನರೆದಲೆಗನೆಂಬುದಿದಾವ 
ಮತಗ?” ಎಂದು ದಟ್ಟಿಸಿ ನುಡಿಯುತ್ತಾನೆ. ಅನಂತರ ನರೆದಲೆಗನನ್ನು ತರಾಟೆಗೆ 
ತೆಗೆದು ಕೊಳ್ಳುತ್ತಾನೆ: 

“ಏನೆಲೆವೊ ನರೆದಲೆಗ ನೀನು ಸಮಾನನೇ ಎನಗೆ 9 ಕುಲಹೀನ, ಮತಿಹೀನ, 
ಬುಧರು ಜರೆದು ನಿರಾಕರಿಸಿ ಬಿಡಲಂತು ನೀ ಶೂದ್ರಾನ್ನವಾದೆಯಲ | ಬಾಹಿರ, 
ನಡೆ ಸಾಕು ನೀನಾವ ಮಾನ್ಯನು' ಎಂದು ಜರೆದು ಜಂಕಿಸಿ ನುಡಿದು, ಮುಂದೆ 
ತನ್ನ ಮಹಿಮೆಯನ್ನು ಕೊಚ್ಚಿಕೊಳ್ಳುತ್ತಾನೆ: 

'ಕ್ಲಿತಿಯಮರರುಪನಯನದಲಿ, ಸುವ್ರತ, ಸುಭೋಜನ, ಪರಮ 
ಮಂತ್ತಾಕ್ಷತೆಗಳಲಿ, ಶುಭಶೋಭನದಲಾರತಿಯಲಿ, ಕ್ರತುಗಳೆಡೆಯಲಿ, ಅರಮನೆಯಲಿ 
ಪ್ರತಿದಿನವು ರಂಜಿಸುತ ದೇವರಿಗತಿಶಯದ ನೈವೇದ್ಯದಲಿ, ಬ್ರಹ್ಮರ ಸಮಾರಾಧನೆಯಲಿ, 
ವಿದ್ಯಾರಂಬ' ಕಾಲದಲಿ, ಹರಿದಿವಸದೌಪಾಸನೆಗಳಲಿ, ಹೊಸಮುನೆಂತು 
ಪುಣ್ಯಾರ್ಚನೆಯಲಿ, ಮದುಮಕ್ಕಳಿಗೆ ಸೇಸೆಯಿಡುವೆಡೆಯಲ್ಲಿ, ಗಂಧಾಕ್ಷತೆಯಿಂದೆಸೆವ 
ವಿಪ್ರರ ಫಾಲದಲಿ ನಾನು ಮೆರೆಯುತ್ತೇನೆ. ಅಲ್ಲದೆ, ಪರಿಮಳದ ಚಂದನದ 
ತರುವಿಗೆ ಸರಿಯೆ ಒಣಗಿದ ಕಾಷ್ಟ 9 ಗೋವದು ಕರೆದ ಹಾಲಿಗೆ ಕುರಿಯ 
ಹಾಲಂತರವೆ 9? ಪರಮ ಸಾಹಸಿ ವೀರ ಹನುಮಗೆ ಮರದ ಮೇಲಣ ಕಪಿಯು 
ಸಮನೇ 9 ಸುರನದಿಗೆ ಕಾಡಹಳ್ಳ ಸರಿಯೆ ? ಗರುಡನ ಮರಿಗೆ ಹದ್ದಂತರವೆ 9 
ಹಂಸೆಗೆ ಬಕನು ಹೋಲುವುದೆ 9 ಮರಿಕೋಗಿಲೆಗೆ ವಾಯಸ ಜೋಡಿಯೆ 9 
ನರೆದಲೆಗ ಸಾಕಿನ್ನು ನೀನಾವ ಮಾನ್ಯನು 7 

ವೀಹಿಯ ಭಾಷಣದ ನಂತರ ನರೆದಲೆಗನ ಸರದಿ. ಸಭಾಮಧ್ಯದಲ್ಲಿ ಎದ್ದು 
ನಿಂತ ನರೆದಲೆಗ ತನ್ನ ಮಾತಿನ ಬಾಣಗಳನ್ನು ಪುಂಖಾನುಪುಂಖವಾಗಿ ಬಿಟ್ಟ. 

`ನುಡಿಗೆ ಹೇಸದ ಭಂಡ ನಿನ್ನೊಳು ಕೊಡುವುದೇ ಮಾರುತ್ತರವ | ಕಡು 
ಜಡನಲಾ, ಸತ್ಯಹೀನನು ನೀನು. ಬಡವರ ಕಣ್ಣೆತ್ತಿ ನೋಡೆ. ಧನಾಢ್ಕರನು ಬೆಂಬತ್ತಿ 
ನಡೆವುದಪೇಕ್ಷೆ ನಿನ್ನದು; ಬಾಣಂತಿಯರಿಗೆ ರೋಗಿಗೆ ಪಥ್ಯ ನೀನಹೆ. ಹೆಣದ 


XVI 


ಬಾಯಿಗೆ ತುತ್ತು ಇಂಥವನಾದ ನಿನ್ನ ಜನ್ಮ ನಿರರ್ಥಕ. ಸತ್ತದಿನದಾರಭ್ಯ ಮನುಜರು 
ಕರ್ಮವ ಹೊತ್ತು ಪಿಂಡವನಿತ್ತು ತಪ್ಪದೆ ಮತ್ತೆ ವಾಯಸಕುಲವ ಕರೆಕರೆದು 
ತುತ್ತನಿಡುವರು. ಎಳ್ಳು ದರ್ಭೆಗೆ ತೆತ್ತಿಗನು ನೀನು. ಮಳೆದೆಗೆದು ಬೆಳೆಯಡಗಿ 
ಕ್ಷಾಮದ ವಿಳಯ ಕಾಲದೊಳನ್ನವಿಲ್ಲದೆ ಅಳಿವ ಪ್ರಾಣಿಗಳನಾದರಿಸಿ ಸಲಹಿದವನು 
ನಾನು, ನೀನಲ್ಲ. ಬಡವ ಬಲ್ಲಿದ ಎಂಬ ಪಕ್ಷಪಾತ ನಿನ್ನಲ್ಲಿದೆ. ನನ್ನಲಿಲ್ಲ; ನಾನು 
ಸಮದರ್ಶಿ. ನೀನು ಸತ್ತವರ ಪ್ರತಿಬಿಂಬ ರೂಪನಿದ್ದೀಯೆ. ಹೆಚ್ಚೇನು ನಪುಂಸಕನಾದ 
ನಿನ್ನೊಡನೆ ವಾದ ಮಾಡುವುದೇ ಉಚಿತವಲ್ಲ. 
ಇತ್ತಂಡದಲ್ಲೂ ವಿದ್ವೇಷ ಹೆಚ್ಚಿ, ಪರಿಸ್ಥಿತಿ ವಿಕೋಪಕ್ಕೆ ಹೋಗುವುದನ್ನು 
ಕ೦ಡು ಶ್ರೀರಾಮನು ಇಬ್ಬರನ್ನೂ ಸೆರೆಯಲ್ಲಿಡುವಂತೆ ಆಜ್ಞೆ ಮಾಡುತ್ತಾನೆ. ಏಳು 
ತಿಂಗಳ ಸೆರೆಮನೆ ವಾಸದ ಅನಂತರದಲ್ಲಿ ಸಾರ್ವಭೌಮ ಶ್ರೀರಾಮನು ಅಯೋಧ್ಯೆಗೆ 
ಕರೆಸಿ, ಇಬ್ಬರನ್ನೂ ವಿಚಾರಣೆಗೆ ಒಳಗು ಮಾಡಿದಾಗ ಸಾರ ಹೃದಯದ ನರೆದಲೆಗ 
ಗಟ್ಟಿಯಾಗಿದ್ದ, ಆದರೆ ನಿಸ್ಸಾರಗೊ೦ಡ ವ್ರೀಹಿ ಕಾಂತಿಹೀನನಾಗಿ ಕರಗಿಹೋಗಿದ್ದ. 
ನರೆದಲೆಗನ ಗಟ್ಟಿತನವನ್ನು ಕಂಡ ರಾಘವನು ಅವನಿಗೆ ತನ್ನ ಹೆಸರಿಟ್ಟ ಅಂದಿನಿಂದ 
ನರೆದಲೆಗನಿಗೆ "ರಾಗಿ' ಎಂದು ಹೆಸರಾಯಿತು | 
ವಸ್ತು ವಿನ್ಯಾಸ ಕುರಿತ ಕವಿಯ ಚಮತ್ಕ್ಯತಿ ಏನೇ ಇರಲಿ, ಕಸುವುಳ್ಳ 
ಮಾತಿನ ವಾದದಿಂದಾಗಿ ಕೃತಿಯ ಸಮಗ್ರಶಿಲ್ಪಕ್ಕೊಂದು ಮೆರಗು ಬಂದಿದೆ ಎಂದು 
ಹೇಳಬಹುದು. 
ಹೆಸರೇ ಸೂಚಿಸುವಂತೆ ಹರಿಭಕ್ತಿಸಾರ ಹರಿನಾಮ ಸಂಕೀರ್ತನೆಯ 
ತುಳಸೀಹಾರ | ವಿಷ್ಣು ಪಾರಮ್ಯದ ಪುಣ್ಯಕೃತಿ 1 ಭಕ್ತಿಯೆ ಭಾಗೀರಥಿಯಾಗಿ 
ಕನ್ನಡಕ್ಕೊದಗಿಬಂದ ತೀರ್ಥಸಾಹಿತ್ಯ ! ಜಗನ್ನಾಟಕ ಸೂತ್ರಧಾರಿಯಾದ ಶ್ರೀಹರಿಯ 
ದಶಾವತಾರಗಳ ನೆನಹಿನ ಹಿನ್ನೆಲೆಯಲ್ಲಿ ಅವನ ಕುರಿತ ಪ್ರಾಂಜಲ ಮನದ 
ಪರಿಶುದ್ಧ ಭಾವನೆಯ ಭಕ್ತಿ ಓತಪ್ರೋತವಾಗಿ ಹರಿದಿದೆ ಇಲ್ಲಿ. ಪ್ರತಿ ಪದ್ಯವೂ 
ಮುಕ್ತಾಯವಾಗುವ "ರಕ್ಷಿಸು ನಮ್ಮನನವರತ' ಎ೦ಬ ಬೇಡಿಕೆ ಭಕ್ತಿಭಾವದ ಅನನ್ಯತೆಯ 
ಪ್ರತೀಕ. 
ಗತಿವಿಹೀನರಿಗಾರು ನೀನೆ 
ಗತಿ ಕಣಾ ಪತಿಕರಿಸಿಕೊಡು ಸ 
ದೃತಿಯ ನೀನೆಲೆ ದೇವ ನಿನಗಪರಾಧಿ ನಾನಲ್ಲ 
ಶ್ರುತಿ ವಚನವಾಡುವುದು ಶರಣಾ 
ಗತರ ಸೇವಕನೆಂದು ನಿನ್ನನು 
ಮತವಿಡಿದು ನಂಬಿದೆನು ರಕ್ಷಿ ಸು ನಮ್ಮನನವರತ. 
ಇಲ್ಲಿ ಅಭಿವ್ಯಕ್ತವಾಗುವ ಭಕ್ತಕವಿಯ ಆರ್ತತೆ ಅನನ್ಯ ಶರಣತೆ ಮತ್ತು 


೫೪11 


ನೈಷ್ಠಿಕ ಭಕ್ತಿಯ ಅನುಮೋದನೆ ನಿಜಕ್ಕೂ ಶ್ಲಾಘನೀಯ. ಇಲ್ಲಿನ ಎಲ್ಲ ಭಾಮಿನಿ 
ಗಳಲ್ಲೂ ಭಕ್ತಿ ರಸ ತುಂಬಿ ತುಳುಕಿರುವುದು ಕಂಡುಬರುತ್ತದೆ. 

ಈ ಬಗೆಯ ವೈಷ್ಣವ ಭಕ್ತಿಯ ವೈಭವದ ಜೊತೆಯಲ್ಲಿ ಕಾವ್ಯ ವೈಖರಿಯು 
ತೆಕ್ಕೆ ಬಿದ್ದಿರುವುದು ಕ೦ಡು ಬರುತ್ತದೆ. 'ದೀನ ನಾನು ಸಮಸ್ತ ಲೋಕಕೆ ದಾನಿ 
ನೀನು ವಿಚಾರಿಸಲು ಮತಿ ಹೀನ ನಾನು ಮಹಾಮಹಿಮ ಕೈವಲ್ಯ ಪತಿ ನೀನು; 
ಏನು ಬಲ್ಲೆನೊ ನಾನು ನೆರೆ ಸುಜ್ಞಾನ ಮೂರುತಿ ನೀನು' ಎಂಬ ಅಣು-ಘನಗಳ 
ವಿಶ್ಲೇಷಣೆಯಲ್ಲಿ, "ವರುಷ ನೂರಾಯುಷ್ಯ ಅದರೊಳಗೆ ಇರುಳು ಕಳೆದೈವತ್ತು. 
ಐವತ್ತರಲಿ ವಾರ್ಧಿಕ, ಬಾಲ್ಯ, ಕೌಮಾರದಲಿ ಮೂವತ್ತು ಇರದೆ ಸಂದುದು ಬಳಿಕ 
ಇಪ್ಪತ್ತು ವರುಷ' ಎಂಬ ಆಯುಮಾನದ ಶೇಷ ನಿಷ್ಕರ್ಷೆಯಲ್ಲಿ, 'ಎ೦ಜಲೆ೦ಜಲು 
ಎಂಬರಾ ನುಡಿ ಎ೦ಜಲಲ್ಲವೆ' ಎಂಬ ಸಾರಳ್ಯದಲ್ಲಿ. “ಸತ್ತವರಿಗಳಲೇಕೆ ತನ್ನನು 
ಹೆತ್ತವರು ಹೊತ್ತವರುಗಳು ತಾವ್‌ ಸತ್ತು ಹೋಗುವರಲ್ಲದುಳಿವರೆ' ಎಂಬ ಕಟುಸತ್ಯ 
ಘೋಷಣೆಯಲ್ಲಿ, “ಹಸಿವರಿತು ತಾಯ್‌ ತನ್ನ ಶಿಶುವಿಗೆ ಒಸೆದು ಮೊಲೆ ಕೊಡುವಂತೆ”, 
“ಗಿಳಿಯ ಮರಿಯನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದು ನುಡಿಗಳನು 
ಲಾಲಿಸಿ ಕೇಳ್ವ ಪರಿಣತರಂತೆ, - ಇವೇ ಮೊದಲಾದ ಔಚಿತ್ಯಪೂರ್ಣ ಉಪಮೆಗಳ 
ಅಳವಡಿಕೆಯಲ್ಲಿ, "ಎಂಟು ಗೇಣಿನ ದೇಹ ರೋಮಗಳೆಂಟು ಕೋಟಿಯು 
ಕೀಲ್ಲಳರವತ್ತೆಂಟು ಮಾಂಸಗಳಿಂದ ಮಾಡಿದ ಮನೆಯ' ಎಂಬ ನೈಜ ರೂಪಕ 
ಅಥವಾ ಕಾವ್ಯಪ್ರತಿಮೆಯ ನಿರ್ಮಾಣದೆಡೆಯಲ್ಲಿ, "ತಾಮರಸದಳ ನಯನ ಭಾರ್ಗವ 
ರಾಮ ಹಲಧರರಾಮ ದಶರಥ ರಾಮ ಮೇಘ ಶ್ಯಾಮ ಸದ್ಗುಣಧಾಮ 
ನಿಸ್ಸೀಮ' ಎಂಬಲ್ಲಿನ ಪ್ರಾಸಾನುಪ್ರಾಸಯುಕ್ತ ನಾದಲೋಲುಪತೆಯಲ್ಲಿ ಪ್ರತಿ 
ಪದ್ಯದಲ್ಲೂ ಅಭಿವ್ಯಕ್ತಗೊಳ್ಳುವ ಭಕ್ತಿ ಸ್ಪಷ್ಟತೆಯಲ್ಲಿ ಅದಕ್ಕನುಗುಣವಾದ ಶೈಲಿಯ 
ಸೊಬಗು ಸೌಂದರ್ಯದಲ್ಲಿ ಭಾವ ಮಾಧುರ್ಯದಲ್ಲಿ ಭಾಷೆಯ ಬಂಧುರತೆಯಲ್ಲಿ 
ಭಾಮಿನಿಯ ಓಘ ವೈಭವಗಳಲ್ಲಿ ಕವಿ ಕನಕದಾಸರ ಕಮನೀಯ ಕಾವ್ಯಗುಣ 
ಎದ್ದು ಕಾಣುತ್ತದೆ. 

ಶಿಷ್ಟ ಸಾಹಿತ್ಯದ ಸೃಷ್ಟಿಗೆ ಜನಪದವೇ ಮಾತೃಗರ್ಭ ನಳನ ಕಥೆ ಇದಕ್ಕೆ 
ಅಪವಾದವಾಗಿಲ್ಲ. ಅದರ ತಾಯಿಬೇರಿರುವುದು ಜಾನಪದದಲ್ಲಿಯೇ. ಪ್ರಾಚೀನ 
ಯುಗದ ಚಾರಣ ಗೀತೆ ಅರ್ವಾಚೀನದಲ್ಲಿ ಕಾವ್ಯ ಮಹಾಕಾವ್ಯ ಆದಂತೆ ನಳನ 
ಕಥೆ ಒಂದು ಖಂಡಕಾವ್ಯವಾಗಿ ರೂಪುಗೊಂಡಿದೆ. ವ್ಯಾಸಮುನಿ ತನ್ನ 
ಮಹಾಕಾವ್ಯಕ್ಕೊಂದು ಆಯಾಮ ಒದಗಿಸಲು ನಳ, ಹರಿಶ್ಚಂದ್ರ ಮೊದಲಾದ 
ಕಥಾನಕಗಳನ್ನು ಜನಪದದಿಂದಲೇ ಆಯ್ದುಕೊಂಡಿದ್ದಾನೆ, ಉಪಾಖ್ಯಾನಗಳಾಗಿ 
ರೂಪಿಸಿ ಅಳವಡಿಸಿದ್ದಾನೆ. ಹರಿಶ್ಚಂದ್ರ ಸತ್ಯಕ್ಕೆ ಸಂಕೇತವಾದರೆ, ನಳ ಆದರ್ಶ 
ಪ್ರೇಮದ ಪ್ರತೀಕವಾಗಿದ್ದಾನೆ. ಜಾನಪದೀಯವೂ ಜನಪ್ರಿಯವೂ ಆದ ನಳನ ಕಥೆ 


೫1111 


ವೇದ ಬ್ರಾಹ್ಮಣ ಆರಣ್ಯಕ ಇತಿಹಾಸಗಳಿಗಿಂತಲೂ ಪ್ರಾಚೀನತಮವಾದುದು. 
ರಾಮಾಯಣದಲ್ಲಿ ಪ್ರಾಸಂಗಿಕವಾಗಿ ಒಂದೆಡೆ, ನಳ ದಮಯಂತೀವ ಎಂಬ 
ಉಲ್ಲೇಖ ದೊರೆತರೆ ಮಹಾಭಾರತದ ವನಪರ್ವದಲ್ಲಿ ಇಪ್ಪತ್ತೆಂಟು ಅಧ್ಯಾಯಗಳಷ್ಟು 
ವ್ಯಾಪ್ತಿಯುಳ್ಳ ಒಂದು ಕಾವ್ಯ ಕಾಸಾರವೇ ಆಗಿ ರೂಪುಗೊಂಡಿದೆ. ವ್ಯಾಸರ 
ಅನಂತರದಲ್ಲಿ ಇದು ಅನೇಕ ಕವಿ ನಾಟಕಕಾರರಿಗೆ ಆಕರವಾಯಿತು. ಮುಂದಿನವರು 
ಕರ್ಮನಿಷ್ಠೆಯ, ಕಷ್ಟಸಹಿಷ್ಣುತೆಯ ನೀತಿಬೋಧಕ ಕತೆಯಾಗಿ, ಇಲ್ಲವೇ ದೈವ 
ಎನ್ನುವುದು ಒಂದು ಅಪ್ರತಿಹತ ಶಕ್ತಿ ಎಂದು ಸಾರುವ ವಿಧಿವಾದ ಪ್ರತಿಪಾದಕ 
ಕಾವ್ಯವಾಗಿ ಇಲ್ಲವೆ ಅಳಿಕಾಮ ಕರಗಿ ಪರಿಶುದ್ಧ ಪ್ರೇಮವಾಗಿ ಪರಿಣಮಿಸಿದ 
ಪುಣ್ಯ ವಸ್ತುವಾಗಿ ಮಾರ್ಪಡಿಸಿ ರೂಪಿಸಿಕೊಂಡರು. ಸಂಸ್ಕೃತದ ಪಂಚ ಮಹಾ 
ಕಾವ್ಯಗಳಲ್ಲಿ ಒಂದಾದ ನೈಷಧಂ ವಿದ್ವದೌಷಧ೦ ಎಂಬ ಭಾವನಾ ವಿಮರ್ಶೆಗೆ 
ಪಾತ್ರವಾದ ಶ್ರೀಹರ್ಷನ ನೈಷಧೀಯ ಚರಿತ, ತ್ರಿವಿಕ್ರಮ ಭಟ್ಟನ “ನಳಚಂ೦ಪು', 
ವಾಮನಭಟ್ಟನ "ನಳಾಭ್ಯುದಯ' ಮೊದಲಾದ ಕಾವ್ಯಗಳು, ಆರ್ಯಕ್ಷೇಮೇಂದನ 
“ನೈಷಧಾನಂದ', ರಾಮಚಂದ್ರ ಸೂರಿಯ ನಳವಿಲಾಸ; ನೀಲಕಂಠ ದೀಕ್ಷಿತನ 
ನಳಚರಿತ, ವೆಂಕಟಾರ್ಯನ ಭೈಮೀ ಪರಿಣಯ' ಮೊದಲಾದ ನಾಟಕಗಳು 
ಪ್ರಸಿದ್ಧವಾಗಿವೆ. ಕನ್ನಡದಲ್ಲಿ ಸುಮಾರು ಹದಿಮೂರನೆಯ ಶತಮಾನದವನೆನ್ನಲಾದ 
ಚೌಂಡರಸನ ನಳಚಂಪು ಉಪಲಬ್ಧವಿರುವ ಮೊತ್ತ ಮೊದಲ ನಳನೃಪಕಾವ್ಯ. 
ಕುಮಾರವ್ಯಾಸ ಭಾರತದಲ್ಲಿ ಕೃಚಿತ್ತಾಗಿ. ಯಕ್ಷಗಾನ-ಬಯಲಾಟಗಳಲ್ಲಿ ಬೃಹತ್ತಾಗಿ 
ಬೆಳೆದು ನಿಂತಿದೆ. ಇವರೆಲ್ಲರ ಕೃತಿಗಳ ವಸ್ತು ಹೆಚ್ಚು ಕಡಿಮೆ ಪವಿತ್ರಪ್ರೇಮ ಮತ್ತು 
ಪಾತಿವ್ರತ್ಯ ಮಹಿಮೆ ಆಗಿದೆ. ಅದಕ್ಕೂ ಹೆಚ್ಚಾಗಿ ವಿಧಿವಾದವನ್ನು ವೈಭವೀಕರಿಸುವುದು. 
ಆದರೆ, ಈ ಬಗ್ಗೆ ನಳವಿಲಾಸ ನಾಟಕದ ಕರ್ತೃ ರಾಮಚಂದ್ರ ಸೂರಿ ಮಾತ್ರ 
ಅಪವಾದವಾಗಿದ್ದಾನೆ. ಅವನು ದೈವಶಕ್ತಿಗೆ ಬದಲಾಗಿ ಮಾನವಶಕ್ತಿಯನ್ನು ಬಳಸಿ 
ಕೊಂಡಿದ್ದಾನೆ. ಕಲಿಪುರುಷನ ಬದಲು ನಾಟಕದಲ್ಲಿ ಚಿತ್ರಸೇನನೆಂಬ ಮಾನವ 
ಪಾತ್ರವನ್ನು ತಂದು ಒಂದು ಹೊಸ ತಿರುವು ಕೊಟ್ಟಿದ್ದಾನೆ. 

ವ್ಯಾಸ ಭಾರತಕ್ಕೂ ಸೂರಿಯ ನಲವಿಲಾಸಕ್ಕೂ ಇನ್ನೂ ಕೆಲವು ವ್ಯತ್ಕಾಸಗಳಿವೆ. 
ಮಹಾಭಾರತದಲ್ಲಿ ನಲನ ತಂದೆಯ ಹೆಸರು ವೀರಸೇನ, ನಳವಿಲಾಸದಲ್ಲಿ ನಿಷಧ 
ಎಂದು; ಅಲ್ಲಿ ನಳನ ಸಹೋದರ ಪುಷ್ಕರ, ಇಲ್ಲಿ ಕೂಬರ; ಅಲ್ಲಿ ತಮ್ಮನಾದ 
ಪುಷ್ಕರ ಪ್ರತಿನಾಯಕ, ಇಲ್ಲಿ ದಮಯಂತಿಯನ್ನು ಅಭಿಲಕ್ಷಿಸುವ ಚೇದಿರಾಜ 
(ಕಲಚುರಿಪತಿ) ಚಿತ್ರಸೇನ; ಅಲ್ಲಿ ದಮಯಂತಿಯ ಹೆಸರು ಬರುವುದಿಲ್ಲ, ಇಲ್ಲಿ 
ಪುಷ್ಪವತಿ ಎಂದಿದೆ; ಅಲ್ಲಿ ನಳದಮಯಂತಿಯರ ಪರಸ್ಪರಾನುರಾಗಕ್ಕೆ ಹಂಸಪಕ್ಷಿ 
ನಿಮಿತ್ತ ಮತ್ತು ಅದರದೇ ದೌತ್ಯ, ಇಲ್ಲಿ ಕಲಹಂಸನೆಂಬ ನೇಹಿಗ ಕಾರಣ; ಅಲ್ಲಿ 
ಲೋಕಪಾಲಕರಿಂದಾದ ನಲದೌತ್ಯವಿದ್ದರೆ, ಇಲ್ಲಿ ಅದರ ಸುಳಿವೇ ಇಲ್ಲ; ಅಲ್ಲಿ 


XIX 


ನಲನ ರೂಪವಿಕಾರಕ್ಕೆ ಕಾರ್ಕೋಟಕನು ನೇರ ಕಾರಣನಾದರೆ, ಇಲ್ಲಿ ಸರ್ಪ 
ರೂಪದಲ್ಲಿ ಬಂದ ನಳನ ತಂದೆ ಕಾರಣ; ರೂಪವಿಕಾರದ ಅನಂತರ ಬಾಹುಕ 
ಎಂಬ ಹೆಸರು ಉಬಿಂರು ಸಾವರಾನ್ಯ; ಅಲ್ಲಿನ ಯತುಪರ್ಣ, ಇಲ್ಲಿ 
ದಧಿಪರ್ಣನೆನಿಸಿದ್ದಾನೆ; ನಳ ವಿಯೋಗದನಂತರ ದಮಯಂತಿಯು ಚೇದಿರಾಜ 
ಸುಬಾಹುವಿನ ಗೃಹದಲ್ಲಿ ಆಶ್ರಯ ಹೊಂದಿದಳೆಂದು ಅಲ್ಲಿ ಬಂದರೆ, ಇಲ್ಲಿ 
ಯತುಪರ್ಣನ ಸಮೀಪದಲ್ಲಿ ಎಂದು ಬರೆದಿದೆ; ನೂರು ಯೋಜನ ದೂರವನ್ನು 
ಅತಿಶೀಘ್ರವಾಗಿ ಕ್ರಮಸುವುದು ನಳನ ಅಶ್ವವಿದ್ಯೆಯ ಪ್ರಭಾವದಿಂದ ಎಂದು ಅಲ್ಲಿದ್ದರೆ, 
ಇಲ್ಲಿ ವೇಗದಲ್ಲಿ ಗಾಳಿಯನ್ನೂ ಗೆಲ್ಲಬಲ್ಲ ಕುದುರೆಗಳ ದಿವ್ಯ ತೇಜಸ್ಸಿನ ಪ್ರಭಾವದಿ೦ದ 
ಎಂದಿದೆ; ಅಲ್ಲಿ ನಳ ಮತ್ತು ಯತುಪರ್ಣರು ಕುಂಡಿನಪುರನನ್ನು ಸಾಯಂಕಾಲ 
ಪ್ರವೇಶಿಸಿದರೆ, ಇಲ್ಲಿ ನಳ ಮತ್ತು ದಧಿಪರ್ಣರು ಪ್ರಾತಃಕಾಲ ಪ್ರವೇಶಿಸುತ್ತಾರೆ; 
ಅಲ್ಲಿ ನಳದಮಯಂತಿಯರ ಪುನಸ್ಸಮಾಗಮ ನಾಲ್ಕನೇ ವರ್ಷದಲ್ಲಾದರೆ, ಇಲ್ಲಿ 
ಹನ್ನೆರಡೇ ವರ್ಷದಲ್ಲಾಗುತ್ತದೆ; ಬಾಹುಕರೂಪಿ ನಳನು ಕಳುಹಿಸಿದ ಪಶುಮಾಂಸವನ್ನು 
ತಿಂದು ಅವನ ಕೈರುಚಿಯ ಅನುಭವವಿದ್ದ ಅಲ್ಲಿನ ದಮಯಂತಿಯು ನಳನನ್ನು 
ಗುರುತಿಸಿದರೆ, ದಧಿಪರ್ಣನ ಸೂಪಕಾರನ ಸೂರ್ಯಪಾಕ ಪ್ರಸಿದ್ಧಿಯನ್ನು ಕೇಳಿದ್ದ 
ಇಲ್ಲಿನ ದಮಯಂತಿಯು ಕಲಹಂಸನನ್ನು ಕಳುಹಿಸಿ, ಸ್ವಯಂವರ ಏರ್ಪಾಟಾಗಿದೆ 
ಎಂದು ಸುಳ್ಳು ಸುದ್ದಿ ಮುಟ್ಟಿಸಿ, ದಧಿಪರ್ಣನನ್ನು ಆಹ್ವಾನಿಸಿ, ನಳನನ್ನು ಆಕರ್ಷಿಸುತ್ತಾಳೆ 
ಮತ್ತು ನಳನ ಮರಣವಾರ್ತೆಯನ್ನು ಕೇಳಿ ದಮಯಂತಿಯು ಜಿತಾರೋಹಣಕ್ಕೆ 
ಸಿದ್ಧಳಾದಾಗ, ಕುಂಡಿನಪುರದ ಪರಿಸರಕ್ಕೆ ಬಂದಿದ್ದ ನಳನು ದಮಯಂತಿಯ 
ಪ್ರೇಮ ಪ್ರಕರ್ಷವನ್ನು ಕಂಡು, ತನ್ನ ಪಿತೃದೇವತೆಗಳನ್ನು ಸ್ಮರಿಸಿ, ಬಾಹುಕ ರೂಪವನ್ನು 
ತ್ಯಜಿಸಿ ನಿಜ ನಳನಾಗಿ ಪ್ರಕಟವಾಗುತ್ತಾನೆ. 

ಇಂತಹ ಭಿನ್ನ ಬೆಳವಣಿಗೆಯ ಮೂಲಕ ಮೂಲವಸ್ತುವಿಗೆ ಹೊಸ ಚಾಲನೆ 
ಕೊಟ್ಟವನು ರಾಮಚಂದಸೂರಿ. ಅವನು ದೈವವಾದವನ್ನು ದೂರಮಾಡಿ, ಪುರುಷ 
ವಾದವನ್ನು ಎತ್ತಿ ಹಿಡಿದಿರುವುದು ವಸ್ತುವಿನ ನೈಜ ವಿನ್ಯಾಸಕ್ಕೆ ಮೆರಗು ಕೊಟ್ಟಿದೆ. 
ಇಲ್ಲಿನ ನಳನಾಗಲಿ, ಚಿತ್ರಸೇನನಾಗಲಿ ಮಾನವ ಸಹಜ ದೌರ್ಬಲ್ಯಗಳನ್ನುಳ್ಳವರು. 
ಜೂಜಾಡುವ ಚಾಪಲ್ಯದಿಂದ ಇಬ್ಬರೂ ಮುಕ್ತರಲ್ಲ. ಹೀಗೆ ಮಾನವ ಮಟ್ಟದಲ್ಲಿ 
ಪಾತ್ರಗಳನ್ನು ಮುಟ್ಟಿ ಮೆರೆಸಿದ ಕೀರ್ತಿ ರಾಮಚಂದ್ರ ಸೂರಿಗೆ ಸಲ್ಲುತ್ತದೆ. 

ಕನಕದಾಸರ ನಳ ಚರಿತ್ರೆಗೆ ಕನ್ನಡದಲ್ಲಿ ಒಂದು ಗೌರವದ ಸ್ಥಾನ ಮೀಸಲಿದೆ. 
ಕೇವಲ ಒಂಬತ್ತು ಸಂಧಿಗಳುಳ್ಳ ಒಂದು ಖಂಡಕಾವ್ಯವಾದರೂ ಓದುಗನಿಗೆ ಮಹಾ 
ಕಾವ್ಯದಷ್ಟು ತೃಪ್ತಿಕೊಡುವ ಸತ್ವಶಾಲಿ ಕೃತಿಯಾಗಿದೆ. ಅದಕ್ಕೆ ಮೂಲಕಾರಣ ಕನಕದಾಸರ 
ಕಥೆಗಾರಿಕೆ, ಅವರ ಹೃದ್ಯಶೈಲಿ, ಭಾಮಿನಿಯ ಸುಭಗತೆ, ವರ್ಣನೆಗಳ ಸಹಜತೆ. 
ಕೆಲವೆಡೆಗಳಲ್ಲಿ ಕನಕದಾಸರು ವಾಗ್ಗೇಯಕಾರರೊ ಅಥವಾ ಕಾವ್ಯ ಪ್ರವಚನಕಾರರೊ 


XX 


ಅಥವಾ ಹರಿಕಥೆದಾಸರೊ ಆಗಿಬಿಡುತ್ತಾರೆ. ಕಥೆಯನ್ನು ಪದೇ ಪದೇ ಹಾಡಿ ಹೇಳಿ 
ರೂಢಿಯಾಗಿರುವಂತೆ ನಿರರ್ಗಳವಾಗಿ ತಮ್ಮದೇ ಆದ ಧಾಟಿಯಲ್ಲಿ ನಿರೂಪಿಸಿಕೊಂಡು 
ಹೋಗುತ್ತಾರೆ. ಅದರಿಂದಾಗಿ ಅವರ ಅಭಿವ್ಯಕ್ತಿ ಜಾನಪದೀಯ ಸೊಗಡಿನಿಂದ 
ತುಂಬಿದೆ. ಕೃತಿ ಅವರ ನಿತ್ಯಾನುಷ್ಠಾನದ ಪುರಾಣ ಕಾವ್ಯವಾದ್ದರಿಂದ ಅದರ ಒಳ 
ತಿರುಳು ದೈವಭಕ್ತಿಯಾಗಿ ದೈವಶಕ್ತಿಯ ಪ್ರತಿಪಾದಕ ವಸ್ತುವಾಗಿ ಮೆರೆದಿದೆ. ವ್ಯಾಸರಿತ್ತ 
ಕಥಾ ವಸ್ತುವಿನ ವಿನ್ಯಾಸದಲ್ಲಿ ಹೆಚ್ಚು ಬದಲಾವಣೆ ಮಾಡಲು ಹೋಗಿಲ್ಲವಾದರೂ 
ಸಾಂದರ್ಭಿಕವಾಗಿ ತಮ್ಮ ಸ್ವೋಪಜ್ಞತೆಯನ್ನು ಮೆರೆಯದೆ ಬಿಟ್ಟಿಲ್ಲ. ಉದಾಹರಣೆಗೆ: 
ಹಂಸದರ್ಶನಕ್ಕೆ ಮುಂಚೆ ನಳನ ಬೇಂಟೆಯ ಬಣ್ಣನೆ ಬರುತ್ತದೆ. ಇಲ್ಲಿ ಬೇಂಟೆಗೆ 
ಹೋಗಲು ಒದಗಿದ ಸಂದರ್ಭವಂತೂ ತುಂಬಾ ಅರ್ಥಪೂರ್ಣವಾದದ್ದು. 
ವಿದರ್ಭದೇಶದ ಅರಸುಗುವರಿ ಭೈಮಿಯ ರೂಪಲಾವಣ್ಯಗಳ ಬಣ್ಣನೆಯನ್ನು 
ಬ್ರಾಹ್ಮಣೋತ್ತಮರಿಂದ ಕೇಳಿ ಮಾರುಹೋದ ನಳನ ಮನ ಅನ್ಯಕ್ಕೆಳಸದಿದ್ದಾಗ, 
ಎಪ್ರಲಂಬದ ವಿರಹಾವಸ್ಥೆಯಲ್ಲಿದ್ದಾಗ ಆ ತಾಪಕ್ಕೆ ಕೊಟ್ಟ ತಿರುವಾಗಿ ಬರುತ್ತದೆ 
ಬೇಂಟೆ. ಬೇಂಟೆಯಿಂದ ಆಯಾಸಗೊಂಡ ನಳ ಬಹಿರುದ್ಯಾನದ ಕೊಳದ ತಡಿಯಲ್ಲಿ 
ವಿಶ್ರಾಂತಿಪಡೆವ ಸಂದರ್ಭದಲ್ಲಿ ರಾಜಹಂಸೆ ಕಾಣಿಸಿಕೊಳ್ಳುತ್ತದೆ. ಅಲ್ಲಿ ಹಂಸದೌತ್ಯದ 
ಸುಂದರ ಕಲ್ಪನೆ ಬಂದಿದೆ. ಇದೇ ರೀತಿ ದೇವೇಂದ್ರನ ಆಜ್ಞೆಯಂತೆ ದಮಯಂತಿಯ 
ಅಂತಃಪುರಕ್ಕೆ ಬಂದ ನಳನು ತಾನಾರೆಂಬುದನ್ನು ಮೊದಲು ತಿಳಿಸುವುದೇ ಇಲ್ಲ. 
ಅವಳು ಕೇಳಿದರೂ, "ನಾನು ದೇವೇಂದ್ರನ ಕಡೆಯ ದೂತ; ಇಂದ್ರ, ಅಗ್ನಿ 
ಯಮ, ವರುಣರಿಂದ ಆಜ್ಜಪ್ರನಾಗಿ ಬಂದಿದ್ದೇನೆ” ಎಂದಷ್ಟೇ ಹೇಳಿ, ಆ ನಾಲ್ವರಲ್ಲಿ 
ಅವಳು ಯಾರನ್ನಾದರೂ ಒಲಿಯಬೇಕೆಂದು ಒತ್ತಾಯಿಸುತ್ತಾನೆ. ಆಗ ಸಿಟ್ಟಿಗೆದ್ದ 
ದಮಯಂತಿ, 'ನಳನೇ ನನ್ನ ಪತಿ. ಅವನುಳಿದರೆ ನನಗೆ ಮರಣವೇ ಗತಿ' ಎಂಬ 
ನಿರ್ಧಾರದ ನುಡಿ ನುಡಿಯುತ್ತಾಳೆ. ಅಪ್ರತ್ಯಕ್ಷವಾಗಿ ನಳನು ದಮಯಂತಿಯ 
ಮನದ ಪ್ರೇಮದಾಳವನ್ನು ಅಳೆದಂತಹ ಸುಂದರ ಸನ್ನಿವೇಶ ನಿರ್ಮಣ ಕನಕದಾಸರದು. 
ಅದು ಅವರಿಗಿಂತಲೂ ಹಿಂದಿನವರಾದ ಚೌಂಡರಸನ ಕಲ್ಪನೆ. ಆದರೆ 
ಮಹಾಭಾರತದಲ್ಲಿ ಅಂತಃಪುರಕ್ಕೆ ಆಗಮಿಸಿದ ನಳನನ್ನು ನೀನಾರೆಂದು ಕೇಳಿದಾಗ, 
“ನಲಂ ಮಾಂ ವಿದ್ಧಿ ಕಲ್ಯಾಣಿ ದೇವದೂತಮಿಹಾಗತಂ' ಎಂದು ನೇರವಾಗಿ ತನ್ನ 
ಹೆಸರು ಹೇಳಿಕೊಂಡು, ತಾನಲ್ಲಿಗೆ ಬಂದ ಉದ್ದೇಶವನ್ನು ತಿಳಿಸಿ ಬಿಡುತ್ತಾನೆ. 
ಮೂಲಕ್ಕಿಂತಲೂ ಇಲ್ಲಿನ ಮಾರ್ಪಾಟು ಅರ್ಥಪೂರ್ಣವಾಗಿದೆ. ಮುಂದೆ 
ಅಡವಿಯಲ್ಲಿ ಹೆಬ್ಬಾವಿಗೆ ಬಲಿಯಾಗುತ್ತಿದ್ದ ದಮಯಂತಿಯನ್ನು ಬದುಕಿಸಿದ ಬೇಡನು 
ಅವಳ ರೂಪರಾಶಿಗೆ ಮಾರುಹೋಗಿ, ಅವಳನ್ನು ಕಾಮಿಸಲು ಹೋದಾಗ ವ್ಯಾಸರ 
ಭೈಮಿ ಬೇಡನನ್ನು ತನ್ನ ಪಾತಿವ್ರತ್ಯದ ಪ್ರಭಾವದಿಂದ ಸುಟ್ಟು ಹಾಕಿದರೆ, ಕನಕದಾಸರ 
ದಯಾಪೂರ್ಣೆ ದಮಯಂತಿ, "ಪ್ರಾಣ ಉಳಿಸಿದ ನೀನು ತಂದೆಗೆ ಸಮಾನ' 


XXI 


ಎಂದು ವಿವೇಕದ ಮಾತುಗಳನ್ನು ಹೇಳಿ, ಬೇಡನಲ್ಲಿ ಕಾಮ ಪ್ರೇಮವಾಗುವಂತೆ, 
ಪ್ರೇಮ ಭಕ್ತಿಯಾಗಿ ಪರಿಣಾಮಿಸುವಂತೆ ಮಾಡುತ್ತಾಳೆ. ಈ ಸನ್ನಿವೇಶದ 
ಪರಿವರ್ತನೆಯಿಂದಾಗಿ ದಮಯಂತಿ ಬೆಳಗಿದ ಮಾನವೀಯತೆ ಮೆಚ್ಚುವಂಥದು. 

ಇಂತಹ ಕೆಲವು ಮಾರ್ಪಾಟುಗಳಲ್ಲಿ ಕನಕದಾಸರ ಹೆಗ್ಗಳಿಕೆ ಇದೆ. ಆದರೆ 
ದೈವದ ಉತ್ಕರ್ಷಾಮಹತ್ವವನ್ನು ಬಿತ್ತರಿಸುವಲ್ಲಿ ಮೂಲಬಿಂದುವನ್ನು ವ್ಯತ್ಯಸ್ತಗೊಳಿಸಿಲ್ಲ. 
ಎಲ್ಲ ನಳನೃಪಕಾವ್ಯ, ಕಥೆ, ನಾಟಕಗಳು ಹೇಳುವುದನ್ನೇ ಇವರೂ ಹೇಳಿದ್ದಾರೆ. 
ಮಹಾಭಾರತದ ವನಪರ್ವ ಭಾಗದಲ್ಲಿ ಬರುವ ಇಪ್ಪತ್ತೆಂಟು ಅಧ್ಯಾಯಗಳ 
ಸುವಿಸ್ತಾರವಾದ ನಳೋಪಾಖ್ಯಾನವು ಕನಕದಾಸರ ನಳಚರಿತ್ರೆಯಲ್ಲಿ ಕೇವಲ ಒಂಬತ್ತು 
ಸಂಧಿಗಳ ಖಂಡಕಾವ್ಯವಾಗಿ ರೂಪಗೊಂಡಿರುವುದನ್ನು ನೋಡಿದರೆ ಕನಕದಾಸರ 
ಸಂಗ್ರಹಶಕ್ತಿ, ವರ್ಣನೆಗೆ ಮನಗೊಡದ ಸಂಯಮ ಇವು ವೇದ್ಯವಾಗುತ್ತವೆ. 
ಕನಕದಾಸರಿಗೆ ಕಥೆ ಮುಖ್ಯವೇ ಹೊರತು ಶ್ರೀಹರ್ಷನಂತೆ ವರ್ಣನೆ ಅಲ್ಲ. 
ಪಂಚಮಹಾಕಾವ್ಯಗಳಲ್ಲೊಂದಾದ ಶ್ರೀಹರ್ಷನ (ಕ್ರಿ.ಶ. ೧೨ನೆಯ ಶತಮಾನ) 
'ನೈಷಧೀಯ ಚರಿತ' ವರ್ಣನಾ ಪ್ರಧಾನ ಕಾವ್ಯ ಕಥೆಯೇ ಇಲ್ಲದ ಕಾವ್ಯರಚನೆ 
ಹೇಗಿರುತ್ತದೆಂಬುದನ್ನು ತನ್ನ ಕೃತಿಯ ಮೂಲಕ ತೋರಿಸಿಕೊಟ್ಟಿದ್ದಾನೆ. ಅದನ್ನೇ 
ಒ೦ದು ಸವಾಲಾಗಿ ಸ್ವೀಕರಿಸಿರುವಂತಿದೆ ಹರ್ಷ. ಕೇವಲ ದಮಯಂತಿಯ ಸ್ವಯಂವರ, 
ಸ್ವಯಂವರದ ಅನಂತರದಲ್ಲಿ ಕಲಿಪುರುಷನಿಗೂ ಇಂದ್ರಾದಿ ದೇವತೆಗಳಿಗೂ 
ನಡೆಯುವ ವಾಗ್ವಾದ ಮತ್ತು ಕಲಿಯ ನಾಸಿಕವಾದದ ಖಂಡನೆ, ಅಂತ್ಯದಲ್ಲಿ 
ನಳದಮಯಂತಿಯರ ಪ್ರಥಮಮಿಲನದ ಜೇನಿರುಳ ಬಣ್ಣನೆ- ಇದಿಷ್ಟೇ ಅಲ್ಲಿನ 
ಕಥಾಭಿತ್ತಿ. ಆದರೆ ಪ್ರಕಾಂಡ ಪಂಡಿತನೂ ಪ್ರಚಂಡ ತರ್ಕಪ್ರಿಯನೂ ಅಪ್ರತಿಮ 
ಪ್ರತಿಭಾಶಾಲಿಯೂ ಆದ ಶ್ರೀಹರ್ಷನು ಆ ಭಿತ್ತಿಯ ಮೇಲೆ ಅನ್ಯಾದೃಶ ವರ್ಣಚಿತ್ರ 
ಗಳನ್ನು ಬಿಡಿಸಿದ್ದಾನೆ. ಇಂದುಮತಿ ಸ್ವಯಂವರವು ನಾಲ್ಕು ಸರ್ಗಗಳಷ್ಟು ವ್ಯಾಪ್ತಿ 
ಹೊಂದಿದೆ. ನಾರಿಯರ ರೂಪಲಾವಣ್ಯಗಳ ವರ್ಣನೆಯಲ್ಲಿ ಹರ್ಷ ಅದ್ವಿತೀಯ. 
ದಮಯಂತಿಯ ಚಿತ್ರವನ್ನಂತೂ ನಾನಾ ಬಣ್ಣಗಳಿಂದ ಬಿಡಿಸಿದ್ದಾನೆ. ವಿಪ್ರಲಂಬ 
ಶೃಂಗಾರದ ವರ್ಣನೆಯಲ್ಲಿ, ಮೈಹಾಸಿ ಮಲಗಿರುವ ನಿಸರ್ಗ ಸೌಂದರ್ಯದ 
ಬಣ್ಣನೆಯಲ್ಲಿ ಹರ್ಷ ಯಾರಿಗೂ ಎರಡನೆಯವನಲ್ಲ. ಅದರಿಂದಾಗಿ ನೈಷಧ 
ಇಪ್ಪತ್ತೆರಡು ಸರ್ಗಗಳ ಎರಡು ಸಾವಿರದ ಎಂಟುನೂರ ಮೂವತ್ತು ಶ್ಲೋಕಗಳ 
ಗಾತ್ರ ಪಾತ್ರವುಳ್ಳದ್ದಾಗಿದೆ. 

ಶ್ರೀಹರ್ಷ ಓರ್ವ ದಾರ್ಶನಿಕ. ಆದಿ ಜಗದ್ಗುರು ಶ್ರೀಶ೦ಕರರನ ಅದ್ವೈತ 
ದರ್ಶನದ ಪಾರಮ್ಯವನ್ನು ಅಭಿವ್ಯಕ್ತಿಸುವುದೇ ಅವನ ಮೂಲ ಉದ್ದೇಶವಾಗಿದೆ 
ನೈಷಧದಲ್ಲಿ. ಅದರಿಂದಾಗಿ ಅನ್ಯ ಧರ್ಮ ದರ್ಶನಗಳನ್ನು ಖಂಡಿಸುತ್ತಾನೆ. 
"ಖಂಡನ ಖಂಡ ಖಾದ್ಯ'ದಂತಹ ಅದ್ವೈತ ಪ್ರಾತಿಭಾ ಸೂರ್ಯನನ್ನು ಸೃಷ್ಟಿಸಿದ 


XXil 


ಈ ನೈಯಾಯಿಕನಿಗೆ ನೈಷಧ ಕಾವ್ಯ ಸಂದರ್ಭದ ತರ್ಕ ಕಷ್ಟವೆನಿಸಲಿಲ್ಲ. ಹೀಗೆ 
ವರ್ಣನಾಪ್ರಧಾನವೂ ತರ್ಕಭೂಯಿಷ್ಠವೂ ಅದ್ವೈತದರ್ಶನ ಪ್ರತಿಷ್ಠಾಪನೋದ್ದೇಶಿತವೂ 
ಆದ ಅಮೋಘ, ಅಪ್ರತಿಮವಾದ ಹರ್ಷನ ಆಚಾರ್ಯಕೃತಿಯ ಜೊತೆಯಲ್ಲಿ 
ಕನಕದಾಸರ ನಳಚರಿತ್ರೆಯನ್ನು ನಿಲ್ಲಿಸಿ ನೋಡಲಾಗದು. ಆದರೂ ಹರ್ಷನಿಗೆ 
ದರ್ಶನ-ವರ್ಣನೆಗಳು ಮುಖ್ಯವಾದಂತೆ, ಕನಕದಾಸರಿಗೆ ದೈವ ಕಥನಗಳು ಮುಖ್ಯ 
ಎಂಬುದನ್ನು ಮರೆಯಲೂ ಆಗದು. 

ಕನಕದಾಸರು ತಮ್ಮ ಮೋಹನ ತರಂಗಿಣಿಯಲ್ಲಿ ವಹಿಸಿದಷ್ಟು ಸ್ವಾತಂತ್ರ್ಯವನ್ನು 
ನಳಚರಿತ್ರೆಯಲ್ಲಿ ವಹಿಸಿಲ್ಲ ಎ೦ದು ಹೇಳಬಹುದು. ಮೋಹನ ತರಂಗಿಣಿಯ ಕಥೆ 
(Story) ಪುರಾಣ, ಭಾರತ ಭಾಗವತ ಹರಿವಂಶಾದಿಗಳಿಗೆ ಸೇರಿದ್ದು; ಆದರೆ ವಸ್ತು 
(Theme) ಅವರ ಸ್ವಂತದ್ದು. ವಿಶ್ವಾಂತರಾಳದಲ್ಲಿ ಯಾವಜ್ಜೀವವೂ ನೂತನ 
ಚೇತನವಾಗಿ ಪ್ರವಹಿಸುತ್ತಿರುವ 'ಪ್ರೇಮ' ಎಂಬ ಅದಮ್ಯ ಅವ್ಯಕ್ತ ಅಸಾಮಾನ್ಯ 
ಕ್ರಿಯಾಶಕ್ತಿಯೇ ಕಾವ್ಯದ ಕಥಾವಸ್ತು ಮತ್ತು ಕಥಾನಾಯಕ | ಅಲ್ಲಿ ಬರುವ ಕೃಷ್ಣ- 
ರುಕ್ಮಿಣಿ, ಪ್ರದ್ಯುಮ್ನ-ರತಿ, ಅನಿರುದ್ಧ-ಉಷೆ ಎಲ್ಲರೂ ಆ ಶಕ್ತಿಯೊಡನೆ ಸ್ಪಂದಿಸುವ 
ಅಂಶಮಾತ್ರರು. ಅಂತೆಯೇ ಕನಕದಾಸರಲ್ಲಿ ಮತ್ತೊಂದು ಗುಣ ಎಂದರೆ 
ಆದ್ಯತನವನ್ನು ಅನಾದಿಗಳೆದುರು ಹೊಂದಿಸಿ ಹೇಳುವುದು. ಉದಾಹರಣೆಗೆ 
ದ್ವಾರಕಾವತಿಯ ವರ್ಣನೆಯಲ್ಲಿ ಮಾಡಿರುವ ವಿಜಯನಗರ ವೈಭವದ ಸಮೀಕರಣ. 
ಇದು ನಳಚರಿತ್ರೆಯಲ್ಲೂ ಅಲ್ಲಿ-ಇಲ್ಲಿ ಕಾಣಿಸಿಕೊಂಡಿದೆ. ಒಟ್ಟಿನಲ್ಲಿ, ಪ್ರಾಚೀನ 
ಪುರಾಣ ಮಂಗಳಕಾವ್ಯಗಳಲ್ಲಿ ಸಮಕಾಲೀನ ಬದುಕನ್ನು ಬೆಸೆಯುವಲ್ಲಿ ಕನಕದಾಸರು 
ಯಶಸ್ವಿಯಾಗಿದ್ದಾರೆ. 

ಕನಕದಾಸರ ಕಾವ್ಯ ಶೈಲಿಯಲ್ಲಿ ಪ್ರಸಾದ ಗುಣವಿದೆ. ಅದು ಎಲ್ಲೆಡೆಯಲ್ಲೂ 
ಅಕ್ಷಿಷ್ಟ ಆದರೆ ಪ್ರಭಾವಶಾಲಿ. ಅದರಲ್ಲಿ ಜಲಪಾತದ ನಿರ್ಫೋಷದವಿಲ್ಲದಿದ್ದರೂ 
ಸಮತಟ್ಟಿನಲ್ಲಿ ಹರಿಯುವ ತಿಳಿ ತರಂಗಿಣಿಯ ಜುಳುಜುಳುಗೈವ ಮಧುರ ಮಂಜುಳ 
ನಿನಾದ ತುಂಬಿದೆ. ಕವಿಯ ಭಾವ ಗುರುತಿಸುವಷ್ಟು ಸ್ಪಷ್ಟ ಅವರು ಬಳಸಿದ 
ಭಾಷೆ ತೆರೆದಿಡುವಷ್ಟು ಸ್ಫುಟ ಹೆಚ್ಚು ಅಥವಾ ಹುಚ್ಚು ವರ್ಣನೆಗಳಿಲ್ಲವಾದರೂ 
ಬಣ್ಣಿತವಾದವು ಮನ ಮುಟ್ಟುವಂಥವು. ಒಂದೆರಡು ಉದಾಹರಣೆಗಳು: 


ಯೌವನವತಿಯಾದ ದಮಯಂತಿ- 
ನಿರಿಗುರುಳ ಪವಳಾಧರದ ಉರು 
ತರದ ತೋಳ್ಗಳ ಕಂಬುಕಂಠದ 
ತರಳ ನಯನದ ಸಂಪಗೆಯ ನಾಸಿಕದ ಪೆರೆನೊಸಲ 
ಹರಿಯ ಮಧ್ಯದ ಹಂಸಗಮನದ 
ಗುರು ಕುಚದ ಕರಪಲ್ಲವದ ಸರ 
ಸಿರುಹಮುಖಿ ನಲಿದಾಡುತ್ತಿದ್ದಳು ರಾಜಭವನದಲಿ 1-೩೩ 


೫೮11 


ಅಲೆ ಏರಿ ಅಲೆ ಇಳಿಯುವಂತಿರುವ ಗುಂಗುರುಗೂದಲಿನ ಅಂಗನೆ, 
ಹವಳದಂಥ ಚೆಂದುಟಿಯ ಚೆಲುವೆ, ಶ್ರೇಷ್ಠ ನಳಿದೋಳುಗಳ ನಲ್ಲೆ, ಶಂಖ ವಿನ್ಯಾಸದ 
ವಂಕವಕ್ರದ ಬೆಡಗಿ, ಚಿಗರಿಗಂಗಳ ಚೆದುರೆ, ಸಂಪಗೆಯು ಸೊಂಪಾದ ಮೂಗಿನ 
ಸೊಬಗಿ, ಬೆಳುದಿಂಗಳ ತೊರೆ ಹರಿಸುವ ವಿಶಾಲವಾದ ಹಣೆಯ ಸುಮಂಗಲೆ, 
ಸಿಂಹದಂಥಾ ಬಡನಡುವುಳ್ಳ ಬೆಡಗಿ, ಹಂಸಗಮನ ನಿಸ್ತಿಂಶೆ, ತುಂಬಿದೆದೆಯ 
ದುಂಡುರುಂಬೆ, ಚಿಗುರು ಕೈಗಳ ಚೆನ್ನೆ, ತಾವರೆಯ ಚೆಲುವಾಂತ ಕ್ರಾಂತಿಲಕ್ಷ್ಮಿ- 
ಇಂತೆಲ್ಲ ವರ್ಣನೆಗಳಲ್ಲಿ ಹೆಣ್ಣಿನ ಅಂಗಾಂಗಗಳಲ್ಲಿ ಸಮೀಕೃತವಾದ ನಿಸರ್ಗದ 
ಸೊಬಗು ತುಂಬಾ ಸಹಜ ಹಾಗೂ ಸ್ವಾಭಾವಿಕ. 
ಕಾರ್ಕೋಟಕನು ಕಚ್ಚಿದಾಗ ನಳನಲ್ಲಾದ ದೈಹಿಕ ಬದಲಾವಣೆ ಹಾಗೂ 
ರೂಪ ವಿರೂಪದ ಬಣ್ಣನೆ ಹೀಗಿದೆ: 
ದೊಡ್ಡ ಹೊಟ್ಟೆಯ ಗೂನುಬೆನ್ನಿನ 
ಅಡ್ಡ ಮೋರೆಯ ಗಂಟುಮೂಗಿನ 
ದೊಡ್ಡ ಕೈಕಾಲುಗಳ ಉದುರಿದ ರೋಮ ಮೀಸೆಗಳ 
ಜಡ್ಡು ದೇಹದ ಗುಜ್ಜುಗೊರಲಿನ 
ಗಿಡ್ಡ ರೂಪಿನ ಹರುಕು ಗಡ್ಡದ 
ಹೆಡ್ಡನಾದ ಕುರೂಪಿತನದಲಿ ನೃಪತಿ ವಿಷದಿಂದ VI-a2 


ಇದಕ್ಕೆ ವಿವರಣೆಯೇ ಬೇಕಿಲ್ಲ. ಅಷ್ಟು ಸರಳ, ಅಷ್ಟು ನೈಜ. 
ಕನಕದಾಸರ ಸುಭಗ ಸುಂದರ ಶೈಲಿಗೆ ಸಖಿಯೊಡನೆ ವಿವಾಹಮಂಟಪಕ್ಕೆ 

ಬಂದ ದಮಯಂತಿಯ ರೂಪರಾಜಿಯ ಬಣ್ಣನೆಯನ್ನು ಹೆಸರಿಸಬಹುದು. 
ದಮಯಂತಿ: 

ಕುಡಿತೆಗಂಗಳ ಸಿರಿಮುಡಿಯ ಬಡ 

ನಡುವ ಸೆಳೆವತಿ ಬೆಡಗಿನಲಿ ಹೊಂ 

ಗೊಡದ ಮೊಲೆ ವೈಯಾರದುಡುಗೆಯ ಸಿರಿಯ ಸಡಗರದ 

ತೊಡರ ರುಣರುಣ ರವದ ಮೆಲ್ಲಡಿ 

ಯಿಡುವ ಗಮನದ ಭರದಿ ಕಿರುಬೆಮ 

ರಿಡುತ ಬಂದಳು ಸಖಿಯರೊಡನೆ ವಿವಾಹಮಂಟಪಕೆ 111-೫೫೬. 
ಕನಕದಾಸರ ಕವಿತಾ ಶಕ್ತಿಗೆ ಇವು ಕೆಲವು ಸಾಕು. 


“ರಾಗಿಣಿ' ಸಾ.ಶಿ. ಮರುಳಯ್ಯ 
೩೦-೫-೧೯೯೧ 


BLANK PAGE 


ಕನಕದಾಸರ ಕಾವ್ಯ ಭಾಗ-೧ 


BLANK PAGE 


ಹರಿಭಕ್ತಿ ಸಾರ 


ಕುಲಗಿರಿಗಳನ್ವಯದ ಧಾರಿಣಿ 

ಜಲಧಿ ಪಾವಕ ಮರುತ ಜಲ ನಭ 

ಜಲಜಸಖ ಶೀತಾಂಶು ತಾರೆಗಳುಳ್ಳ ಪರಿಯಂತೆ 
ಚಲನೆಯಿಲ್ಲದ ನಿನ್ನ ಚರಿತೆಯು 

ಒಲಿದು ಧರೆಯೊಳಗೊಪ್ಪವಂದದಿ 

ಚೆಲುವ ಚೆನ್ನಿಗರಾಯ ರಕ್ಷಿಸು ನಮ್ಮನನವರತ 


ಕನಕ ಸ್ರಾಶಿಕ್ನದರ್ಶನ-೨ 


BLANK PAGE 


ಹರಿಭಕ್ತಿ ಸಾರ 


ಶ್ರೀಯರಸ ಗಾಂಗೇಯನುತ ಕೌಂ 

ತೇಯ ವಂದಿತ ಚರಣ ಕಮಲದ 
ಳಾಯತಾಂಬಕ ರೂಪ ಚಿನ್ಮಯ ದೇವಕೀತನಯ 
ರಾಯ ರಘುಕುಲವರ್ಯ ಭೂಸುರ 

ಪ್ರೀಯ ವರಪುರನಿಲಯ ಚೆನ್ನಿಗ 

ರಾಯ ಚತುರೋಪಾಯ ರಕ್ಷಿಸು ನಮ್ಮನನವರತ 


ದೇವ ದೇವ ಜಗದ್ಭರಿತ ವಸು 

ದೇವಸುತ ಜಗದೇಕನಾಥ ರ 

ಮಾವಿನೋದಿತ ಸಜ್ಜನಾನತ ನಿಖಿಲ ಗುಣಭರಿತ 
ಭಾವಜಾರಿಪ್ರಿಯ ನಿರಾಮಯ 

ರಾವಣಾಂತಕ ರಘುಕುಲಾನ್ಹಯ 

ದೇವ ಅಸುರ ವಿರೋಧಿ ರಕ್ಷಿಸು ನಮ್ಮನನವರತ 


ಅನುಪಮಿತ ಚಾರಿತ್ರ ಕರುಣಾ 

ವನಧಿ ಭಕ್ತ ಕುಟುಂಬಿ ಯೋಗೀ 

ಜನಹೃದಯ ಪರಿಪೂರ್ಣ ನಿತ್ಯಾನಂದ ನಿಗಮನುತ 
ವನಜನಾಭ ಮುಕುಂದ ಮುರಮ 

ರ್ದನ ಜನಾರ್ದನ ತ್ರೈಜಗತ್ಪಾ 

ವನ ಸುರಾರ್ಚಿತ ದೇವ ರಕ್ಷಿಸು ನಮ್ಮನನವರತ 


ಕಮಲಸಂಭವ ವಿನುತ ವಾಸವ 
ನಮಿತ ಮಂಗಳ ಚರಿತ ದುರಿತ 
ಕ್ಷಮಿತ ರಾಘವ ವಿಶ್ವಪೂಜಿತ ವಿಶ್ವ ವಿಶ್ವಮಯ 
ಅಮಿತ ವಿಕ್ರಮ ಭೀಮ ಸೀತಾ 


| 0 1 


1೨21 


ಕನಕ ಸಾಹಿತ್ಯ ದರ್ಶನ-೨ 


ರಮಣ ವಾಸುಕಿಶಯನ ಖಗಪತಿ 
ಗಮನ ಕ೦ಜಜನಯ್ಯ ರಕ್ಷಿಸು ನಮ್ಮನನವರತ | ೪1 


ಕ್ಷೇರವಾರಿಧಿಶಯನ ಶಾಂತಾ 

ಕಾರ ವಿವಿಧ ವಿಚಾರ ಗೋಪೀ 

ಜಾರ ನವನೀತಚೋರ ಚಕ್ರಾಧಾರ ಭವದೂರ 

ಮಾರಪಿತ ಗುಣಹಾರ ಸರಸಾ 

ಕಾರ ರಿಪುಸಂಹಾರ ತುಂಬುರು 

ನಾರದಪ್ರಿಯ ವರದ ರಕ್ಷಿಸು ನಮ್ಮನನವರತ 1೫1 


ತಾಮರಸದಳನಯನ ಭಾರ್ಗವ 

ರಾಮ ಹಲಧರರಾಮ ದಶರಥ 

ರಾಮ ಮೇಘಶ್ಯಾಮ ಸದ್ಗುಣಧಾಮ ನಿಸ್ಸೀಮ 

ಸಾಮಗಾನ ಪ್ರೇಮ ಕಾಂಚನ 

ಧಾಮಧರ ಸುತ್ರಾಮ ವಿನಮಿತ 

ನಾಮ ರವಿಕುಲಸೋಮ ರಕ್ಷಿಸು ನಮ್ಮನನವರತ (೬1 


ವೇದಗೋಚರ ವೇಣುನಾದ ವಿ 

ನೋದ ಮಂದರಶೈಲಧರ ಮಧು 

ಸೂದನಾಚ್ಯುತ ಕಂಸದಾನವರಿಪು ಮಹಾಮಹಿಮ 

ಯಾದವೇಂದ್ರ ಯಶೋದೆನಂದನ 

ನಾದಬಿಂದು ಕಳಾತಿಶಯ ಪ್ರ 

ಹ್ಲಾದರಕ್ಷಕ ವರದ ರಕ್ಷಿಸು ನಮ್ಮನನವರತ 2 


ಅಕ್ಷಯಾಶ್ರಿತ ಸುಜನಜನ ಸಂ 

ರಕ್ಷಣ ಶ್ರೀವತ್ಸ ಕೌಸ್ತುಭ 

ಮೋಕ್ಷದಾಯಕ ಕುಟಿಲದಾನವ ಶಿಕ್ಷ ಕುಮುದಾಕ್ಷ 
ಪಕ್ಷಿವಾಹನ ದೇವಸಂಕುಲ 


ಹರಿಭಕ್ತಿ ಸಾರ ೫ 


ಗಃ 


ಲಾಕಸಖ ಸರ್ವೇಶ ರಕ್ಷಿಸು ನಮ್ಮನನವರತ | ೮1 


0 


ಪಕ ನಿಗಮಾಧಕ ವರನಿಟಿ 
ಎ ನಖ 


ಚಿತ್ರಕೂಟನಿವಾಸ ವಿಶ್ವಾ 

ಮಿತ್ರ ಕ್ರತು ಸಂರಕ್ಷ ರವಿಶಶಿ 

ನೇತ್ರ ಭವ್ಯಚರಿತ್ರ ಸದ್ಗುಣಗಾತ್ರ ಸತ್ತಾತ್ರ 
ಧಾತಿಜಾಂತಕ ಕಪಟನಾಟಕ 

ಸೂತ್ರ ಪರಮ ಪವಿತ್ರ ಫಲ್ಗುನ 

ಮಿತ್ರ ವಾಕ್ಯವಿಚಿತ್ರ ರಕ್ಷಿಸು ನಮ್ಮನನವರತ | ೯1 


ಮಂಗಳಾತ್ಮಕ ದುರಿತತಿಮಿರ ಪ 

ತಂಗ ಗರುಡತುರಂಗ ರಿಪುಮದ 

ಭಂಗ ಕೀರ್ತಿತರಂಗ ಪುರಹರಸಂಗ ನೀಲಾ೦ಗ 

ಅಂಗದ ಪ್ರಿಯನಂಗಪಿತ ಕಾ 

ಳಿಂಗಮರ್ಧನ ಅಮಿತ ಕರುಣಾ 

ಪಾ೦ಗ ಶ್ರೀನರಸಿಂಗ ರಕ್ಷಿಸು ನಮ್ಮನನವರತ | ೧೦ | 


ದಾಶರಥಿ ವೈಕು೦ಠನಗರ ನಿ 

ವಾಸ ತ್ರೈಜಗದೀಶ ಪಾಪ ವಿ 

ನಾಶ ಪರಮವಿಲಾಸ ಹರಿ ಸರ್ಮೇಶ ದೇವೇಶ 

ವಾಸುದೇವ ದಿನೇಶ ಶತ ಸಂ 

ಕಾಶ ಯದುಕುಲವಂಶತಿಲಕ ಪ 

ರಾಶರಾನತ ದೇವ ರಕ್ಷಿಸು ನಮ್ಮನನವರತ | ೧೧ 1 


ಕುಂದಕುಟ್ಕಲರದನ ಪರಮಾ 

ನಂದ ಹರಿ ಗೋವಿಂದ ಸನಕ ಸ 
ನಂದವಂದಿತ ಸಿಂಧುಬಂಧನ ಮಂದರಾದಿಧರ 
ಇಂದಿರಾಪತಿ ವಿಜಯಸಖ ಅರ 


ಕನಕ ಸಾಹಿತ್ಯ ದರ್ಶನ-೨ 


ವಿಂದನಾಭ ಪುರಂದರಾರ್ಚಿತ 
ನಂದಕ೦ದ ಮುಕುಂದ ರಕ್ಷಿಸು ನಮ್ಮನನವರತ 


ಬಾಣಬಾಹುಚ್ಛೇದ ರಾವಣ 

ಪ್ರಾಣನಾಶನ ಪುಣ್ಯನಾಮ ಪು 

ರಾಣ ಪುರುಷೋತ್ತಮ ನಿಪುಣ ಅಣುರೇಣು ಪರಿಪೂರ್ಣ 
ಕ್ಷೋಣಿಪತಿ ಸುಲಲಿತ ಸುದರ್ಶನ 

ಪಾಣಿ ಪಾಂಡವ ರಾಜಕಾರ್ಯ ಧು 

ರೀಣ ಜಗನಿರ್ಮಾಣ ರಕ್ಷಿಸು ನಮ್ಮನನವರತ 


ನೀಲವರ್ಣ ವಿಶಾಲ ಶುಭಗುಣ 

ಶೀಲ ಮುನಿಕುಲ ಪಾಲ ಲಕ್ಷ್ಮೀ 

ಲೋಲ ರಿಪುಶಿಶುಪಾಲ ಮಸ್ತಕಶೂಲ ವನಮಾಲ 
ಮೂಲಕಾರಣ ವಿಮಲ ಯಾದವ 

ಜಾಲಹಿತ ಗೋಪಾಲ ಅಗಣಿತ 

ಲೀಲ ಕೋಮಲಕಾಯ ರಕ್ಷಿಸು ನಮ್ಮನನವರತ 


ನಾಗನಗರಿ ಧರಿತ್ರಿ ಕೋಶ ವಿ 

ಭಾಗ ತಂತ್ರನಿಯೋಗ ಗಮನ ಸ 

ರಾಗ ಪಾಂಡವರಾಜ ಜಿತಸಂಗ್ರಾಮ ನಿಸ್ಸೀಮ 
ಯೋಗಗಮ್ಯ ಭವಾಬ್ಧಿ ವಿಷಧರ 
ನಾಗಗಾರುಡಮಂತ್ರವಿದ ಭವ 
ರೋಗವೈದ್ಯವಿಚಿತ್ರ ರಕ್ಷಿಸು ನಮ್ಮನನವರತ 


ಶ್ರೀಮದುತ್ತಹದೇವಸುತ ಶ್ರೀ 

ರಾಮ ನಿನ್ನಯ ಚರಣ ಸೇವಕ 

ಪ್ರೇಮದಿಂ ಸಾಷ್ಟಾಂಗವೆರಗಿಯೆ ಮಾಳ್ಟೆ ಬಿನ್ನಪವ 
ಈ ಮಹಿಯೊಳೀವರೆಗೆ ನಾವು ಸು 


1೧೨1 


೧೩ 


(೧೪ 


(೧೫ 


ಹರಿಭಕ್ತಿ ಸಾರ ೭ 


ಕ್ಷೇಮಿಗಳು ನಿನ್ನಯ ಪದಾಬ್ಜ 
ಕ್ಷೇಮವಾರ್ತೆಯನರುಹಿ ರಕ್ಷಿಸು ನಮ್ಮನನವರತ (೧೬| 


ಈಗಲೀ ಮರ್ಯಾದೆಯಲಿ ಶರ 

ಣಾಗತರ ಸೇವೆಯೊಳು ಹೊಂಪುಳಿ 

ವೋಗಿ ಬಾಳುವರೇನು ಧನ್ಯರೊ ಹರ ಮಹಾದೇವ 

ಭೋಗಭಾಗ್ಯವ ಬಯಸಿ ಮುಕ್ತಿಯ 

ನೀಗಿ ನಿಮ್ಮನು ಭಜಿಸಲರಿಯದ 

ರಾಗಿಗಳ ಮಾತೇನು ರಕ್ಷಿಸು ನಮ್ಮನನವರತ ೧೭ 


ಭಕ್ತಿಸಾರದ ಚರಿತೆಯನು ಹರಿ 

ಭಕ್ತರಾಲಿಸುವಂತೆ ರಚಿಸುವೆ 

ಯುಕ್ತಿಯಲಿ ಬರೆದೋದಿದವರಿಷ್ಟಾರ್ಥ ಸಿದ್ದಿಪುದು 
ಮುಕ್ತಿಗಿದು ನೆಲೆದೋರುವುದು ಹರಿ 
ಭಕ್ತರಿದನಾಲಿಪುದು ನಿಜಮತಿ 


ಭಕ್ತಿಗೊಲಿವಂದದಲಿ ರಕ್ಷಿಸು ನಮ್ಮನನವರತ 1೧೮1 


ನಳಿನಲೋಚನ ನಿನ್ನ ಮೂರ್ತಿಯ 

ಕಳೆ ಬೆಳಗುತಿದೆ ಲಹರಿಯಲಿ ಭೂ 

ತಳದೊಳಚ್ಚರಿಯಾದ ನಾಮಾಮೃತ ಸಮುದ್ರದಲಿ 

ಬಳಸುವರು ಸತ್ಯವಿಗಳವರ 

ಗ್ಗಳಿಕೆಯೆನಗಿನಿತಿಲ್ಲ ಸನ್ಮತಿ 

ಗಳಿಗೆ ಮಂಗಳವಿತ್ತು ರಕ್ಷಿಸು ನಮ್ಮನನವರತ ೧೯! 


ಗಿಳಿಯ ಮರಿಯನು ತಂದು ಪಂಜರ 
ದೊಳಗೆ ಪೋಷಿಸಿ ಕಲಿಸಿ ಮೃದುನುಡಿ 
ಗಳನು ಲಾಲಿಸಿ ಕೇಳ್ವ ಪರಿಣತರಂತೆ ನೀನೆನಗೆ 
ತಿಳುಹು ಮತಿಯನು ಎನ್ನ ಜಿಹ್ಟೆಗೆ 


ಕನಕ ಸಾಹಿತ್ಯ 


ಮೊಳಗುವಂದದಿ ನಿನ್ನ ನಾಮಾ 
ವಳಿಯ ಪೊಗಳಿಕೆಯಿತ್ತು ರಕ್ಷಿಸು ನಮ್ಮನನವರತ 


ಪೊಗಳಲಳವೇ ನಿನ್ನ ನಾಮವ 

ಸುಗುಣ ಸಚ್ಚಾರಿತ್ರ ಕಥನವ 

ನಗಣಿತೋಪಮ ಅಮಿತ ವಿಕ್ರಮ ಗಮ್ಯ ನೀನೆಂದು 
ನಿಗಮತತಿ ಕೈವಾರಿಸುತ ಪದ 

ಯುಗವ ಕಾಣದೆ ಬಳಲುತಿದೆ ವಾ 

ಸುಕಿಶಯನ ಸರ್ವೇಶ ರಕ್ಷಿಸು ನಮ್ಮನನವರತ 


ವೇದ ಶಾಸ್ತ್ರ ಪುರಾಣ ಪುಣ್ಯದ 

ಹಾದಿಯನು ನಾನರಿಯೆ ತರ್ಕದ 

ವಾದದಲಿ ಗುರುಹಿರಿಯರರಿಯದ ಮೂಢಮತಿಯೆನಗೆ 
ಆದಿಮೂರುತಿ ನೀನು ನೆರೆ ಕರು 

ಣೋದಯನು ಹೃದಯಾಂಗಣದಿ ಜ್ಞಾ 
ನೋದಯವನೆನಗಿತ್ತು ರಕ್ಷಿಸು ನಮ್ಮನನವರತ 


ಹಸಿವರಿತು ತಾಯ್‌ ತನ್ನ ಶಿಶುವಿಗೆ 

ಒಸೆದು ಮೊಲೆ ಕೊಡುವಂತೆ ನೀ ಪೋ 

ಷಿಸದೆ ಬೇರಿನ್ನಾರು ಪೋಷಕರಾಗಿ ಸಲಹುವರು 
ಬಸಿರೊಳಗೆ ಬ್ರಹ್ಮಾಂಡಕೋಟಿಯ 

ಪಸರಿಸಿದ ಪರಮಾತ್ಮ ನೀನೆಂ 

ದುಸಿರುತಿವೆ ವೇದಗಳು ರಕ್ಷಿಸು ನಮ್ಮನನವರತ 


ಇಬ್ಬರಣುಗರು ನಿನಗೆ ಅವರೊಳ 

ಗೊಬ್ಬ ಮಗನೀರೇಳು ಲೋಕದ 
ಹೆಬ್ಬೆಳಸು ಬೆಳೆವಂತೆ ಕಾರಣಕರ್ತನಾದವನು 
ಒಬ್ಬ ಮಗನದ ಬರೆವ ಕರಣಿಕ 


ದರ್ಶನ-೨ 


OI 


IO 


1೨೨1 


೨೩ 


ಹರಿಭಕ್ತಿ ಸಾರ ೯ 


ರಿಬ್ಬರೇ ಲೋಕಪ್ರಸಿದ್ಧರು 
ಹಬ್ಬಿಸಿದೆ ಪ್ರಾಣಿಗಳ ರಕ್ಷಿಸು ನಮ್ಮನನವರತ (೨೪ 


ಸಿರಿಯು ಕುಲಸತಿ ಸುತನು ಕಮಲಜ 

ಹಿರಿಯ ಸೊಸೆ ಶಾರದೆ ಸಹೋದರಿ 

ಗಿರಿಜೆ ಮೈದುನ ಶಂಕರನು ಸುರರೆಲ್ಲ ಕಿಂಕರರು 

ನಿರುತ ಮಾಯೆಯು ದಾಸಿ ನಿಜ ಮಂ 

ದಿರವಜಾಂಡವು ಜಂಗಮ ಸ್ಥಾ 

ವರ ಕುಟುಂಬಿಗ ನೀನು ರಕ್ಷಿಸು ನಮ್ಮನನವರತ ೨೫ 


ಸಾಗರನ ಮಗಳರಿಯದಂತೆ ಸ 

ರಾಗದಲಿ ಸಂಚರಿಸುತಿಹ ಉ 

ದ್ಯೋಗವೇನು ನಿಮಿತ್ತ ಕಾರಣವಿಲ್ಲ ಲೋಕದಲಿ 

ಭಾಗವತರಾದವರ ಸಲಹುವ 

ನಾಗಿ ಸಂಚರಿಸುವುದು ಈ ಭವ 

ಸಾಗರದಿ ಮುಳುಗಿಸದೆ ರಕ್ಷಿಸು ನಮ್ಮನನವರತ ೨೬ 


ಹಸ್ತಿವಾಹನನಾದಿಯಾದ ಸ 

ಮಸ್ತ ದೇವನಿಕಾಯದೊಳಗೆ ಪ್ರ 

ಶಸ್ತನಾವನು ನಿನ್ನವೋಲ್‌ ಶರಣಾಗತರ ಪೊರೆವ 

ಹಸ್ತಕಲಿತ ಸುದರ್ಶನದೊಳರಿ 

ಮಸ್ತಕವನಿಳುಹುವ ಪರಾತ್ಪರ 

ವಸ್ತುವಲ್ಲವೆ ನೀನು ರಕ್ಷಿಸು ನಮ್ಮನನವರತ ೨೭ 


ಹಗೆಯರಿಗೆ ವರವೀವರಿಬ್ಬರು 
ತೆಗೆಯಲರಿಯರು ಕೊಟ್ಟ ವರಗಳ 
ತೆಗೆದುಕೊಡುವ ಸಮರ್ಥರಾರೀ ಜಗಕೆ ನಿನ್ನಂತೆ 
ಸುಗುಣರಿನ್ನಾರು೦ಟು ಕದನವ 


೧೦ 


ಕನಕ ಸಾಹಿತ್ಯ 


ಬಗೆದು ನಿನ್ನೊಳು ಜಯಿಸುವವರೀ 
ಜಗದೊಳುಂಟೇ ದೇವ ರಕ್ಷಿಸು ನಮ್ಮನನವರತ 


ಸುಮನಸರ ವೈರದಲಿ ಕೆಲಬರು 

ಕುಮತಿಗಳು ತಪದಿಂದ ಭರ್ಗನ 

ಕಮಲಜನ ಪದಯುಗವ ಮೆಚ್ಚಿಸಿ ವರವ ಪಡೆದಿಹರು 
ಸಮರ ಮುಖದೊಳಗುಪಮೆಯಲಿ ವಿ 

ಕ್ರಮದಿ ವೈರವ ಮಾಡಿದವರಿಗೆ 

ಅಮರಪದವಿಯನಿತ್ತೆ ರಕ್ಷಿಸು ನಮ್ಮನನವರತ 


ಬಲಿಯ ಬಂಧಿಸಿ ಮೊರೆಯಿಡುವ ಸತಿ 

ಗೊಲಿದು ಅಕ್ಷಯವಿತ್ತು ಕರುಣದಿ 

ಮೊಲೆಯನುಣಿಸಿದ ಬಾಲಿಕೆಯ ಪಿಡಿದಸುವನಪಹರಿಸಿ 
ಶಿಲೆಯ ಸತಿಯಳ ಮಾಡಿ ತ್ರಿಪುರರ 

ಲಲನೆಯರ ವತಗೆಡಿಸಿ ಕೂಡಿದ 

ಕೆಲಸ ಉತ್ತಮವಾಯ್ತು ರಕ್ಷಿಸು ನಮ್ಮನನವರತ 


ಕರಿಯ ಕಾಯ್ದಾ ಜಲದಿ ಮಕರವ 

ತರಿದು ಹಿರಣ್ಯಾಕ್ಷಕನ ಸೀಳ್ಬು 

ತರಳನನು ತಲೆಗಾಯ್ಬು ಶಕಟಾಸುರನ ಹತಮಾಡಿ 
ದುರುಳ ಕಂಸನ ಕೊಂದು ಮಗಧನ 

ಮುರಿದು ವತ್ಸನ ಹಮ್ಮಳಿಸಿ ಖರ 

ಹರಣವನು ಹಿಂಗಿಸಿದೆ ರಕ್ಷಿಸು ನಮ್ಮನನವರತ 


ಶಿಶುತನದ ಸಾಮರ್ಥ್ಯದಲಿ ಕೆಲ 

ರಸುರರನು ಸಂಹರಿಸಿ ಚಕ್ರವ 

ಬಿಸುಟು ಯೌವನ ಕಾಲದಲಿಯಾ ಪಾಂಡುಸುತರಿಂದ 
ವಸುಮತಿಯ ಭಾರವನಿಳುಹಿ ಸಾ 


ದರ್ಶನ-೨ 


೨೮] 


೨೯1 


(೩೦ 


(೩೧1 


ಹರಿಭಕ್ತಿ ಸಾರ ೧೧ 


ಹಸದಿ ಮೆರೆದವನಾಗಿ ನೀ ಮೆ 

ಚಿಸಿದೆ ತ್ರಿಜಗವನೆಲ್ಲ ರಕ್ಷಿಸು ನಮ್ಮನನವರತ 1೩.೨1 
ಎಲ್ಲರಲಿ ನೀನಾಗಿ ಸುಮನಸ 

ರಲ್ಲಿ ಅತಿಹಿತನಾಗಿ ಯಾದವ 

ರಲ್ಲಿ ಬಾಂಧವನಾಗಿ ದಾನವರಲ್ಲಿ ಹಗೆಯಾಗಿ 

ಕೊಲ್ಲಿಸಿದೆ ಭೀಮಾರ್ಜುನರ ಕೈ 

ಯಲ್ಲಿ ಕೌರವ ಕುಲವನೆಲ್ಲವ 

ಬಲ್ಲಿದನು ನೀನಹುದು ರಕ್ಷಿಸು ನಮ್ಮನನವರತ [೩೩ 


ನರಗೆ ಸಾರಥಿಯಾಗಿ ರಣದೊಳು 

ತುರಗ ನೀರಡಿಸಿದರೆ ವಾರಿಯ 

ಸರಸಿಯನು ನಿರ್ಮಿಸಿ ಕಿರೀಟಿಯ ಕೈಲಿ ಸೈಂಧವನ 

ಶಿರವ ಕೆಡುಹಿಸಿ ಅವನ ತಂದೆಯ 

ಕರತಳಕೆ ನೀಡಿಸಿದೆ ಹರಹರ 

ಪರಮ ಸಾಹಸಿ ನೀನು ರಕ್ಷಿಸು ನಮ್ಮನನವರತ 1೩೪1 


ಬವರದಲಿ ಖತಿಗೊಂಡು ಗದೆಯೊಳು 

ಕವಿದು ನಿನ್ನ ಶ್ರುತಾಯುಧನು ಹೊ 

ಕೃವಘಡಿಸಿ ಹೊಯ್ದಾಡಿ ತನ್ನಾಯುಧದಿ ತಾ ಮಡಿದ 

ವಿವರವೇನೋ ತಿಳಿಯೆನೀ ಮಾ 

ಯಮನು ನೀನೇ ಬಲ್ಲೆ ನಿನ್ನಾ 

ಯವನು ಬಲ್ಲವರುಂಟೆ ರಕ್ಷಿಸು ನಮ್ಮನನವರತ 1೩೫ 


ಇಳೆಗೆ ಪತಿಯಾದವನು ಯಾದವ 

ರೊಳಗೆ ಬಾಂಧವ ನಿನಗೆ ಸೋದರ 
ದಳಿಯನಾದಭಿಮನ್ಯುವನು ಕೊಲ್ಲಿಸಿದೆ ಕೊಳುಗುಳದಿ 
ಅಳಲಿನಬುಧಿಯೊಳದ್ದಿ ತಂಗಿಯ 


೧೨ 


ಕನಕ ಸಾಹಿತ್ಯ 


ಬಳಲಿಸಿದೆ ಕುಲಗೋತ್ರ ಬಾಂಧವ 
ರೊಳಗೆ ಕೀರ್ತಿಯ ಪಡೆದೆ ರಕ್ಷಿಸು ನಮ್ಮನನವರತ 


ತಾಯನಗಲಿದ ತನಯನೀ ರಾ 

ಧೇಯನೊಳಗೆ ರಹಸ್ಯದಲಿ ಕುಲ 

ದಾಯವನು ನೆರೆ ತಿಳುಹಿ ಅರ್ಜುನನಿಂದ ಕೊಲ್ಲಿಸಿದೆ 
ಮಾಯಮಂತ್ರದ ಕುಟಲಗುಣದ 

ನ್ಯಾಯವೊ ಇದು ನ್ಯಾಯವೋ ನಿ 

ನ್ನಾಯವನು ನೀ ಬಲ್ಲೆ ರಕ್ಷಿಸು ನಮ್ಮನನವರತ 


ಕೊಲ್ಲ ಬಗೆದವನಾಗಿ ನೀ ಹಗೆ 

ಯಲ್ಲಿ ಸಖ್ಯವ ಬೆಳಸಲದು ಹಿತ 

ವಲ್ಲ ನಿನ್ನಯ ಗುಣವ ಬಲ್ಲವರಿಲ್ಲ ಯದುಕುಲದಿ 
ಗೊಲ್ಲನಾರಿಯರೊಳು ಪ್ರವರ್ತಕ 

ನಲ್ಲವೇ ಭಾವಿಸಲು ಲೋಕದೊ 

ಳೆಲ್ಲರೂ ಸರಿ ನಿನಗೆ ರಕ್ಷಿಸು ನಮ್ಮನನವರತ 


ಮಗನ ಕೊಂದವನಾಳುವಂತಾ 

ಸುಗುಣಿಯರು ಹದಿನಾರು ಸಾವಿರ 
ಸೊಗಸುಗಾತಿಯರವರ ಮೋಹದ ಬಲೆಗೆ ವಿಟನಾಗಿ 
ಬಗೆಬಗೆಯ ರತಿಕಲೆಗಳಲಿ ಕೂ 

ರುಗರ ನಾಟಿಸಿ ಮೆರೆದು ನೀನೀ 

ಜಗಕೆ ಪಾವನನಾದೆ ರಕ್ಷಿಸು ನಮ್ಮನನವರತ 


ಏನು ಮಾಡಿದರೇನು ಕರ್ಮವ 
ನೀನೊಲಿಯದಿನ್ನಿಲ್ಲವಿದಕನು 

ಮಾನವುಂಟೀ ಭ್ರಮರಕೀಟನ್ಯಾಯದಂದದಲಿ 
ನೀನೊಲಿಯೆ ತೃಣ ಪರ್ವತವು ಪುಸಿ 


ದರ್ಶನ-೨ 


೩೬| 


(೩೭ 


(೩೮, 


೩6] 


ಹರಿಭಕ್ತಿ ಸಾರ ೧೩ 


ಯೇನು ನೀ ಪತಿಕರಿಸೆ ಬಳಿಕಿ 
ನ್ನೇನು ಚಿಂತಿಸಲೇಕೆ ರಕ್ಷಿಸು ನಮ್ಮನನವರತ (೪೦, 


ಎಷ್ಟು ಮಾಡಲು ಮುನ್ನ ತಾ ಪಡೆ 

ವಪ್ಟೆಯೆಂಬುದ ಲೋಕದೊಳು ಮತಿ 

ಗೆಟ್ಟ ಮಾನವರಾಡುತಿಹರಾ ಮಾತದಂತಿರಲಿ 

ಪಟ್ಟವಾರಿ೦ದಾಯ್ತು ಧುವನಿಗೆ 

ಕೊಟ್ಟ ವರ ತಪ್ಪಿತೆ ಕುಚೇಲನಿ 

ಗಿಷ್ಠಬಾಂಧವ ನೀನು ರಕ್ಷಿಸು ನಮ್ಮನನವರತ Be) 


ತನ್ನ ದೇಹಾತುರದಲಡವಿಯೊ 

ಳನ್ಯರನು ಸಂಹರಿಸುತಿರುತಿರೆ 

ನಿನ್ನ ನಾಮದೊಳಧಿಕರವೆರಡಕ್ಷರವ ಬಣ್ಣಿಸುತ 

ಧನ್ಯನಾದನು ಮುನಿಕುಲದ ಸ೦ 

ಪನ್ನನಾದನು ನೀನೊಲಿದ ಬಳಿ 

ಕಿನ್ನು ಪಾತಕವುಂಟೆ ರಕ್ಷಿಸು ನಮ್ಮನನವರತ ೨ 


ನಿನ್ನ ಸತಿಗಳುಪಿದ ದುರಾತ್ಮನ 

ಬೆನ್ನಿನಲಿ ಬಂದವನ ಕರುಣದಿ 

ಮನ್ನಿಸಿದ ಕಾರಣ ದಯಾಪರ ಮೂರ್ತಿಯೆಂದೆನುತ 

ನಿನ್ನ ಭಜಿಸಿದ ಸಾರ್ವಭೌಮರಿ 

ಗಿನ್ನು ಇಹಪರವುಂಟೆ ? ಸದ್ಗುಣ 

ರನ್ನ ಸಿರಿಸಂಪನ್ನ ರಕ್ಷಿಸು ನಮ್ಮನನವರತ ೪೩ 


ವೀರ ರಾವಣನೊಡನೆ ಹೋರಿದ 

ವೀರರಗ್ಗದ ಕಪಿಗಳವರೊಳು 

ಮಾರುತನ ಮಗನೇನು ಧನ್ಯನೊ ಬ್ರಹ್ಮಪಟ್ಟದಲಿ 
ಸೇರಿಸಿದೆ ನಿನ್ನಂತೆ ಕೊಡುವ ಉ 


೧೪ 


ಕನಕ ಸಾಹಿತ್ಯ 


ದಾರಿ ಯಾವನು ತ್ರಿಜಗದೊಳಗಾ 
ಕಾರಣದಿ ನಂಬಿದೆನು ರಕ್ಷಿಸು ನಮ್ಮನನವರತ 


ಶಿವಶಿವಾ ನೀ ಮಾಡಿದುಪಕಾ 

ರವನು ಮರೆತವರುಂಟೆ ಪಾಪದಿ 
ನವೆದಜಾಮಿಳಗೊಲಿದು ಪ್ರಾಣವಿಯೋಗಕಾಲದಲಿ 
ಜವನವರ ಕಯ್ಲೊಪ್ಪಿಸದೆ ಕಾ 

ಯ್ದವನು ನೀ ಮಾಧವನು ಮಿಕ್ಕಾ 

ದವರಿಗುಂಟೇ ಕರುಣ ರಕ್ಷಿಸು ನಮ್ಮನನವರತ 


ಹೆತ್ತ ಮಗಳನು ಮದುವೆಯಾದವ 
ನುತ್ತಮನು ಗುರುಪತ್ನಿಗಳುಪಿದ 

ಚಿತ್ತಜನು ಮಾವನ ಕೃತಘ್ನನು ನಿನಗೆ ಮೈದುನನು 
ಹೊತ್ತು ತಪ್ಪಿಸಿ ಕಾಮದಲಿ ಮುನಿ 

ಪೋತ್ತಮನ ಮಡದಿಯನು ನೆರೆದವ 

ಗಿತ್ತೆ ಕೈವಲ್ಯವನು ರಕ್ಷಿಸು ನಮ್ಮನನವರತ 


ಇಲ್ಲಿಹನು ಅಲ್ಲಿಲ್ಲವೆಂಬೀ 

ಸೊಲ್ಲು ಸಲ್ಲದು ಹೊರಗೊಳಗೆ ನೀ 
ನಲ್ಲದಿಲ್ಲನ್ಯತ್ರವೆ೦ಬುದನೆಲ್ಲ ಕೆಲಕೆಲರು 
ಬಲ್ಲರಿಳೆಯೊಳು ಭಾಗವತರಾ 

ದೆಲ್ಲರಿಗೆ ವಂದಿಸದ ಕುಜನರಿ 

ಗಿಲ್ಲ ಸದ್ಗತಿ ನೋಡು ರಕ್ಷಿಸು ನಮ್ಮನನವರತ 


ಸಿರಿಯ ಸಂಪತ್ತಿನಲಿ ನೀ ಮೈ 

ಮರೆದು ಮದಗರ್ವದಲಿ ದೀನರ 
ಕರುಣದಿಂದೀಕ್ಷಿಸದೆ ಕಡೆಗಣ್ಣಿಂದ ನೋಡುವರೆ 
ಹರ ಹರ ಅನಾಥರನು ಪಾಲಿಸಿ 


ದರ್ಶನ-೨ 


(೪೪ 


(೪೫ 


V೬ 


೭ 


ಹರಿಭಕ್ತಿ ಸಾರ ೧೫ 


ವರವ ಕೊಡುವ ಉದಾರಿಯೆಂಬೀ 
ಬಿರುದ ಬಿಡುವರೆ ತಂದೆ ರಕ್ಷಿಸು ನಮ್ಮನನವರತ ೪೮ 


ದೀನ ನಾನು ಸಮಸ್ತ ಲೋಕಕೆ 

ದಾನಿ ನೀನು ವಿಚಾರಿಸಲು ಮತಿ 

ಹೀನ ನಾನು ಮಹಾಮಹಿಮ ಕೈವಲ್ಯಪತಿ ನೀನು 

ಏನ ಬಲ್ಲೆನು ನಾನು ನೆರೆ ಸು 

ಜ್ಞಾನ ಮೂರುತಿ ನೀನು ನಿನ್ನ ಸ 

ಮಾನರುಂಟೇ ದೇವ ರಕ್ಷಿಸು ನಮ್ಮನನವರತ (೯, 


ತರಳತನದಲಿ ಕೆಲವು ದಿನ ಉರು 

ಭರದ ಗರ್ವತಿದಿ ಕೆಲವು ದಿನ ಮೈ 

ಮರೆದು ನಿಮ್ಮಡಿಗೆರಗದಾದೆನು ವಿಷಯ ಕೇಳಿಯಲಿ 
ನರಕಭಾಜನನಾಗಿ ಕಾಮಾ 

ತುರದಿ ಪರಧನ ಪರಸತಿಗೆ ಮನ 

ಹರಿದ ಪಾಪವ ಕಳೆದು ರಕ್ಷಿಸು ನಮ್ಮನನವರತ ೫೦। 


ಮರೆದೆನಭ್ಯುದಯದಲಿ ನಿಮ್ಮನು 

ಮರೆಯೆನಾಪತ್ತಿನಲಿ ಪೊರೆಯೆಂ 

ದೊರೆಯುವೆನು ಮನಮೇಕಭಾವದೊಳಿಲ್ಲ ನಿಮ್ಮಡಿಯ 

ಮರೆದು ಬಾಹಿರನಾದವನ ನೀ 

ಮರೆವರೇ ಹಸು ತನ್ನ ಕಂದನ 

ಮರೆವುದೇ ಮಮತೆಯಲಿ ರಕ್ಷಿಸು ನಮ್ಮನನವರತ ೫೧1 


ಧಾರಿಣಿಗೆ ವರ ಚಕ್ರವರ್ತಿಗ 

ಳಾರು ಮಂದಿ ನೃಪಾಲಕರು ಹದಿ 

ನಾರು ಮಂದಿಯು ಧರಣಿಯನು ಮುನ್ನಾಳ್ದ ನೃಪರೆನಿತೋ 
ವೀರರನು ಮೆಚ್ಚಿದಳೆ ಧರಣೀ 


೧೬ 


ಕನಕ ಸಾಹಿತ್ಯ 


ನಾರಿ ಬಹು ಮೋಹದೊಳು ನಿನ್ನನು 
ಸೇರಿಯೋಲಯಿಸುವಳು ರಕ್ಷಿಸು ನಮ್ಮನನವರತ 


ಭಾರಕರ್ತನು ನೀನು ಬಹು ಸ೦ 

ಸಾರಿಯೆಂಬುದ ನಿಗಮತತಿ ಕೈ 

ವಾರಿಸುತ್ತಿದೆ ದಿವಿಜ ಮನುಜ ಭುಜಂಗದೊಳಗಿನ್ನು 
ಆರಿಗುಂಟು ಸ್ವತಂತ್ರ ನಿನ್ನಂ 

ತಾರು ಮುಕ್ತಿಯನೀವ ಸದ್ಗುರು 

ವಾರು ಜಗದಧ್ಯಕ್ಷ ರಕ್ಷಿಸು ನಮ್ಮನನವರತ 


ಗತಿವಿಹೀನರಿಗಾರು ನೀನೇ 

ಗತಿಕಣಾ ಪತಿಕರಿಸಿಕೊಂಡು ಸ 

ದ್ಗತಿಯ ನೀನೆಲೆ ದೇವ ನಿನಗಪರಾಧಿ ನಾನಲ್ಲ 
ಶುತಿವಚನವಾಡುವುದು ಶರಣಾ 

ಗತರ ಸೇವಕನೆಂದು ನಿನ್ನನು 

ಮತವಿಡಿದು ನಂಬಿದೆನು ರಕ್ಷಿಸು ನಮ್ಮನನವರತ 


ಈಗಲೋ ಈ ದೇಹವಿನ್ಯಾ 

ವಾಗಲೋ ನಿಜವಲ್ಲವೆಂಬುದ 

ನೀಗ ತಿಳಿಯದೆ ಮಡದಿ ಮನೆ ಮನೆವಾರ್ತೆಯೆಂದೆಂಬ 
ರಾಗಲೋಭದಿ ಮುಳುಗಿ ಮುಂದಣ 
ತಾಗುಬಾಗುಗಳರಿಯೆ ನಿನ್ನ ಸ 

ಮಾಗಮವ ಬಯಸುವೆನು ರಕ್ಷಿಸು ನಮ್ಮನನವರತ 


ಮಾಂಸ ರಕ್ತದ ಮಡುವಿನಲಿ ನವ 

ಮಾಸ ಜನನಿಯ ಜಠರದೊಳಗಿರು 

ವಾ ಸಮಯದಲಿ ವೃತ್ತಿಯನು ಕಲ್ಪಿಸಿದ ಪ್ರಭುವಾರು 
ನೀ ಸಲಹಿದವನಲ್ಲವೇ ಕರು 


ದರ್ಶನ-೨ 


1೫೨ 


೫೩ 


(೫೪; 


೫೫ 


ಹರಿಭಕ್ತಿ ಸಾರ ೧೭ 


ಣಾಸಮುದ್ರನು ನೀನಿರಲು ಕಮ 
ಲಾಸನನ ಹಂಗೇಕೆ ರಕ್ಷಿಸು ನಮ್ಮನನವರತ (೫೬ 


ಬಲು ಮೃಗವು ಮರ ಪಕ್ಷಿ ಕೀಟಕ 

ಜಲಚರೌಘದಿ ಜನಿಸಿದೆನು ಕೋ 

ಟಲೆಗೊಳಿಸಬೇಡಕಟ ಮಾನವನಾದ ಬಳಿಕಿನ್ನು 

ಕೊಲಿಸದಿರು ಯಮನಿಂದ ಮುರಹರ 

ಒಲಿದು ನಿನ್ನನು ಭಜಿಸುವವರಿಗೆ 

ಕೊಲೆಗೆ ಕಾರಣವೇನು ರಕ್ಷಿಸು ನಮ್ಮನನವರತ ೫೭, 


ಪಂಚಭೂತದ ಕಾಯದೊಳು ನೀ 

ವಂಚಿಸದೆ ಇರುತಿರಲು ಪೂರ್ವದ 

ಸಂಚಿತದ ಫಲವೆನ್ನಲೇಕಿದು ಮರುಳತನದಿಂದ 

ಮಿಂಚುವವರಿನ್ನುಂಟೆ ತಿಳಿಯೆ ಪ್ರ 

ಪಂಚವೆಲ್ಲಕೆ ತಪ್ಪಿದವ ನೀ 

ಕೊಂಚಗಾರನೆ ಕೃಷ್ಣ ರಕ್ಷಿಸು ನಮ್ಮನನವರತ ೫೮ 


ಹಲವು ಕರ್ಮಗಳಿಂದ ಮೂತ್ರದ 

ಬಿಲಗಳಲಿ ಸಂಚರಿಸಿ ಪದವಿಯ 

ಫಲವ ಕಾಣದೆ ಹೊಲಬುದಪಷ್ಪಿದೆನೆನ್ನ ದೇಹದಲಿ 

ಒಲಿದು ನೀನಿರೆ ನಿನ್ನ ಸಲುಗೆಯ 

ಬಲುಮೆಯಲಿ ಬರಸೆಳೆವೆ ಮುಕುತಿಯ 

ಲಲನೆಯನೆ ತಳುವಿಲ್ಲ ರಕ್ಷಿಸು ನಮ್ಮನನವರತ ೫೯ 


ಎತ್ತಿದೆನು ನಾನಾ ಶರೀರವ 
ಹೊತ್ತು ಹೊತ್ತಲಸಿದೆನು ಸಲೆ ಬೇ 
ಸತು ನಿನ್ನಯ ಪದವ ಕಾಣದೆ ತೊಳಲಿ ಬಳಲಿದೆನು 


ಇಂ 


ಸತ್ತು ಹುಟುವ ಹುಟ್ಟಿ ಹಿಂಗುವ 


ಮ ಆ ಆ 


೧೮ 


ಕನಕ ಸಾಹಿತ್ಯ ದರ್ಶನ-೨ 


ಸುತ್ತು ತೊಡಕನು ಮಾಣಿಸೆಲೆ ಪುರು 
ಷೋತ್ತಮನೆ ಮನವೊಲಿದು ರಕ್ಷಿಸು ನಮ್ಮನನವರತ 


ಇಂದು ಈ ಜನ್ಮದಲಿ ನೀನೇ 

ಬಂಧು ಹಿಂದಣ ಜನ್ಮದಲಿ ಬಳಿ 

ಸಂದು ಮುಂದಣ ಜನ್ಮಕಧಿಪತಿಯಾಗಿ ಇರುತಿರಲು 
ಎಂದಿಗೂ ತನಗಿಲ್ಲ ತನು ಸಂ 

ಬಂಧ ನಿನ್ನದು ಎನಗೆ ನೀ ಗತಿ 

ಯೆಂದು ಬಿನ್ನವಿಸಿದೆನು ರಕ್ಷಿಸು ನಮ್ಮನನವರತ 


ಗಣನೆಯಿಲ್ಲದ ಜನನಿಯರು ಮೊಲೆ 
ಯುಣಿಸಲಾ ಪಯಬಿಂದುಗಳನದ 
ನೆಣಿಸಲಳವೇ ಸಪ್ತಸಾಗರಕಧಿಕವೆನಿಸಿಹುದು 
ಬಣಗು ಕಮಲಜನದಕೆ ತಾನೇ 
ಮಣೆಯಗಾರನು ಈತ ಮಾಡಿದ 

ಕುಣಿಕೆಗಳ ನೀ ಬಿಡಿಸಿ ರಕ್ಷಿಸು ನಮ್ಮನನವರತ 


ಲೇಸ ಕಾಣೆನು ಜನನ ಮರಣದಿ 
ಗಾಸಿಯಾದೆನು ನೊಂದೆನಕಟಾ 

ಲೇಸೆನಿಸಿ ನೋಡಲು ಪರಾಪರವಸ್ತು ನೀನಾಗಿ 
ನೀ ಸಲಹುವವನಲ್ಲವೇ ಕರು 

ಣಾಸಮುದ್ರನು ನೀನಿರಲು ಕಮ 

ಲಾಸನನ ಹಂಗೇನು ರಕ್ಷಿಸು ನಮ್ಮನನವರತ 


ಕಾಪುರುಷರೈದಾರು ಮಂದಿ ಸ 
ಮೀಪದಲಿ ಕಾಡುವರು ಎನ್ನನು 
ನೀ ಪರಾಮರಿಸದೆ ಪರಾಕಾಗಿಹುದು ಲೇಸಲ್ಲ 


ಶ್ರೀ ಪದಾಬ್ಜದ ಸೇವೆಯಲಿ ನೆರೆ 


(೬01 


೬೧ 


೬೨) 


(೬೩. 


ಹರಿಭಕ್ತಿ ಸಾರ ೧೯ 


ಪಾಪವನು ಪರಿಹರಿಸೆ ನೀ ನಿಜ 
ರೂಪಿನಲಿ ಬಂದೊಲಿದು ರಕ್ಷಿಸು ನಮ್ಮನನವರತ ೭೪। 


ಐದು ತತ್ತ್ವಗಳಾದವೊ೦ದ 

ಕೈದು ಕಡೆಯಲಿ ತತ್ತ್ವವಿಪ್ಪ 

ತ್ರೈದು ಕೂಡಿದ ತನುವಿನಲಿ ವಂಚಿಸದೆ ನೀನಿರಲು 

ಭೇದಿಸನೆ ಜೀವಾತ್ಮ ತಾ ಸಂ 

ಪಾದಿಸಿದ ಸಂಚಿತದ ಕರ್ಮವ 

ನಾದರಿಸಿ ಕಯ್ಗೊಂಡು ರಕ್ಷಿಸು ನಮ್ಮನನವರತ ೬೫ 


ಎಂಟು ಗೇಣಿನ ದೇಹ ರೋಮಗ 

ಳೆಂಟು ಕೋಟಿಯ ಕೀಲ್ಲಳರುವ 

ತ್ತೆಂಟು ಮಾಂಸಗಳಿಂದ ಮಾಡಿದ ಮನೆಯ ಮನವೊಲಿದು 

ನೆಂಟ ನೀನಿರ್ದಗಲಿದಡೆ ಒಣ 

ಹೆಂಟಿಯಲಿ ಮುಚ್ಚುವರು ದೇಹದ 

ಲುಂಟೆ ಫಲ ಪುರುಷಾರ್ಥ ರಕ್ಷಿಸು ನಮ್ಮನನವರತ (೬೬ 


ಸ್ನಾನ ಸಂಧ್ಯಾ ಧ್ಯಾನ ಜಪ ತಪ 

ದಾನ ಧರ್ಮ ಪರೋಪಕಾರ ವಿ 

ಹೀನ ಕರ್ಮದೊಳಿರುವೆನಲ್ಲದೆ ಬೇರೆ ಗತಿಯುಂಟೆ 

ಏನು ಮಾಡಿದಡೇನು ಮುಕ್ತಿ 

ಜ್ಞಾನವಿಲ್ಲದಡಿಲ್ಲ ಭಕ್ತಿಗೆ 

ನೀನೆ ಕಾರಣನಾಗಿ ರಕ್ಷಿಸು ನಮ್ಮನನವರತ ೬೭ 


ಕೋಪವೆಂಬುದು ತನುವಿನಲಿ ನೆರೆ 

ಪಾಪ ಪಾತಕದಿಂದ ನರಕದ 

ಕೂಪದಲಿ ಮುಳುಗುವುದು ತಪ್ಪದು ಶಾಸ್ತ್ರಸಿದ್ಧವಲೆ 
ರಾಪು ಮಾಡದೆ ಬಿಡನು ಯಮನು ನಿ 


೨೦ 


ಕನಕ ಸಾಹಿತ್ಯ 


ರಪರಾಧಿಯು ನೋಡಿ ಕೀರ್ತಿಕ 
ಲಾಪವನು ನೀ ಕಾಯ್ದು ರಕ್ಷಿಸು ನಮ್ಮನನವರತ 


ನಿನ್ನ ಸೂತ್ರದೊಳಾಡುವುವು ಚೈ 

ತನ್ಯ ಸಚರಾಚರಗಳಲ್ಲವು 

ನಿನ್ನ ಸೂತ್ರವು ತಪ್ಪಿದರೆ ಮುಗ್ಗುವುವು ಹೂಹೆಗಳು 
ಇನ್ನು ನಮಗೆ ಸ್ಪತಂತ್ರವೆಲ್ಲಿಯ 

ದನ್ಯ ಕರ್ಮ ಸುಕರ್ಮವೆಲ್ಲವ 

ನಿನ್ನದೆಂದೊಪಿಸಿದೆ ರಕ್ಷಿಸು ನಮ್ಮನನವರತ 


ಒಡೆಯ ನೀನೆಂದರಿತು ನಾನಿ 

ನ್ನಡಿಯ ಭಜಿಸದೆ ದುರುಳನಾದೆನು 

ಮಡದಿ ಮಕ್ಕಳ ಮೋಹದಲಿ ಮನ ಸಿಲುಕುತಡಿಗಡಿಗೆ 
ಮಡದಿ ಯಾರೀ ಮಕ್ಕಳಾರೀ 

ಒಡಲಿಗೊಡೆಯನು ನೀನು ನೀ ಕೈ 

ವಿಡಿದು ಮುದದಲಿ ಬಿಡದೆ ರಕ್ಷಿಸು ನಮ್ಮನನವರತ 


ಪಂಟಿಸಿದ ಮದಮುಖರು ಕೆಲಕೆಲ 

ರುಂಟು ರಿಪುಗಳು ದಂಟಿಸುತ ಬಲು 

ಕಂಟಕದಿ ಕಾಡುವರು ಕಾಯ್ಯೆ ಕಲುಷ ಸಂಹಾರ 
ಬಂಟನಲ್ಲವೆ ನಾನು ದೀನರ 

ನಂಟನಲ್ಲವೆ ನೀನು ನಿನ್ನೊಳ 

ಗುಂಟೆ ನಿರ್ದಯ ನೋಡಿ ರಕ್ಷಿಸು ನಮ್ಮನನವರತ 


ದಂಡಧರನುಪಟಳದಿ ಮಿಗೆ ಮುಂ 

ಕೊಂಡು ಮೊರೆಯುಗುವವರ ಕಾಣೆನು 
ಪುಂಡರೀಕೋದ್ಧವನ ಶಿರವನು ಕಡಿದು ತುಂಡಿಸಿದ 
ಖಂಡಪರಶುವು ರುದಭೂಮಿಯೊ 


ದರ್ಶನ-೨ 


೬೮] 


(೬೯1 


(೭೦। 


೭೧] 


ಹರಿಭಕ್ತಿ ಸಾರ ೨೧ 


ಳ೦ಡಲೆದು ತಿರುಗುವನು ನೀನು 
ದ್ದಂಡ ದೇವರ ದೇವ ರಕ್ಷಿಸು ನಮ್ಮನನವರತ ೭೨) 


ಶಕ್ತಿಯೆಂಬುದು ಮಾಯೆ ಮಾಯಾ 

ಶಕ್ತಿಯದು ತನುವಿನಲಿ ನೀ ನಿಜ 

ಮುಕ್ತಿದಾಯಕನಿರಲು ಸುಖದುಃಖಾದಿಗಳಿಗಾರು 
ಯುಕ್ತಿಯೊಳಗಿದನರಿತು ಮನದ ವಿ 

ರಕ್ತಿಯಲಿ ಭಜಿಸುವರೆ ಮುಕ್ತಿಗೆ 

ಭಕ್ತಿಯೇ ಕಾರಣವು ರಕ್ಷಿಸು ನಮ್ಮನನವರತ ೭೩ 


ಮೂರು ಗುಣ ಮೊಳೆದೋರಿತದರೊಳು 

ಮೂರು ಮೂರ್ತಿಗಳಾಗಿ ರಂಜಿಸಿ 

ತೋರಿ ಸೃಷ್ಟಿ ಸ್ಥಿತಿ ಲಯಂಗಳ ರಚಿಸಿ ವಿಲಯದಲಿ 

ಮೂರು ರೂಪೊಂದಾಗಿ ಪ್ರಳಯದ 

ವಾರಿಯಲಿ ವಟಪತ್ರಶಯನದಿ 

ಸೇರಿದವ ನೀನೀಗ ರಕ್ಷಿಸು ನಮ್ಮನನವರತ (೭೪ 


ನೀರ ಮೇಲಣ ಗುಳ್ಳೆಯಂದದಿ 

ತೋರಿಯಡಗುವ ದೇಹವೀ ಸ೦ 

ಸಾರ ಬಹಳಾರ್ಣವದೊಳಗೆ ಮುಳುಗಿದೆನು ಪತಿಕರಿಸಿ 
ತೋರಿಸಚಲಾನಂದ ಪದವಿಯ 

ಸೇರಿಸಕಟಾ ನಿನ್ನವೋಲ್‌ ನಮ 

ಗಾರು ಬಾಂಧವರುಂಟು ರಕ್ಷಿಸು ನಮ್ಮನನವರತ ೭೫ 


ಹೊದ್ದಿ ನಿಲುವುದೆ ದರ್ಪಣದ ಮೇ 

ಲುದ್ದುರುಳಿ ಬೀಳ್ದಂತೆ ನಿಮಿಷದಿ 

ಬಿದ್ದು ಹೋಗುವ ಕಾಯವೀ ತನುವೆಂಬ ಪಾಶದಲಿ 
ಬದ್ಧನಾದೆನು ಮಮತೆಯಲಿ ನೀ 


೨೨ 


ಕನಕ ಸಾಹಿತ್ಯ ದರ್ಶನ-೨ 


ನಿದ್ದುದಕೆ ಫಲವೇನು ಭಕ್ತಿ ವಿ 
ರುದ್ಧವಾಗದವೋಲು ರಕ್ಷಿಸು ನಮ್ಮನನವರತ 


ಕೇಳುವುದು ಕಡುಕಷ್ಟ ಕಷ್ಟದ 

ಬಾಳುವೆಯ ಬದುಕೇನು ಸುಡು ಸುಡು 
ಗಾಳಿಗೊಡ್ಡಿದ ಸೊಡರು ಈ ಸಂಸಾರದೇಳಿಗೆಯು 
ಬಾಳಬೇಕೆಂಬವಗೆ ನೆರೆ ನಿ 

ನ್ನೂಳಿಗವ ಮಿಗೆ ಮಾಡಿ ಭಕ್ತಿಯೊ 

ಳಾಳಿ ಬದುಕುವುದುಚಿತ ರಕ್ಷಿಸು ನಮ್ಮನನವರತ 


ದೇಹಧಾರಕನಾಗಿ ಬಹುವಿಧ 
ಮೋಹದೇಳಿಗೆಯಾಗಿ ಮುಕುತಿಗೆ 

ಬಾಹಿರನು ತಾನಾಗಿ ವಿಷಯಾದಿಗಳಿಗೊಳಗಾಗಿ 
ದೇಹವೀ ಸಂಸಾರವೆನ್ನದೆ 

ಮೋಹಿಸುವ ಮತಿಗೇಡಿ ಮಾನವ 

ಸಾಹಸಿಯೆ ಸಟೆ ಮಾತು ರಕ್ಷಿಸು ನಮ್ಮನನವರತ 


ಅಳಿವ ಒಡಲನು ನೆಚ್ಚಿ ವಿಷಯಂ 

ಗಳಿಗೆ ಕಾತರನಾಗಿ ಮಿಗೆ ಕಳ 

ವಳಿಸಿ ಕಾಲನ ಬಳಿಗೆ ಹಂಗಿಗನಾಗಿ ಬಾಳುವರೆ 
ತಿಳಿದು ಮನದೊಳು ನಿನ್ನ ನಾಮಾ 

ವಳಿಯ ಜಿಹ್ಹೆಗೆ ತಂದು ಪಾಪವ 

ಕಳೆದ ಬದುಕೇ ಲೇಸು ರಕ್ಷಿಸು ನಮ್ಮನನವರತ 


ವರುಷ ನೂರಾಯುಷ್ಯವದರೊಳ 

ಗಿರುಳು ಕಳೆದೈವತ್ತು ಐವ 

ತ್ತರಲಿ ವಾರ್ಧಿಕ ಬಾಲ್ಯ ಕೌಮಾರದಲಿ ಮೂವತ್ತು 
ಇರದೆ ಸಂದುದು ಬಳಿಕವಿಪ್ಪತು 


(೭೬ 


(೭ 


೭೮ 


1೭೯1 


ಹರಿಭಕ್ತಿ ಸಾರ ೨೩ 


ವರುಷವದರೊಳಗಾದುದಂತಃ 
ಕರಣ ನಿನ್ನೊಳು ತೋರಿ ರಕ್ಷಿಸು ನಮ್ಮನನವರತ ೮೦। 


ಊರು ತನಗೊಂದಿಲ್ಲ ಹೊತ್ತ ಶ 

ರೀರಗಳ ಮಿತಿಯಿಲ್ಲ ತಾ ಸಂ 

ಚಾರಿಸದ ಸ್ಥಳವಿಲ್ಲ ನುಡಿಯದ ಭಾಷೆ ಮತ್ತಿಲ್ಲ 

ಬೇರೆ ಹೊಸತೊಂದಿಲ್ಲ ಉಣ್ಣದ 

ಸಾರ ವಸ್ತುಗಳಿಲ್ಲ ತನು ಸಂ 

ಚಾರವೀ ಬಗೆಯಾಯ್ತು ರಕ್ಷಿಸು ನಮ್ಮನನವರತ (೮೧। 


ಗೋಪುರದ ಭಾರವನು ಗಾರೆಯ 

ರೂಪುದೋರಿದ ಪ್ರತಿಮೆಯಂದದೊ 

ಳೀ ಪರಿಯೆ ಸಂಸಾರ ಭಾರವನಾರು ತಾಳುವರು 

ತಾ ಪರಾಕಮಿಯೆಂದು ಮನುಜನು 

ಕಾಪಥವನಯ್ದುವನು ವಿಶ್ವ 

ವ್ಯಾಪಕನು ನೀನಹುದು ರಕ್ಷಿಸು ನಮ್ಮನನವರತ ೮೨] 


ಬೀಜ ವೃಕ್ರದೊಳಾಯ್ತು ವೃಕ್ಷಕೆ 

ಬೀಜವಾರಿಂದಾಯ್ತು ಲೋಕದಿ 

ಬೀಜವೃಕ್ಷನ್ಯಾಯವಿದ ಭೇದಿಸುವರಾರಿನ್ನು 

ಸೋಜಿಗವ ನೀ ಬಲ್ಲೆ ನಿನ್ನೊಳು 

ರಾಜಿಸುತ ಮೊಳೆದೋರುವುದು ಸುರ 

ರಾಜನಂದನ ನಮಿತ ರಕ್ಷಿಸು ನಮ್ಮನನವರತ (೮೩ 


ತೊಗಲು ಬೊಂಬೆಗಳಂತೆ ನಾಲಕು 

ಬಗೆಯ ನಿರ್ಮಾಣದಲಿ ಇದರೊಳು 
ನೆಗಳಿದೀ ಚೌಷಷ್ಟಿ ಲಕ್ಷಣ ಜಾತಿ ಧರ್ಮದಲಿ 
ಬಗೆಬಗೆಯ ನಾಮಾಂಕಿತದ ಜೀ 


೨೪ 


ಕನಕ ಸಾಹಿತ್ಯ 


ವಿಗಳದೆಲ್ಲವು ನಿನ್ನ ನಾಮದಿ 
ಜಗದಿ ತೋರುತ್ತಿಹುದು ರಕ್ಷಿಸು ನಮ್ಮನನವರತ 


ಹೂಡಿದೆಲು ಮರಮುಟ್ಟು ಮಾಂಸದ 

ಗೋಡೆ ಚರ್ಮದ ಹೊದಿಕೆ ನರವಿನ 

ಕೂಡೆ ಹಿಂಡಿಗೆ ಬಿಗಿದ ಮನೆಯೊಳಗಾತ್ಮ ನೀನಿರಲು 
ಬೀಡು ತೊಲಗಿದ ಬಳಿಕಲಾ ಸುಡು 

ಗಾಡಿನಲಿ ಬೆಂದುರಿವ ಕೊಂಪೆಯ 

ನೋಡಿ ನಂಬಿರಬಹುದೆ ರಕ್ಷಿಸು ನಮ್ಮನನವರತ 


ಬೀಗ ಮುದೆಗಳಿಲ್ಲದೂರಿಗೆ 
ಬಾಗಿಲುಗಳೊಂಬತ್ತು ಹಗಲಿರು 

ಳಾಗಿ ಮುಚ್ಚದೆ ತೆರೆದಿಹುದು ಜೀವಾತ್ಮ ತಾನಿರುತ 
ನೀಗಿಯೆಲ್ಲವ ಬಿಸುಟು ಬೇಗದಿ 

ಹೋಗುತಿಹ ಸಮಯದಲಿ ಇವರವ 
ರಾಗಬಲ್ಲರೆ ನೀನೆ ರಕ್ಷಿಸು ನಮ್ಮನನವರತ 


ಕೀಲು ಬಲಿದಿಹುದೈದು ತಿರುಗುವ 
ಗಾಲಿಯೆರಡರ ರಥದಿ ತ್ರೈಗುಣ 
ಶೀಲನೋರ್ವನು ಸಂಚರಿಸುತಿಹನಾ ರಥಾಗ್ರದಲಿ 
ಕೀಲು ಕಡೆಗೊಂದುಡಿದು ಬೀಳಲು 

ಕಾಲಗತಿ ತಪ್ಪುವುದು ಅದರನು 

ಕೂಲ ನಿನ್ನೊಳಗಿಹುದು ರಕ್ಷಿಸು ನಮ್ಮನನವರತ 


ಉಗುವ ರಕುತದ ರೋಮಕೂಪದ 
ತೊಗಲ ಕೋಟಿಯ ನಂಬಿ ರೋಗಾ 
ದಿಗಳ ಮುತ್ತಿಗೆ ಬಲಿದು ಜೀವನ ಪಿಡಿಯಲನುವಾಯ್ತು 
ವಿಗಡ ಯಮನಾಳುಗಳು ಬರುತಿರೆ 


ದರ್ಶನ-೨ 


(೮೪; 


(೮೫ 


(೮೬ 


(ಲಿಪಿ 


ಹರಿಭಕ್ತಿ ಸಾರ ೨೫ 


ತೆಗೆಸು ಕಾಲನ ಬಲವ ಬಲು ಮು 
ತ್ತಿಗೆಯನಿದ ಪರಿಹರಿಸಿ ರಕ್ಷಿಸು ನಮ್ಮನನವರತ (೮೮. 


ವಾರಣಗಳೆಂಟೆಸೆವ ಮನೆಗೆ 

ದ್ವಾರವೊಂಬತ್ತದಕೆ ಬಲು ಮೊನೆ 

ಗಾರರಾದಾಳುಗಳ ಕಾವಲುಗಾರರನು ಮಾಡಿ 
ಆರರಿಯದಂತದರೊಳಗೆ ಹೃದ 

ಯಾರವಿ೦ಂದದಿ ನೀನಿರಲು ಬರಿ 

ದೂರು ಜೀವನಿಗುಂಟೆ ರಕ್ಷಿಸು ನಮ್ಮನನವರತ (೮೯. 


ಪೇಳಲೆನ್ನಳವಲ್ಲವೀ ಯಮ 

ನಾಳುಗಳು ನೆರೆಯಂಗದೇಶವ 

ದಾಳಿ ಮಾಡುವರಕಟಕಟ ಸೆರೆಸೂರೆಗಳ ಪಿಡಿದು 

ಕಾಳು ಮಾಡುವರಿನ್ನು ತನುವಿದು 

ಬಾಳಲರಿಯದು ಕೋಟಿಯವರಿಗೆ 

ಕೋಳುಹೋಗದ ಮುನ್ನ ರಕ್ಷಿಸು ನಮ್ಮನನವರತ ೯೦। 


ನಾಲಗೆಯು ನಾಸಿಕವು ನಯನ ಕ 

ಪಾಲ ಪದ ಪಾಣಿಗಳು ತನುವಿನ 

ಮೂಲಕರ್ತ್ಯವಿನಲ್ಲಿ ಪರಿಚಾರಕರು ತಾವಾಗಿ 

ಲೀಲೆಯಿಂದಿರುತಿರ್ದು ಕಡೆಯಲಿ 

ಕಾಲ ತೀರಿದ ಬಳಿಕಲದರನು 

ಕೂಲ ನಿನ್ನೊಳಗಹುದು ರಕ್ಷಿಸು ನಮ್ಮನನವರತ ೧1 


ಸತ್ತವರಿಗಳಲೇಕೆ ತನ್ನನು 

ಹೆತ್ತವರು ಹೊತ್ತವರುಗಳು ತಾವ್‌ 

ಸತ್ತು ಹೋಗುವರಲ್ಲದುಳಿವರೆ ಮರುಗಲೇಕಿನ್ನು 
ಮೃತ್ಯು ಬೆನ್ನಿನೊಳಿಹುದು ತಾವಿ 


೨೬ 


ಕನಕ ಸಾಹಿತ್ಯ 


ನತ್ತು ಮಾಡುವುದೇನು ಪೂರ್ವದ 
ತೆತ್ತಿಗನು ನೀನೀಗ ರಕ್ಷಿಸು ನಮ್ಮನನವರತ 


ಮಣ್ಣು ಮಣ್ಣಿನೊಳುದಿಸಲದರಲಿ 

ಮಣ್ಣು ಬೊಂಬೆಗಳಾಗಿ ರಂಜಿಸಿ 
ಮಣ್ಣಿನಾಹಾರದಲಿ ಜೀವವ ಹೊರೆದು ಉಪಚರಿಸಿ 
ಮಣ್ಣಿನಲಿ ಬಂಧಿಸಿದ ದೇಹವ 
ಮಣ್ಣುಗೂಡಿಸಬೇಡ ಜ್ಞಾನದ 

ಕಣ್ಣ ದೃಷ್ಟಿಯನಿಟ್ಟು ರಕ್ಷಿಸು ನಮ್ಮನನವರತ 


ಬೀಯವಾಗುವ ತನುವಿನಲಿ ನಿ 

ರ್ದಾಯಕನು ನೀನಿರ್ದು ಅತಿ ಹಿರಿ 
ದಾಯಸಂಬಡಿಸುವರೆ ನೀನನುಕೂಲವಾಗಿರ್ದು 
ತಾಯನಗಲಿದ ಶಿಶುವಿನಂದದಿ 
ಬಾಯಿಬಿಡುವಂತಾಯ್ತೆ ಚಿಂತಾ 

ದಾಯಕನೆ ಬಿಡಬೇಡ ರಕ್ಷಿಸು ನಮ್ಮನನವರತ 


ಮೊದಲು ಜನನವನರಿಯೆ ಮರಣದ 

ಹದನ ಕಡೆಯಲಿ ತಿಳಿಯೆ ನಾಮ 

ಧ್ಯದಲಿ ನೆರೆ ನಾ ನಿಪುಣನೆಂಬುದು ಬಳಿಕ ನಗೆಗೇಡು 
ಮೊದಲು ಕಡೆ ಮಧ್ಯಗಳ ಬಲ್ಲವ 

ಮದನ ಜನಕನು ನೀನು ನಿನ್ನಯ 

ಪದಯುಗವ ಬಯಸುವೆನು ರಕ್ಷಿಸು ನಮ್ಮನನವರತ 


ಸಾರವಿಲ್ಲದ ದೇಹವಿದು ನಿ 

ಸ್ಲಾರವಾಗಿಹ ತನುವಿನಲಿ ಸಂ 

ಚಾರಿಯಹ ನೀನಿರ್ದು ಕಡೆಯಲಿ ತೊಲಗಿ ಹೋಗುತಲಿ 
ದೂರ ತಪ್ಪಿಸಿಕೊಂಡು ಬರಿಯಪ 


ದರ್ಶನ-೨ 


(೯೨ 


(೩ 


(೯೪ 


೫ 


ಹರಿಭಕ್ತಿ ಸಾರ ೨೭ 


ದೂರ ಹೊರಿಸಿದೆ ಜೀವನಲಿ ಇದ 
ನಾರು ಮೆಚ್ಚುವರಕಟ ರಕ್ಷಿಸು ನಮ್ಮನನವರತ ೬ 


ಅಂಡವೆರಡುದ್ದವಿಸಿದವು ಬ್ರ 

ಹ್ಮಾಂಡವದರೋಪಾದಿಯಲಿ ಪಿಂ 

ಡಾಂಡವೆಸೆದುದು ಸ್ಥೂಲ ಕಾರಣ ಸೂಕ್ಷ್ಮ ತನುವಿನಲಿ 

ಅಂಡ ನಿನ್ನಯ ರೋಮಕೂಪದೊ 

ಳ೦ಡಲೆದ ನಿಖಿಳಾಂಡವಿದು ಬ್ರ 

ಹ್ಮಾಂಡನಾಯಕ ನೀನು ರಕ್ಷಿಸು ನಮ್ಮನನವರತ ೭ 


ಒಂದು ದಿನ ತನುವಿನಲಿ ನಡೆವುದು 

ಇಂದು ಭಾಸ್ಕರ ಸ್ವರಗಳಿಪ್ಪ 

ತ್ತೊಂದು ಸಾವಿರದಾರುನೂರನು ಏಳು ಭಾಗದಲಿ 

ಬ೦ದುದನು ಉಡುಚಕದಲ್ಲಿಗೆ 

ತಂದು ಧಾರೆಯನೆರೆದ ಮುನಿಕುಲ 

ವೃಂದ ಹೃದಯನು ನೀನು ರಕ್ಷಿಸು ನಮ್ಮನನವರತ ೮, 


ತೊಲಗುವರು ಕಡೆಕಡೆಗೆ ತಾ ಹೊಲೆ 

ಹೊಲೆಯೆನುತ ಕಳವಳಿಸಿ ಮೂತ್ರದ 

ಬಿಲದೊಳಗೆ ಬಂದಿಹುದ ಕಾಣದೆ ಬರಿದೆ ಮನನೊಂದು 
ಜಲದೊಳಗೆ ಮುಳುಗಿದರೆ ತೊಲಗದು 

ಹೊಲೆಗೆಲಸವೀ ದೇಹದೊಳು ನೀ 

ನೆಲಸಿರಲು ಹೊಲೆಯುಂಟೆ ರಕ್ಷಿಸು ನಮ್ಮನನವರತ ೯ 


ಬರಿದಹಂಕಾರದಲಿ ತತ್ತ್ವದ 

ಕುರುಹ ಕಾಣದೆ ನಿನ್ನ ದಾಸರ 

ಜರಿದು ವೇದ ಪುರಾಣ ಶಾಸ್ತಗಳೋದಿ ಫಲವೇನು 
ನರರು ದುಷ್ಕರ್ಮದಲಿ ಮಾಡಿದ 


೨೮ 


ಕನಕ ಸಾಹಿತ್ಯ 


ದುರಿತವಡಗಲು ನಿನ್ನ ನಾಮ 
ಸ್ಮರಣೆಯೊಂದೇ ಸಾಕು ರಕ್ಷಿಸು ನಮ್ಮನನವರತ 


ಎ೦ಜಲೆ೦ಜಲು ಎಂಬರಾ ನುಡಿ 

ಎ೦ಜಲಲ್ಲವೆ ವಾರಿ ಜಲಚರ 

ದೆ೦ಜಲಲ್ಲವೆ ಹಾಲು ಕರುವಿನ ಎಂಜಲೆನಿಸಿರದೆ 
ಎ೦ಜಲೆಲ್ಲಿಯದೆಲ್ಲಿಯು೦ ಪರ 

ರೆಂಜಲಲ್ಲದೆ ಬೇರೆ ಭಾವಿಸ 

ಲೆಂಜಲಂಟೇ ದೇವ ರಕ್ಷಿಸು ನಮ್ಮನನವರತ 


ಕೇಳುವುದು ಹರಿಕಥೆಯ ಕೇಳಲು 

ಹೇಳುವುದು ಹರಿಭಕ್ತಿ ಮನದಲಿ 

ತಾಳುವುದು ಹಿರಿದಾಗಿ ನಿನ್ನಯ ಚರಣಸೇವೆಯಲಿ 
ಊಳಿಗವ ಮಾಡುವುದು ವಿಷಯವ 
ಹೂಳುವುದು ನಿಜ ಮುಕ್ತಿಕಾಂತೆಯ 

ನಾಳುವುದು ಕೃಪೆ ಮಾಡಿ ರಕ್ಷಿಸು ನಮ್ಮನನವರತ 


ಈ ತೆರದೊಳಚ್ಯುತನ ನಾಮವ 

ನೂತನದಿ ವಸುಧಾತಳದಿ ವಿ 

ಖ್ಯಾತಿ ಬಯಸದೆ ಬಣ್ಣಿಸಿದೆ ಭಾಮಿನಿಯ ವೃತ್ತದಲಿ 
ನೀತಿಕೋವಿದರಾಲಿಸುವರತಿ 

ಪ್ರೀತಿಯಲಿ ಕೇಳ್ದರಿಗೆ ಅಸುರಾ 

ರಾತಿ ಚೆನ್ನಿಗರಾಯ ಸುಖಗಳನೀವನನವರತ 


ಬಾದರಾಯಣ ಪೇಳ್ಬ ಭಾರತ 
ಕಾದಿಕರ್ತನುದಾರ ಶ್ರೀಪುರ 
ದಾದಿಕೇಶವಮೂರ್ತಿಗಂಕಿತವಾದ ಚರಿತೆಯನು 
ಮೇದಿನಿಯೊಳಿದನಾರು ಹೃದಯದೊ 


ದರ್ಶನ-೨ 


(೧೦೦ 


೧೦೧ 


(೧೦೨ 


(೧೦೩ 


ಹರಿಭಕ್ತಿ ಸಾರ ೨೯ 


ಳಾದರಿಸಿ ಕೇಳ್ಬಪರು ಮುದದಲಿ 
ಆದಿ ಮೂರುತಿ ವರಪುರಾಧಿಪನೊಲಿವನನವರತ ೧೦೪1 


ಕುಲಗಿರಿಗಳನ್ವಯದ ಧಾರಿಣಿ 

ಜಲಧಿ ಪಾವಕ ಮರುತ ಜಲ ನಭ 

ಜಲಜಸಖ ಶೀತಾಂಶು ತಾರೆಗಳುಳ್ಳ ಪರಿಯಂತ 

ಚಲನೆಯಿಲ್ಲದ ನಿನ್ನ ಚರಿತೆಯು 

ಒಲಿದು ಧರೆಯೊಳಗೊಪ್ಪುವಂದದಿ 

ಚೆಲುವ ಚೆನ್ನಿಗರಾಯ ರಕ್ಷಿಸು ನಮ್ಮನನವರತ (೧೦೫। 


ನೂರು ಕನ್ಯಾದಾನವನು ಭಾ 

ಗೀರಥೀಸ್ನಾನವನು ಮಿಗೆ ಕೈ 

ಯಾರೆ ಗೋವ್ಗಳ ಪ್ರೇಮದಿಂದಲಿ ಭೂಸುರರಿಗೊಲಿದು 

ಊರುಗಳ ನೂರಗ್ರಾಹಾರವ 

ಧಾರೆಯೆರೆದಿತ್ತಂತೆ ಫಲ ಕೈ 

ಸೇರುವುದು ಹರಿಭಕ್ತಿಸಾರದ ಕಥೆಯ ಕೇಳ್ಬವಗೆ ೧೦೬ 


ಮೇರು ಮಂದರನಿಭ ಸುವರ್ಣವ 

ವಾರಿ ಮಧ್ಯದೊಳಿರುವ ಅವನಿಯ 

ನಾರಿಯರ ಗಾಯತ್ರಿ ಪಶುಗಳನಿತ್ತ ಫಲವಹುದು 

ಧಾರಿಣಿಯೊಳೀ ಭಕ್ತಿಸಾರವ 

ನಾರು ಓದುವರವರಿಗನುದಿನ 

ಚಾರು ವರಗಳನಿತ್ತು ರಕ್ಷಿಪನಾದಿಕೇಶವನು ೧೦೭ 


ಲೋಕದೊಳಗತ್ಯಧಿಕನೆನಿಸುವ 

ಕಾಗಿನೆಲೆ ಸಿರಿಯಾದಿಕೇಶವ 

ತಾ ಕೃಪೆಯೊಳಗೆ ನುಡಿಸಿದನು ಈ ಭಕ್ತಿಸಾರವನು 
ಜೋಕೆಯಲಿ ಬರೆದೋದಿ ಕೇಳ್ದರ 


೩೦ 


ನಾಕುಲದಿ ಮಾಧವನು ಕರುಣಿಪ 
ಶ್ರೀ ಕಮಲವಲ್ಲಭನು ಮಿಗೆ ಬಿಡದಾದಿಕೇಶವನು 


ಸೇ ಜೇ kk 


ಕನಕ ಸಾಹಿತ್ಯ ದರ್ಶನ-೨ 


(೧೦೮ 


ಮಂಗಳಂ 
ಮಂಗಳಂ 
ಮಂಗಳಂ 
ಮಂಗಳಂ 
ಮಂಗಳಂ 


ಮಂಗಳಂ 
ಮಂಗಳಂ 
ಮಂಗಳಂ 
ಮಂಗಳಂ 
ಮಂಗಳಂ 
ಮಂಗಳಂ 


ಮಂಗಳಂ 


ಸರ್ವದಿಭೂತಗೆ 

ಸರ್ವವನು ಪೊರೆವಗೆ 

ತನ್ನೊಳಗೆ ಲೋಕವ ಲಯಿಸಿಕೊಂಬವಗೆ 

ಸರ್ವಸ್ವತಂತ್ರಗೆ 

ಸಿರಿಗೊಡೆಯ ಚೆನ್ನಿಗರಾಯ ಕೇಶವಗೆ (೧1 


ಜಗದಾದಿ ಮೂರ್ತಿಗೆ 

ಶ್ರಿತಪುಣ್ಯಕೀರ್ತಿಗೆ 

ಕರಕಲಿತಚಕ್ರವಿದಳಿತನಕ್ರನಿಗೆ 

ದ್ರೌಪದಿಯ ಪೊರೆದಗೆ 

ಧ್ರುವರಾಜಗೊಲಿದಗೆ 

ಬೇಲೂರ ಚೆನ್ನಿಗರಾಯ ಕೇಶವಗೆ ೨ 


ಜಯ ಸುರೇ೦ದ್ರವರಾರ್ಚಿತಾಂಘಿಯೆ 

ಜಯ ಪುರಾಧಿಪಸಂಸ್ಕುತಾತ್ಮನೆ 

ಜಯ ಮಹಾಮುನಿ ಯೋಗಗಮ್ಯನೆ ಮೇಘಮೇಚಕನೆ 

ಜಯ ಜನಕಜೆ ಮುಖಾಬ್ದಮಿತ್ತನೆ 

ಜಯ ಕಲಾಧಿಪ ಸೂರ್ಯನೇತ್ತನೆ 

ಜಯ ಜಯ ಜಗನ್ನಾಥ ದೇವನೆ ಚೆನ್ನಕೇಶವನೆ (೩ 


ಸೇ ಜೇ ೫% ೫% 


ಕನಕ ಸಾಶಿತ್ಸ'ದರ್ಶನ-೨ 


BLANK PAGE 


ರಾಮಧಾನ್ಯ ಚರಿತ್ರ 


ಶರಧಿಶಯನ ಮುಕುಂದ ಸಚರಾ 

ಚರಭರಿತ ನಿರ್ಗುಣ ನಿರಾಮಯ 

ಸುರ ನರೋರಗ ವಂದ್ಯ ವರಪುರದಾದಿಕೇಶವನ 
ಚರಣದಂಕಿತಮಾಗಿ ಪೇಳಿದ 

ಪರಮ ಧಾನ್ಯದ ಚರಿತೆ ಸಂತತ 
ಧರೆಯೊಳಿಂತೊಪ್ಪಿಹುದು ಆಚಂದ್ರಾರ್ಕ ಪರಿಯಂತ। 


ಕನಕ ಸ್ರಾಶಿತ್ಟ ದರ್ಶನ ಎ 


BLANK PAGE 


ರಾಮಧಾನ್ಯ ಚರಿತ್ರೆ 


ಶ್ರೀ ರಮಾಪತಿ ಸಿಂಧುಶಯನ ಮು 

ರಾರಿ ಮುನಿಕುಲ ಪೂಜಿತಾಂಘ್ರ ಸ 

ರೋರುಹಾಕ್ಷ ಸುದರ್ಶನಾಂಕಿತ ದೇವ ಭವದೂರ 
ಮಾರಪಿತ ಕೌಸಲಾದೇವಿ ಕು 

ಮಾರ ರಘುಕುಲ ರಾಮನ್ಯಪ ವರ 

ಪೌರ ಚೆನ್ನಿಗರಾಯ ಪಾಲಿಸು ಸಕಲ ಸಜ್ಜನರ 


ಗಿರಿಜೆಯರಸನ ಭಜಿಸಿ ಲಕ್ಷ್ಮೀ 

ವರನ ಪಾದಾಂಬುಜಕೆ ವಂದಿಸಿ 

ಕರಿಮುಖನ ಬಲಗೊಂಡು ಗೀರ್ವಾಣಿಗೆ ನಮಸ್ಕರಿಸಿ 
ಗುರುವಿನಂಘಿಗೆ ನಮಿಸಿ ಸತ್ಯವ 

ವರರ ಮನದಲಿ ನೆನೆದು ವರಪುರ 

ದರಸನನು ಕೊಂಡಾಡಿ ಪೇಳುವೆನೀ ಮಹಾಕಥೆಯ 


ರಾಮಧಾನ್ಯದ ಕೃತಿಯನೀ ಜನ 
ದಾಮವೆಲ್ಲಾದರಿಸುವಂದದಿ 

ಭೂಮಿಗಚ್ಚರಿಯಾಗಿ ಪೇಳುವೆನೀ ಮಹಾಕಥೆಯ 
ಪ್ರೇಮದಿಂದಾದರಿಸಿ ಕೇಳ್ದ ಸ 

ನಾಮರಿಗೆ ಸತ್ಸರುಣದಲಿ ರಘು 

ರಾಮ ಪಾಲಿಸಿಕೊಡುವ ಮನದಲಿ ಇಷ್ಟಸಂಪದವ 


ಧರೆಯನೆಲ್ಲವ ಸೋತು ಜೂಜಲಿ 
ಕುರುಪತಿಗೆ ಕೈದಳಿಸಿ ತಮ್ಮಂ 


ದಿರು ಸಹಿತ ಧರ್ಮಜನು ಕಾಮ್ಯಕ ವನದೊಳಿರುತಿರಲು 


ಪರಮ ಯಖಷಿ ಶಾಂಡಿಲ್ಯ ಮುನಿ ಸ 


(೧ 


೨ 


|೩| 


ಕನಕ ಸಾಹಿತ್ಯ ದರ್ಶನ-೨ 


ತ್ಯರುಣದಲಿ ನಡೆತಂದನಲ್ಲಿಗೆ 
ವರ ತಪೋಧನರೊಡನೆ ಕಾಣಿಸಿಕೊಂಡನುಚಿತದಲಿ 


ಧರಣಿಪತಿ ಯಮಸೂನು ತಮ್ಮಂ 

ದಿರು ಸಹಿತಲಿದಿರೆದ್ದು ಮುನಿಪನ 
ಚರಣಕಾನತನಾಗಿ ಕೈಮುಗಿದಿರಲು ಧರ್ಮಜನ 
ಕರೆದು ಲಾಲಿಸಿ ಕುಳ್ಳಿರಿಸಿ ಸ 

ತ್ಯರುಣದಲಿ ಮುನಿ ನುಡಿದನೆಲೆ ನೃಪ 

ಸಿರಿ ದರಿದ್ರತೆ ನಿಲದು ಪರಿಹರವಹುದು ಕೇಳೆಂದ 


ದೇವಯಷಿಗಳು ನಿಮ್ಮ ಕರುಣಾ 
ಭಾವವೆಮ್ಮಲ್ಲಿರಲು ನಮಗಿ 

ನ್ನಾವ ಕಷ್ಟದ ಬಳಕೆದೋರದು ನಿಮ್ಮ ದರುಶನದಿ 
ಪಾವನರು ನಾವಾದೆವೆಮಗಿ 

ನ್ನಾವ ಬುದ್ಧಿಯನರುಹುವಿರಿಯದ 

ನೀವು ಪೇಳೆನೆ ನಸುನಗುತ ಮುನಿನಾಥನಿಂತೆಂದ 


ಧಾರುಣಿಯೊಳರಸುಗಳು ನಾಲ್ವರು 

ಭೂರಿ ಸತ್ಯವ್ರತರು ನಳನೃಪ 

ಧೀರ ರಾಮ ಯುಧಿಷ್ಠಿರ ಹರಿಶ್ಚಂದ್ರರಿವರೆಂದು 
ಸಾರುತಿದೆ ಜಗವೆಲ್ಲ ನಿಮ್ಮನು 

ದಾರನಿದರೊಳು ರಘುಪತಿಯು ಗುಣ 

ಹಾರ ಧರ್ಮವ ಪಾಲಿಸಿದ ನರೆದಲೆಗೆ ವಿಹಿಯರಿಗೆ 


ಎನಲು ರಾಮಚರಿತ್ರೆಯನು ನೀ 
ವೆನಗೆ ಪೇಳಿದಡಾಲಿಸುವೆನೆನೆ 


ಮನದೊಳಗೆ ತಾ ನಸುನಗುತ ಶಾ೦ಡಿಲ್ಯನು ಯುಧಿಷ್ಠಿರಗೆ 


ಅನುನಯದೊಳಾದರಿಸಿ ರಘುನಂ 


(೪ 


೫ 


(೬ 


1೭ 


ರಾಮಧಾನ್ಯ ಚರಿತ್ರೆ ೩೭ 


ದನನ ಚರಿತೆಯನರುಹಿ ಭೂಪನ 
ಮನಸಿನಲ್ಲಿರುವಂತೆ ವಿಸ್ತರಿಸಿದ ಮಹಾಕಥೆಯ (೮, 


ಕೇಳು ಕುಂತೀತನಯ ಗಂಗಾ 

ಕೂಲದುತ್ತರ ಭಾಗದಲಿ ವಿ 

ಶಾಲ ವಿಭವದೊಳೆಸೆವಯೋಧ್ಯಾನಗರವಾ ಪುರವ 

ಪಾಲಿಸುವ ದಿನಕರ ಕುಲಾನ್ಹಯ 

ಶೀಲ ದಶರಥನಾ ಮಹೀಲೋ 

ಲಲೋಚನೆ ಕೌಸಲ್ಯೆ ದೇವಿ ಸುಮಿತ್ರೆ ಕೈಕೆಯರು (1 


ದಶರಥಗೆ ಕೌಸಲೆಗೆ ಜನಿಸಿದ 

ರಸಿಕ ಗುಣನಿಧಿ ರಾಮನೃಪನಾ 

ಅಸುರೆ ತಾಟಕಿಯೊರಸಿ ಮಾರೀಚನ ಸುಬಾಹುವನು 

ಕುಸುರಿದರಿದಾ ಮುನಿಮುಖವ ರ 

ಕ್ಲಿಸಿಯಹಲ್ಯಾ ಶಾಪವನು ಖಂಡಿಸಿ 

ಅಸಮನನುಜನು ಮುನಿಪ ಸಹಿತಾ ಮಿಥಿಳೆಗೈದಿದನು 1೧01 


ಹರನ ಧನುವೇರಿಸಿದ ಸೀತೆಯ 

ವರಮುಹೂರ್ತದಿ ವರಿಸಿ ತಮ್ಮಂ 

ದಿರು ನಿಜಾಂಗನೆ ಸಹಿತ ಮಿಥಿಳಾಪುರವ ಹೊರವಂಟ 

ಬರುವ ಮಾರ್ಗಾಂತರದಿ ಕಂಡನು 

ಪರಶುರಾಮನ ಗೆಲಿದಯೋಧ್ಯಾ 

ಪುರವ ಹೊಕ್ಕನು ರಾಜತೇಜದಿ ಸುರರು ನಲಿದಾಡೆ 1೧೧1 


ಕೇಳು ಧರ್ಮಜ ನಿಮ್ಮವೋಲ್‌ ವಿಪಿ 

ನಾಲಯದ ಸಿರಿ ಸಂಭವಿಸೆ ಜನ 

ಪಾಲ ರಾಮನು ಪಿತೃವಚನ ಪಾಲನೆಯ ನೇಮದಲಿ 
ಬಾಲಕಿಯನೊಡಗೊಂಡು ಸತ್ಯವ 


೩೮ 


ಕನಕ ಸಾಹಿತ್ಯ ದರ್ಶನ-೨ 


ಪಾಲಿಸುತ ಲಕ್ಷ್ಮಣನ ಕೂಡೆ ನಿ 


ಜಾಲಯವ ಹೊರವಂಟು ಹೊಕ್ಕನು ಘೋರ ಕಾನನವ 


ಭರತನನು ಸಂತೈಸಿ ಕಾಕಾ 
ಸುರನ ಪ್ರಾಣವ ಕಾಯ್ದು ದಾನವ 


ತರುಣಿ ನಾಸಿಕವರಿದು ಮಾಯಾಮೃಗವ ಸಂಹರಿಸಿ 


ಸರಸಿಜಾಕ್ಷಿಯನಗಲಿ ಮಾರ್ಗಾಂ 
ತರದಿ ಕಂಡ ಜಟಾಯುವನು ಮನ 
ಮರುಗಿ ವೃತ್ತಾಂತವನು ತಿಳಿದವನಲ್ಲಿ ಗತಗೊಳಿಸಿ 


ಅಲ್ಲಿ ಶೋಕೋದ್ರೇಕದಲಿ ಕರ 

ಪಲ್ಲವದ ಕದಪಿನಲಿ ಊರ್ಮಿಳೆ 
ವಲ್ಲಭನನೊಡಗೊಂಡು ಕಿಷ್ಠಿಂಧಾದಿಗೈತಂದು 
ಅಲ್ಲಿ ಸಂಭಾಷಿಸಿದ ರವಿಸುತ 

ನಲ್ಲಿ ವಾಲಿಯ ಮಡುಹಿ ವಾನರ 

ರೆಲ್ಲರನು ಕೈಕೊಂಡು ನಡೆದನು ಮುಂದೆ ದಕ್ಷಿಣಕೆ 


ವಾರುಧಿಯ ಬಂಧಿಸಿದ ಸೇನಾ 

ಭಾರದಲಿ ನಡೆತಂದು ಲಂಕೆಯ 

ಸೇರಿ ಮುತ್ತಿಗೆವಿಡಿದು ರಾವಣ ಕುಂಭಕರ್ಣರನು 
ಭೂರಿಬಾಣದೊಳೊರಸಿ ದಾನವ 

ವೀರರನು ಪರಿಹರಿಸಿ ರಘುನೃಪ 

ವಾರಣನು ಪಟ್ಟವನು ಕಟ್ಟಿದನಾ ವಿಭೀಷಣಗೆ 


ಧರಣಿಸುತೆಯನು ಕರೆಸಿ ದೇವಾ 
ಸುರರುಲಿಯಲು ವಿಭೀಷಣಗೆ ವಿ 


ಸರಿಸಿ ಪೇಳಿದ ಪುರಕೆ ಪಯಣವ ಮಾಡು ನೀನೆನಲು 


ಕರೆಸಿದನು ನಿಜಮಂತ್ರಿ ಕರಿ ರಥ 


1೧೨1 


೧೩ 


(೧೪ 


(೧೫ 


ರಾಮಧಾನ್ಯ ಚರಿತ್ರೆ ೩೯ 


ತುರಗ ಪಾಯ್ಬಳವಾಕ್ಷಣವೆ 
ನೆರೆದುದಗಣಿತ ವೀರದಾನವ ಸೇನೆ ನಿಮಿಷದಲಿ ೧೬ 


ಹರುಷದಲಿ ತರಿಸಿದ ಕುಬೇರನ 

ವರ ರಥವ ಮೇಳೈಸಿ ದೇವರ 

ಸಿರಿಪದಾ೦ಬುಜಕರ್ಪಿಸಲು ಶ್ರೀರಾಮ ನಸುನಗುತ 

ಕರೆಸಿ ಲಕ್ಷ್ಮಣದೇವನನು ನಿಜ 

ತರುಣಿ ಸಹಿತೇರಿದ ವರೂಥವ 

ತರಣಿಸುತ ಹನುಮಂತ ಜಾಂಬವರೈದಿತೊಗ್ಗಿನಲಿ ೧೭ 


ಅಂಗದನು ನಳ ನೀಲ ಶತಬಲಿ 

ತುಂಗ ವಿಕ್ರಮ ಸುಷೇಣನಾ ಪ್ಲ 

ವಂಗ ಗವಯ ಗವಾಕ್ಷ ಮೊದಲಾದಖಿಳ ವಾನರರು 

ಸಂಗಡಿಸಿ ನೆರೆದುದು ಮಹಾಸಮ 

ರಂಗವೀರರು ಮೋಹಿಸಿದ ರಘು 

ಪುಂಗವನ ರಥದೊಡನೆ ನಡೆದುದು ಮುಂದೆ ಸಂದಣಿಸಿ (೧೮ 


ಧಾರುಣೀಪತಿ ಕೇಳು ಲಂಕೆಯ 

ವೀರದಾನವ ಭಟರು ಪುರಜನ 

ಪೌರಜನ ಸಹಿತಾ ವಿಭೀಷಣನೊಡನೆ ಮೇಳೈಸಿ 
ಭೂರಿಬಲವೈತರುತಲಿರೆ ರಣ 

ಭೇರಿ ದಂಧಣಧಣರೆನಲು ಮಿಗೆ 

ಚೀರಿದವು ಕಹಳೆಗಳು ದಿಕ್ಬಾಲಕರ ಬೆದರಿಸಿತು 1೧೯1 


ತಡೆಯದೈತಂದುಭಯಬಲ ಸಂ 

ಗಡಿಸಿ ಬರುತಿರೆ ಮುಂದೆ ಸೇತುವ 

ಮಡದಿಗೆಲ್ಲವ ತೋರಿಸುತ ನೆರೆ ಕಡಲ ದಾಂಟಿದರು 
ನಡೆದು ರಾಮೇಶ್ವರದ ಬಳಿಯಲಿ 


೪೦ 


ಕನಕ ಸಾಹಿತ್ಯ ದರ್ಶನ-೨ 


ಮೃಡನ ಪೂಜಿಸಿ ಭಕ್ತಿಭಾವದ 
ಸಡಗರದಿ ವಾಲ್ಮೀಕಿಯಾಶ್ರಮಕ್ಕೆದಿದನು ನೃಪತಿ 


ಅಲ್ಲಿ ನೆರೆದ ಮಹಾಮುನೀಶ್ವರ 

ರೆಲ್ಲರನು ಸತ್ಕರಿಸಿ ಜಾನಕಿ 

ವಲ್ಲಭನು ನಡೆತಂದನಾ ಮುಚುಕುಂದನಾಶ್ರಮಕೆ 
ಸಡಿಲದುನ್ನತ ಬಲಸಮೇತದಿ 

ಕಡಲ ಕಂಡನು ಪಂಚನದಿಯೊಳ್‌ 

ಬಿಡದೆ ಪಲ್ಲೈಸಿರುವ ಫಲ ವಸ್ತುಗಳ ಸಂಭ್ರಮದಿ 


ಆ ಮಹಾವನದೊಳಗೆ ಸುಭಟ 

ಸ್ತೋಮವಿಳಿದುದು ಪಾಳೆಯದ ಸಂ 
ಗ್ರಾಮದಿದಿರಲಿ ಗುಡಿಗುಡಾರ೦ಗಳು ವಿರಾಜಿಸಿತು 
ರಾಮಣೇಯಕ ರಚನೆಯಲಿ ಸು 
ತ್ರಾಮನೋಲಗದಂತೆ ರಘುಕುಲ 

ರಾಮನೈದಿರೆ ಬಂದು ಕಂಡರು ಸಕಲ ಮುನಿವರರು 


ಕೌಶಿಕನು ಜಮದಗ್ನಿ ಜನ್ನು ಪ 

ರಾಶರನು ಜಾಬಾಲಿ ಭೃಗು ದೂ 

ರ್ವಾಸ ಗೌತಮನಾದಿಯಾದ ಸಮಸ್ತ ಮುನಿವರರು 
ಭಾಸುರದ ತೇಜದಲಿ ತಮ್ಮ ನಿ 

ವಾಸವನು ಹೊರವಂಟು ಬಂದರು 
ದಾಶರಥಿಯನು ಕಂಡು ಹರಸಿದರಕ್ಷತೆಯ ತಳಿದು 


ರಾಮ ದಶರಥ ತನಯ ರಘುಕುಲ 

ಸೋಮ ಸನ್ಯತ ಸನಾಮನಾಹವ 

ಭೀಮ ಸುಜನ ಪ್ರೇಮ ಜಗದಭಿರಾಮ ನಿಸ್ಸೀಮ 
ತಾಮರಸದಳ ನಯನ ದೇವ 


1901 


IO 


1೨೨1 


೨೩ 


ರಾಮಧಾನ್ಯ ಚರಿತ್ರೆ ೪೧ 


ಪ್ರೇಮ ಸುರಕುಲ ಮೌಳಿವಂದಿತ 
ಪ್ರೇಮದಿಂದಲಿ ಪಾಲಿಸೆನ್ನುತಲವರು ಪೊಗಳಿದರು 1೨೪] 


ದೇವಿ ಜಾನಕಿ ಸಹಿತ ವನದಲಿ 

ನೀವು ಕಷ್ಟವ ಬಳಸಿ ಭಕ್ತರ 

ಕಾವ ಹದನನು ನೆನೆದು ವಾನರ ಬಲಸಮೇತದಲಿ 

ರಾವಣನ ಸಂಹರಿಸಿ ಲಂಕೆಯ 

ನಾ ವಿಭೀಷಣಗಿತ್ತು ನಮ್ಮನು 

ದೇವ ಪಾಲಿಸೆ ಬಂದಯೆಂದುಪಚರಿಸಿದರು ನೃಪನ ೨೫1 


ಸಾರಹೃದಯರು ನೀವು ನಮಗುಪ 

ಚಾರವೇಕಿದು ನಿಮ್ಮಡಿಯ ಕರು 

ಣಾರಸವೆ ಸಲಹುವುದು ನಮ್ಮನು ಸಾಕದಂತಿರಲಿ 

ಆರಿಗುಂಟಿದು ನಿಮ್ಮ ದರುಶನ 

ಸೇರಿತೆಮಗಿಂದಿನಲಿಯೆಂದುಪ 

ಚಾರದಿಂ ಸತ್ಕರಿಸಿ ಕುಳ್ಳಿರಿಸಿದನು ಮುನಿವರರ ೨೬, 


ಎಡದ ಕಡೆಯಲಿ ಕಪಿಕುಲೇಂದನ 

ಗಡಣ ಬಲದಲಿ ರಾವಣಾನುಜ 

ಸಡಗರದಿ ಮುನಿನಿಕರವಿದಿರಲಿ ಹಿಂದೆ ವಾನರರು 

ಮಡದಿ ಲಕ್ಷ್ಮಣ ದೇವರಿರ್ವರು 

ಬಿಡದೆ ಚಿಮ್ಮಲು ಚಾಮರಂಗಳ 

ಪೊಡವಿಪತಿ ಶ್ರೀರಾಮ ಸಿ೦ಹಾಸನದಿ ರಂಜಿಸಿದ ೨೭ 


ಅಲ್ಲಿ ನೆರೆದ ಮಹಾಮುನೀಶ್ವರ 

ರೆಲ್ಲ ತರಿಸಿದರಖಿಳ ವಸ್ತುವ 

ಬೆಲ್ಲ ಸಕ್ಕರೆ ಜೇನುತುಪ್ಪ ರಸಾಯನಂಗಳಲಿ 
ಭುಲ್ಲವಿಸಿ ರಚಿಸಿದ ಸುಭಕ್ಷಗ 


೪೨ 


ಕನಕ ಸಾಹಿತ್ಯ ದರ್ಶನ-೨ 


ಳೆಲ್ಲವನು ತುಂಬಿದರು ಹೆಡಗೆಗ 
ಳಲ್ಲಿ ಜೋಡಿಸಿ ಹೊರಿಸಿ ತಂದರು ರಾಮನೋಲಗಕೆ 


ತಂದು ಶಿಷ್ಕರು ಭಕ್ಷಗಳ ಮುದ 

ದಿಂದ ಸುರಿಯಲು ನೋಡಿ ನಸುನಗೆ 

ಯಿಂದ ರಘುಕುಲಸಾರ್ವಭೌಮನು ಕರಸಿ ನಿಜಬಲಕೆ 
ಅಂದು ಕೊಡಿಸಲು ನೋಡಿದರು ರುಚಿ 

ಯಿಂದ ಸವಿದರು ಭೋಜ್ಯಗಳನಾ 

ನಂದದಲಿ ಕೊಂಡಾಡಿದರು ವಾನರರು ಮುನಿವರರ 


ಅನಿಲಸುತ ಬಾರೆಂದು ರಘುನಂ 

ದನನು ಕರುಣದೊಳಿವರ ರುಚಿಯೆಂ 

ತೆನಲು ಕರಗಳ ಮುಗಿದು ಬಿನ್ನೈಸಿದನು ರಘುಪತಿಗೆ 
ಇನಕುಲಾನ್ವಯತಿಲಕ ಚಿತ್ತೈ 

ಸೆನಗೆ ಸವಿಯಹುದಿನ್ನು ಧಾನ್ಯದ 
ತನುವನೀಕ್ಷಿಸಬೇಕು ದೇವರು ತರಿಸಿ ನೀವೆಂದ 


ಎನಲು ರಾಮನ್ಯಪಾಲ ಗೌತಮ 

ಮುನಿಯನೀಕ್ಷಿಸಿ ಬೇಕು ಸಲೆ ತರಿ 

ಸೆನಲು ಧಾನ್ಯವನೊಡನೆಯಾಲೋಚಿಸಿದರೀ ಹದನ 
ಮನನಲಿದು ತಂತಮ್ಮ ಶಿಷ್ಕರ 

ವಿನಯದಿಂದಲಿ ಕರೆಸಿ ತಾರೆಂ 

ದೆನಲು ಮೆರೆದರು ತಳುವದವರನು ತಂದು ಸಭೆಯೊಳಗೆ 


ನರೆದಲೆಗನಿದು ನೆಲ್ಲು ಹಾರಕ 

ಬರಗು ಜೋಳವು ಕಂಬು ಸಾಮೆಯು 
ಉರುತರದ ನವಣೆಯಿದು ನವಧಾನ್ಯವೆಂದೆನಲು 
ಮೆರೆವ ರಾಶಿಯ ಕಂಡು ಇದರೊಳು 


೨೮] 


೨೯1 


101 


(೩೧1 


ರಾಮಧಾನ್ಯ ಚರಿತ್ರೆ ೪೩ 


ಪರಮಸಾರದ ಹ್ಯದಯನಾರೆಂ 
ದರಸಿ ಕೇಳಿದನಲ್ಲಿರುತಿಹ ಮಹಾಮುನೀಶ್ವರರ (೩೨) 


ಕೆಲರು ಗೋದಿಯ ಸಾಮೆಯನು ಕೆಲ 

ಕೆಲರು ನವಣೆಯ ಕಂಬು ಜೋಳವ 

ಕೆಲವು ಹಾರಕವೆಂದು ಕೆಲವರು ನೆಲ್ಲನತಿಶಯವ 

ಕೆಲರು ನರೆದಲೆಗನನು ಪತಿಕರಿ 

ಸಲದ ನೋಡಿದ ನೃಪತಿಯದರೊಳು 

ಹಲವು ಮತವೇಕೊಂದನೇ ಪೇಳೆನಲು ಗೌತಮನು 1೩೩ 


ದಾಶರಥಿ ಚಿತ್ತೈಸು ನಮ್ಮಯ 

ದೇಶಕತಿಶಯ ನರೆದಲೆಗನೇ 

ವಾಸಿಯುಳ್ಳವನೀತ ಮಿಕ್ಕಿನ ಧಾನ್ಯವೇಕೆನಲು 

ಲೇಸನಾಡಿದೆ ಮುನಿಪ ಗೌತಮ 

ದೋಷರಹಿತನು ಪಕ್ಷಪಾತವ 

ನೀಸು ಪರಿಯಲಿ ಮಾಡುವರೆ ಶಿವಯೆಂದನಾ ವ್ರಿಹಿಗ ೩೪] 


ಎಲ್ಲ ಧರ್ಮದ ಸಾರವನು ನೀವ್‌ 

ಬಲ್ಲಿರರಿಯಿರೆ ಎಲ್ಲರನು ನೀ 

ಎಲ್ಲಿ ನುಡಿವ ಉಪೇಕ್ಷೆಯುಂಟೇ ಸಾಕದಂತಿರಲಿ 

ನೆಲ್ಲು ನಾನಿರೆ ಗೋದಿ ಮೊದಲಾ 

ದೆಲ್ಲ ಧಾನ್ಯಗಳಿರಲು ಇದರಲಿ 

ಬಲ್ಲಿದನು ನರೆದಲೆಗನೆಂಬುದಿದಾವ ಮತವೆಂದ ೩೫ 


ಏನೆಲವೊ ನರೆದಲೆಗ ನೀನು ಸ 

ಮಾನನೇ ಎನಗಿಲ್ಲಿ ನಮ್ಮನು 

ದಾನವಾಂತಕೆ ಬಲ್ಲನಿಬ್ಬರ ಹೆಚ್ಚು ಕುಂದುಗಳ 
ಜಾನಕೀ ಪತಿ ಸನಿಹದಲಿ ಕುಲ 


ಅಲ 


ಕನಕ ಸಾಹಿತ್ಯ ದರ್ಶನ-೨ 


ಹೀನ ನೀನು ಪ್ರಶಿಷ್ಠ ಸುಡು ಮತಿ 
ಹೀನ ನೀನೆಂದೆನುತ ಖತಿಯಲಿ ಬೈದು ಭಂಗಿಸಿದ 


ಲೋಕದಲಧಿಕ ಭೋಜನವಿದೆಂ 

ದಾಕೆವಾಳರು ಬುಧರು ಜರೆದು ನಿ 

ರಾಕರಿಸಿ ಬಿಡಲಂತು ನೀ ಶೂದ್ರಾನ್ನವಾದೆಯಲ 
ನಾಕನಿಳಯರು ಸಾಕ್ಷಿ ನಿನ್ನ ವಿ 

ವೇಕಿಗಳು ಮೆಚ್ಚುವರೆ ಬಾಹಿರ 

ಸಾಕು ನಡೆ ನೀನಾವ ಮಾನ್ಯನು ಕಡೆಗೆ ತೊಲಗೆಂದ 


ಕ್ಲಿತಿಯಮರರುಪನಯನದಲಿ ಸು 

ವತ ಸುಭೋಜನ ಪರಮ ಮಂತ್ರಾ 

ಕ್ಷತೆಗಳಲಿ ಶುಭಶೋಭನದಲಾರತಿಗೆ ಹಿರಿಯರಲಿ 
ಕ್ರತುಗಳೆಡೆಯೊಳಗರಮನೆಯಲಿ 

ಪ್ರತಿದಿನವು ರಂಜಿಸುತ ದೇವರಿ 

ಗತಿಶಯದ ನೈವೇದ್ಯ ತಾನಹೆಂನೆಂದನಾ ವ್ರಿಹಿಗ 


ಜನಪರಿಗೆ ಶಿಶುಗಳಿಗೆ ಬಾಂಧವ 

ಜನರೆಡೆಗೆ ಬ್ರಹ್ಮರ ಸಮಾರಾ 

ಧನೆಗೆ ವಿದ್ಯಾರಂಭ ಕಾಲಕೆ ಸಕಲ ಭೂಸುರರ 
ಮನೆಗಳಲಿ ಹರಿದಿವಸದೌಪಾ 

ಸನೆಗಳಲಿ ತಾ ಯೋಗ್ಯನಹುದೆಂ 

ದೆನಿಸಿಕೊಂಬೆನು ನೀನಯೋಗ್ಯನು ಭ್ರಷ್ಟ ತೊಲಗೆಂದ 


ಹೊಸ ಮನೆಯ ಪುಣ್ಯಾರ್ಚನೆಗೆ ಮಿಗೆ 
ಯೆಸೆವ ಮದುಮಕ್ಕಳಿಗೆ ಸೇಸೆಗೆ 
ವಸುಮತೀಶರ ಗರುಡಿಯಲಿ ಶಸ್ತಾಸ್ತದರ್ಚನೆಗೆ 
ಎಸೆವ ವಿಪ್ರರ ಫಾಲದಲಿ ರಂ 


AE 


(೩೭) 


(೩೮, 


೩6] 


ರಾಮಧಾನ್ಯ ಚರಿತ್ರೆ ೪೫ 


ಜಿಸುವ ಗಂಧಾಕ್ಷತೆಯಹೆನು ಭಾ 
ವಿಸಲು ಲೋಕದೊಳಾರು ಸರಿಯಿಂತೆಂದನಾ ವ್ರಿಹಿಗ Ol 


ಧರಣಿಯಮರರು ಮಂತ್ರ ತಂತ್ರೋ 

ಚ್ಚರಣೆಯಲಿ ಹಸ್ತಾಂಬುಜದಿ ಮಿಗೆ 

ಹರಸಿ ಕೊಡಲಕ್ಷತೆಯ ಮಂಡೆಯೊಳಾ೦ತ ಮಹಿಮರಿಗೆ 

ದುರಿತ ದುಃಖ ವಿನಾಶ ಮಂಗಳ 

ಕರವಹುದು ತಾನೀವೆ ಸಂತತ 

ಸಿರಿಯ ಸಂಪತ್ತಾಯುವನು ಕೇಳೆಂದನಾ ವ್ರಿಹಿಗ PO 


ಪರಿಮಳದ ಚಂದನದ ತರುವಿಗೆ 

ಸರಿಯೆ ಒಣಗಿದ ಕಾಷ್ಠ ಗೋವದು 

ಕರೆದ ಹಾಲಿಗೆ ಕುರಿಯ ಹಾಲಂತರವೆ ಭಾವಿಸಲು 

ಪರಮ ಸಾಹಸಿ ವೀರ ಹನುಮಗೆ 

ಮರದ ಮೇಲಣ ಕಪಿಯು ತಾನಂ 

ತರವೆ ಘಡ ನೀನೆನಗೆ ಸರಿಯೇ ಭ್ರಷ್ಟ ತೊಲಗೆಂದ (೪೨) 


ಸುರನದಿಗೆ ತಾ ಸರಿಯೆ ಕಾಡೊಳು 

ಹರಿವ ಹಳ್ಳದ ನೀರು ತಾ ಗರುಡನ 

ಮರಿಗೆ ಹದ್ದಂತರವೆ ಹಂಸಗೆ ಬಕನು ಹೋಲವುದೆ 

ಸರಸ ಮರಿ ಕೋಗಿಲೆಗೆ ವಾಯಸ 

ನಣಕಿಸುವ ತೆರನಾಯ್ತು ಸಾಕಿ 

ನರೆದಲೆಗ ನೀನಾವ ಮಾನ್ಯನು ಕಡೆಗೆ ತೊಲಗೆಂದ ೩ 


ನುಡಿಯ ಕೇಳುತ ಕನಲಿ ಕ೦ಗಳು 

ಕಿಡಿಮಸಗಿ ಖತಿಗೊಂಡು ನುಡಿದನು 

ಸಿಡಿಲ ಘರ್ಜನೆಯಂತೆ ಸಭೆಯಲಿ ಜರೆದನಾ ವ್ರಿಹಿಯ 
ನುಡಿಗೆ ಹೇಸದ ಭಂಡ ನಿನ್ನೊಳು 


೪೬ 


ಕನಕ ಸಾಹಿತ್ಯ ದರ್ಶನ-೨ 


ಕೊಡುವರೇ ಮಾರುತ್ತರವ ಕಡು 
ಜಡನಲಾ ನಿನ್ನೊಡನೆ ಮಾತೇಕೆಂದ ನರೆದಲೆಗ 


ಸತ್ಯಹೀನನು ಬಡವರನು ಕ 

ಣ್ಜೆತ್ತಿ ನೋಡೆ ಧನಾಢ್ಯರನು ಬೆಂ 

ಬತ್ತಿ ನಡೆವ ಅಪೇಕ್ಷೆ ನಿನ್ನದು ಹೇಳಲೇನದನು 
ಹೆತ್ತ ಬಾಣಂತಿಯರು ರೋಗಿಗೆ 

ಪತ್ಯ ನೀನಹೆ ಹೆಣದ ಬಾಯಿಗೆ 

ತುತ್ತು ನೀನಹೆ ನಿನ್ನ ಜನ್ಮ ನಿರರ್ಥಕರವೆಂದ 


ಸತ್ತದಿನದಾರಭ್ಯ ಮನುಜರು 

ಮತ್ತೆ ಕರ್ಮವ ಹೊತ್ತು ಪಿಂಡವ 

ನಿತ್ತು ತಪ್ಪದೆ ಮತ್ತೆ ವಾಯಸಕುಲವ ಕರೆಕರೆದು 
ತುತ್ತನಿಡುವರು ಎಳ್ಳು ದರ್ಭೆಗೆ 

ತೆತ್ತಿಗನು ನೀನಾದೆ ಕೀರ್ತಿಯ 

ಹೊತ್ತುಕೊಂಡೆ ದುರಾತ್ಮ ನಿನ್ನೊಳು ಮಾತದೇಕೆಂದ 


ಮಳೆದೆಗೆದು ಬೆಳೆಯಡಗಿ ಕ್ಷಾಮದ 
ವಿಲಯಕಾಲದೊಳನ್ನವಿಲ್ಲದೆ 

ಅಳಿವ ಪ್ರಾಣಿಗಳಾದರಿಸಿ ಸಲಹುವೆನು ಜಗವರಿಯೆ 
ಎಲವೊ ನೀನೆಲ್ಲಿಹೆಯೊ ನಿನ್ನಯ 

ಬಳಗವದು ತಾನೆಲ್ಲಿಹುದು ಈ 


ಹಲವು ಹುಲು ಧಾನ್ಯಗಳೆನಗೆ ಸರಿದೊರೆಯೆ ಕೇಳೆಂದ 


ಬಲ್ಲಿದರು ಬರೆ ಬಡವರಲಿ ನಿ 
ನ್ನಲ್ಲಿಯುಂಟು ಉಪೇಕ್ಷೆ ನಮ್ಮಲಿ 

ಸಲ್ಲದೀ ಪರಿ ಪಕ್ಷಪಾತವದಿಲ್ಲ ಭಾವಿಸಲು 
ಬಲ್ಲಿದರು ಬಡವರುಗಳೆನ್ನದೆ 


(೪೪ 


(೪೫। 


೬ 


೪೭ 


ರಾಮಧಾನ್ಯ ಚರಿತ್ರೆ ೪೭ 


ಎಲ್ಲರನು ರಕ್ಷಿಸುವೆ ನಿರ್ದಯ 
ನಲ್ಲತಾ ನಿನ್ನಂತೆ ಎಲೆ ಕುಟಿಲಾತ್ಮ ಹೋಗೆಂದ (೪೮. 


ನಾನೆಲ್ಕೆ ಲೋಕದಲಿ ನಿರ್ದಯನು ಬಳಿ 

ಕೇನಲೈ ಸದ್ದರ್ಮದಲಿ ಮಧು 

ಪಾನವಾದೆಯಲಾ ದುರಾತ್ಮಕ ನಿನ್ನ ಸೇವಿಸಿದ 

ದಾನವರು ಮಾನವ ಕಿರಾತರು 

ಜ್ಞಾನವಳಿದು ವಿಕಾರದಲಿ ಮತಿ 

ಹೀನರಾದರು ನಿನ್ನ ಗುಣವೇನೆಂದನಾ ವಿಹಿಗ ೪೯] 


ಆಡಬಹುದತಿಶಯವ ನೀ ಕೊಂ 

ಡಾಡಿ ಕೊಂಬರೆ ಸಾಕು ಸಜ್ಜನ 

ರಾಡಿದರೆ ಪತಿಕರಿಸೆ ಲಜ್ಜೆಗೆ ಸಿರವ ಬಾಗುವರು 

ನೋಡಿರೈ ಸಭೆಯವರು ದುರ್ಮತಿ 

ಗೇಡಿ ಇವನಾಡುವದ ನಾವಿ 

ನ್ನಾಡಿದರೆ ಹುರುಳಿಲ್ಲ ಶಿವಶಿವಯೆಂದ ನರೆದಲೆಗ |೫೦। 


ಸತ್ತವರ ಪ್ರತಿಬಿಂಬರೂಪನು 

ಬಿತ್ತರಿಸಿ ಪಿತೃನಾಮಗಳ ನಿನ 

ಗಿತ್ತು ಮೂವರ ಪೆಸರಿನಲಿ ಕರೆಕರೆದು ದರ್ಭೆಯಲಿ 

ನೆತ್ತಿಯನು ಬಡಿ ಬಡಿದು ಕಡೆಯಲಿ 

ತುತ್ತನಿಡುವರು ಪಶುಗಳಿಗೆ ನೀ 

ನೆತ್ತಿದೆಯೆಲಾ ತನುವ ಸುಡಬೇಕೆಂದ ನರೆದಲೆಗ ೫೧1 


ಏನಿಹಿರಿ ಹಿರಿಕಿರಿದ ನುಡಿಯದೆ 
ಮೌನದೀಕ್ಷಿತರಾದಿರಲ ಕಂ 

ಡೆನು ಮುರಿದಾಡುವಿರಸಾಧ್ಯವೊ ಸಾಧ್ಯವೋ ನಿಮಗೆ 
ಈ ನಪುಂಸಕನಲಿ ನಿರಂತರ 


೪೮ 


ಕನಕ ಸಾಹಿತ್ಯ ದರ್ಶನ-೨ 


ವೇನು ಕಾರಣ ವಾದವಿದು ನಮ 
ಗೇನು ಬುದ್ಧಿಯನರುಹುವಿರಿ ಪೇಳೆಂದ ನರೆದಲೆಗ 


ಮಸೆದುದಿತ್ತಂಡಕ್ಕೆ ಮತ್ಸರ 

ಪಿಸುಣ ಬಲರತಿ ನಿಷ್ಠುರರು ವಾ 

ದಿಸಲು ಕಂಡನು ನೃಪತಿ ಮನದಲಿ ನೋಡಿ ನಸುನಗುತ 
ಹಿಸುಣರಿವದಿರ ಮತ್ಸರವ ಮಾ 

ಣಿಸುವ ಹದನೇನೆನುತ ಯೋಚಿಸಿ 

ದಸುರ ಮುನಿಪರ ನೋಡೆ ಗೌತಮ ಮುನಿಪನಿಂತೆಂದ 


ಅರಸುಗಳು ನಾವೆಲ್ಲ ಭೂಮೀ 

ಸುರರು ನೆರದಿಹ ದಾನವರು ವಾ 

ನರರು ನಮಗೀ ನ್ಯಾಯವನು ಪರಿಹರಿಸಲಳವಲ್ಲ 
ಕರಸುವೆವು ಹರಿಹರವಿರಂಚಾ 

ದ್ಯರನಯೋಧ್ಯೆಗೆ ಅವರ ಗುಣವಾ 

ಧರಿಸಿ ಪೇಳ್ಪರು ನಯದೊಳೆಂದನು ರಾಮ ನಸುನಗುತ 


ಪರಮ ಧಾನ್ಯದೊಳಿಬ್ಬರೇ ಇವರಿರಲಿ 
ಸೆರೆಯೊಳಗಾರು ತಿಂಗಳು 

ಹಿರಿದು ಕಿರಿದೆಂಬಿವರ ಪೌರುಷವರಿಯಬಹುದಿನ್ನು 
ಪುರಕೆ ಗಮನಿಸಿ ನಾವು ನಿಮ್ಮನು 

ಕರೆಸುವೆವು ಕೇಳೆನುತಯೋಧ್ಯಾ 

ಪುರಿಗೆ ಪಯಣವ ಮಾಡಹೇಳಿದನಾ ವಿಭೀಷಣಗೆ 


ಸೆರೆಗೆ ನಮ್ಮನು ನೂಕಿ ದೇವರು 
ಸಿರಿಯ ಮದದಲಿ ಕಳೆದರೆಮ್ಮನು 
ಮರದು ಸಲಹುವರಾರು ನಿಮ್ಮಯ ಕರುಣ ಹೊರತಾಗಿ 
ಧರೆಯೊಳಿನ್ನಪಕೀರ್ತಿ ನಾರಿಯ 


1೫೨ 


೫೩ 


೫೪। 


೫೫ 


ರಾಮಧಾನ್ಯ ಚರಿತ್ರೆ ೪೯ 


ಸೆರಗ ಹಿಡಿವುದೆ ಲೇಸೆನುತ ತವೆ 
ಕರಮುಗಿದು ತಲೆಗುತ್ತಿ ಪೇಳಿದನಾಗ ನರೆದಲೆಗ [8 


ಆಗಲದಕೇನೆಂದು ಕರುಣಾ 

ಸಾಗರನು ಬೀಳ್ಕೊಟ್ಟನವರನು 

ಯೋಗಿಗಳ ವಶಮಾಡಿ ಗೌತಮಮುನಿಯನುಪಚರಿಸಿ 

ರಾಗ ಮಿಗೆ ಮುನಿವರರನಲ್ಲಿ ಸ 

ರಾಗದಿಂದಲೆ ಕಳುಹಿ ಬಳಿಕಾ 

ಯಾಗಸಂರಕ್ಷಕನು ವೀಳೆಯವಿತ್ತನನಿಬರಿಗೆ ೫೭ 


ಹರದುದಾಕ್ಷಣದಲ್ಲಿ ವ್ಯೋಮದಿ 

ಸುರರು ಮಿಗೆ ಕೊಂಡಾಡೆ ಭೂಸುರ 

ವರರು ಕಳುಹಿಸಿಕೊಂಡು ಹೊಕ್ಕರು ತಮ್ಮ ಮಂದಿರವ 

ಹರುಷ ತಗ್ಗಿತು ತಾವರೆಗೆ ಮುಖ 

ವರಳಿದವು ನೈದಿಲೆಗೆ ತಾರಕೆ 

ನೆರೆದುವಾಕಾಶದಲಿ ಅಸ್ತಾಂಬುಧಿಗೆ ಇನನಿಳಿದ ೫೮ 


ನೆಗಳಿದವು ಬೊಂಬಾಳದೀವಿಗೆ 

ರುಗರುಗಿಪ ನವರತ್ನದೊಡುಗೆಯ 

ಹೊಗರೊಗುವ ಕೈದುಗಳ ಸುಭಟರು ಮುಂದೆ ಸಂದಣಿಸೆ 

ನೆಗಹಿ ಕರಗಳ ಪಾಠಕರು ಬಿರು 

ದುಗಳ ಹೊಗಳಲು ಚೀರಿದವು ಕಹ 

ಳೆಗಳು ರಭಸದಿ ಬಂದು ಹೊಕ್ಕನು ನೃಪತಿಯರಮನೆಯ ೫೯ 


ಗಗನಮಣಿ ದಿಗುತಟವ ಸಾರಲು 

ಹೊಗರೊಗುವ ಬಲು ಕಾವಳವು ಸಲೆ 

ಜಗವ ಮುಸುಕಲು ಜನರು ನಿದ್ರಾಂಗನೆಯ ಕೇಳಿಯಲಿ 
ದೃಗುಯುಗಳನೆವೆ ಬಿಗಿದಿರಲು ಮನ 


೫೦ 


ಕನಕ ಸಾಹಿತ್ಯ ದರ್ಶನ-೨ 


ವಿಗತಿವಡೆದಿರೆ ಧರೆಗೆ ದಿನಮಣಿ 
ಮೊಗವ ತೋರುವೆನೆನುತ ಪೂರ್ವಾಚಲಕೆ ನಡೆತಂದ 


ಅರಸುನುಪ್ಪವಡಿಸಿದ ಪೂರ್ವದ 

ತರಣಿಗರ್ಫ್ಯವ ಕೊಟ್ಟು ಭೂಸುರ 

ವರರ ಮಂತ್ರಾಕ್ಷತೆಯ ಕೈಕೊಂಡನನುಜನೊಡಗೂಡಿ 
ಹರುಷ ಮಿಗೆ ಪಾಠಕರ ಸಂದಣಿ 

ನೆರೆಯೆ ಮುನಿಕುಲದೊಡನೆ ನಿಜಮಂ 

ದಿರವ ಹೊರವಂಟವನಿಪತಿಯೋಲಗಕೆ ನಡೆತಂದ 


ಕರೆಸಿದನು ರಾವಣನ ತಮ್ಮನ 

ತರಣಿಸುತ ನಳ ನೀಲ ಜಾಂಬವ 

ಶರಭ ಶತಬಲಿಯಾದಿ ಮುಖ್ಯ ಸಮಸ್ತ ವಾನರರ 
ಹರುಷ ಮಿಗೆ ಸತ್ಕರಿಸಿ ಮುಂದಕೆ 

ತೆರಳಬೇಕೆನೆ ವೀರಸುಭಟರು 

ನೆರೆದುರುಬಿ ಕೈದುಗಳ ಜಡಿದಗ್ಗಳೆಯರೈದಿದರು 


ಹೊಡೆವ ತಮ್ಮಟೆ ಭೇರಿ ಡಮರುಗ 

ಗಿಡಿಗಿಡಿ ಡೌಡೆ ಡಿಂಡಿಮ ಢಕ್ಕೆ 

ನುಡಿವ ಶಂಖ ಮೃದಂಗ ಘನನಿಸ್ಲಾಳ ಮೊದಲಾದ 
ಬಡಿವ ನಾನಾ ವಾದ್ಯರವ ಭೋ 

ರಿಡಲು ಜಯರವದೊಡನೆ ರಘುನ್ಯಪ 

ಮಡದಿ ಸಹಿತೇರಿದನು ಧನಪನ ದಿವ್ಯ ಮಣಿರಥವ 


ಒಡನೆ ಏರಿದನೂರ್ಮಿಳಾಪತಿ 

ಬಿಡದೆ ಚಿಮ್ಮುವ ಚಾಮರವ ಸಾ 

ಲಿಡುತ ನಡೆದುದು ಸಕಲದಳ ಸುಗ್ರೀವನಾಜ್ಞೆಯಲಿ 
ಕಡುಮನದ ರಕ್ಕಸರು ಏರಿದ 


(೬01 


೬೧1 


೬೨) 


(೬೩. 


ರಾಮಧಾನ್ಯ ಚರಿತ್ರೆ ೫೧ 


ರೊಡನೆ ಕರಿ ರಥ ತುರಗವನು ಪಡೆ 
ಕಡಲ ಜಲ ಮೊರೆವಂತೆ ಮೊರೆದುದು ನೃಪನ ಬಲಜಲಧಿ ೬೪ 


ಕಳೆದು ಬಂದರು ಪಂಚನಂದಿಯ 

ಬಳಿಯಲೊಪ್ಪುವ ಪಂಚನದಿಗಳ 

ಹೊಳೆಯ ದಾಂಟುತ ಕಂಡು ಕಿಷ್ಠಿಂಧಾದಿಗೈತಂದು 

ಲಲನೆ ಸೀತಾದೇವಿ ರವಿಜನ 

ಲಲನೆಯರ ತಾ ಕರಸಿ ತನ್ನೊಡ 

ನೊಲಿದು ಬರಬೇಕೆನಲು ಬಂದರು ದೇವಿಯರನೈದಿ ೬೫ 


ಹೊಲಬುದಪ್ಪದೆ ಸಕಲ ನಾಯಕ 

ದಳಸಹಿತ ಮುಂಬಟ್ಟೆಯಲಿ ಮುನಿ 

ಕುಲದ ದರುಶನವಾಗಲಾಶೀರ್ವಾದವನು ಕೊಂಡು 

ಬಳಿವಿಡಿದು ಬರೆ ಜನರ ಪಾಪವ 

ಕಳೆದು ಸಲಹುವ ತುಂಗಭದ್ರೆಯ 

ಕಳೆದುಬ೦ದರು ಮುಂದೆ ಭಾರದ್ವಾಜನಾಶ್ರಮಕೆ ೬೬ 


ಇಳಿದುದಾ ಬನದೊಳಗೆ ಪಾಳಯ 

ಬಳಸಿಬಿಟ್ಟುದು ಮೂರು ಯೋಜನ 

ದಳತೆಯಲಿ ಕಪಿಸೇನೆಯಾ ಮಧ್ಯದಲಿ ನೃಪಭವನ 

ಹಳದಿ ಕೆಂಪಿನ ನೀಲವರ್ಣದ 

ಚಳೆಯಪಟ್ಟೆಯ ಗುಡಿ ಗುಡಾರದಿ 

ಹೊಳೆವ ರತ್ನಗಳಿಂದ ಕಲಶದ ಸಾಲು ರಂಜಿಸಿತು ೬೭ 


ಅರಮನೆಯ ಬಲವಂಕದಲಿ ನಿಜ 
ಶರಣನರಮನೆ ವಾಮಭಾಗದಿ 

ತರಣಿಸುತ ಸುಗೀವನಂಗದ ಜಾಂಬವಾದಿಗಳ 
ವರ ಭವನವೆಸೆದಿರಲು ಮೇಲು 


೫೨ 


ಕನಕ ಸಾಹಿತ್ಯ 


ಪುರಿಗೆಗಳ ರಂಜಿಸಿ ಕವಾಟದಿ 
ಮೆರೆದುದಗ್ಗದ ವೀರ ರಾಮನ ಪಾಳ್ಯ ಬನದೊಳಗೆ 


ಹೊರವಳಯದಲಿ ದಾನವರ ಬಲ 

ಶರಧಿ ಬಿಟ್ಟುದು ಬಳಸಿ ಸುತ್ತಲು 

ಕರಿ ತುರಗ ರಥ ಪಾಯ್ದಳವು ಸಂದಣಿಸಿ ನಿಂದಿರಲು 
ಮೊರೆವ ರಭಸವ ಕಂಡು ಸುರಮುನಿ 
ವರರಿದೇನೋಯೆನುತ ನಿಜಮಂ 

ದಿರವ ಹೊರವಂಟಲ್ಲಿ ಕೇಳ್ದರು ರಾಮನತಿಶಯವ 


ಉರಗಮಾಲಿ ಮತಂಗ ಗಾರ್ಲ್ಯಾಂ 
ಗಿರಸ ಗಾಲವ ಕಣ್ವ ಜಯಮುನಿ 
ಪರಶುರಾಮ ಪರಾಶ ಕೌಶಿಕ ದಾಲ್ಚ್ಯ ಮೊದಲಾದ 
ವರಮುನಿಗಳೊಡನೈದಿ ಬಂದನು 
ಭರದಿ ಭಾರದ್ವಾಜ ಮುನಿ ರಘು 
ವರನ ಕಾಣಿಸಿಕೊಂಡು ಹರಸಿದರತುಳ ವಿಭವದಲಿ 


ಬಂದ ಮುನಿಗವನೀಶ ವಂದಿಸಿ 

ನಿಂದು ಕರಗಳ ಮುಗಿದು ವಿನಯದೊ 

ಳೆಂದ ನಿಮ್ಮ ಸದಾಗ್ನಿಹೋತ್ರ ಸುಯಾಗ ಕರ್ಮಗಳು 
ಸಂದ ಜಪ ತಪಗಳು ಸುರಕ್ಷಿತ 

ದಿಂದ ಮೆರೆವುದೆ ದಾನವರ ಭಯ 

ದಿಂದ ದುರ್ಫಟವಿಲ್ಲಲಾ ಮುನಿನಾಥ ಹೇಳೆಂದ 


ದಶರಥಾತ್ಮಜ ನೀನು ಲಂಕೆಯೊ 

ಳಸುರ ವೀರರು ಕುಂಭಕರ್ಣನು 

ದಶಶಿರನು ಮೊದಲಾದ ದುರ್ಜನರೆಲ್ಲರನು ಮಡುಹಿ 
ಅಸುರರನುಜಗೆಯಚಲ ಪದವಿಯ 


ದರ್ಶನ-೨ 


೬೮] 


(೬೯1 


(೭೦। 


೭೧ 


ರಾಮಧಾನ್ಯ ಚರಿತ್ರೆ ೫೩ 


ನೊಸೆದು ಸಲಹಿದೆ ನಮ್ಮ ಕರುಣಾ 
ರಸದಿ ಪಾಲಿಸೆ ಬಂದೆಯೆಂದುಪಚರಿಸಿದನು ನೃಪನ ೭೨, 


ಕಮಲ ಸಂಭವನಿತ್ತ ವರದಲಿ 

ಕುಮತಿ ದಾನವರತುಳ ಬಲದಿಂ 

ದುರುಳ ಕ೦ಟಕರಾಗಿ ಮಡಿದರು ನಿನ್ನ ಬಾಣದಲಿ 

ತಮದ ಗಂಟಲನೊಡೆದು ಮೂಡುವ 

ದ್ಯುಮಣಿಯಂದದಿ ನೀವು ಜನಿಸಿರ 

ಲೆಮಗೆ ದನುಜಾಧಮರ ಭಯವೇನೆಂದನಾ ಮುನಿಪ ೭೩ 


ಅರಸ ಕೇಳ್ದಾ ಮುನಿಯ ವಚನದ 

ಕರುಣರಸ ಧಾರೆಯಲಿ ಅಂತಃ 

ಕರಣ ನನೆದುಪಚರಿಸಿ ಕುಳ್ಳಿರಿಸಿದನು ಮುನಿವರರ 

ಮರುತಸುತನನು ಕರೆದು ತವಕದಿ 

ಭರತನನು ಸಂತೈಸು ಹೋಗೆಂ 

ದುರುತರದ ಪ್ರೇಮದಲಿ ಕಳುಹಿಸಲೆರಗಿ ಹೊರವಂಟ 1೭೪ 


ಹರಿವ ಗಂಗಾನದಿಯ ದಾಂಟುತ 

ಭರದಿ ಕಂಡನು ಶೃಂಗಬೇರೀ 

ಪುರುವ ಹೊಕ್ಕನು ಗುಹನ ಕಾಣಿಸಿಕೊಂಡೆನುಚಿತದಲಿ 

ಮರುತ ಬಿನ್ನೈಸಿದನು ರಘುನೃಪ 

ವರನು ಪೇಳಿದ ಬುದ್ದಿಯನು ವಿ 

ಸರಿಸೆ ನಿಷಧಾಧಿಪತಿ ಕೇಳ್ಪತಿಶಯದ ಹರುಷದಲಿ ೭೫ 


ಅನಿಲಸುತ ಬಾ ಮಗನೆ ರಘುನಂ 

ದನಗೆ ನಿನ್ನವೊಲಾಪ್ತರಾರೀ 

ದನುಜ ಮನುಜ ಭುಜ೦ಗರೊಳುಂಟೆ ನಿನ್ನ ಹೋಲುವರು 
ಹನುಮ ನಂದೀಗ್ರಾಮದಲಿ ಭರ 


೫೪ 


ಕನಕ ಸಾಹಿತ್ಯ ದರ್ಶನ-೨ 


ತನಿಹನಗ್ರಜನಗಲ್ಪ ಖೇದದ 


ಮನದ ಪರಿತಾಪವನು ಮಾಣಿಸು ಬೇಗ ಹೋಗೆಂದ 


ಹರುಷಮಿಗೆ ಜನಪದದ ಪರಿಯಂ 
ತರದಿ ಬ೦ದನಿಲಜನ ಕಳುಹಿಸಿ 


ಮರಳಿದನು ಗುಹನಿತ್ತ ಮಾರುತಿ ಮುಂದೆ ಪಥವಿಡಿದು 


ಬರುತ ಮಾರ್ಗಾಂತರದಿ ಕಾನನ 
ಗಿರಿ ಶಿಖರಗಳ ಕಳೆದು ಬರೆ ವಿ 
ಸ್ತರದ ನಂದೀಗ್ರಾಮವನು ಕಂಡಲ್ಲಿ ಮನನಲಿದು 


ಬಂದು ಭರತನ ಕಂಡು ನಮಿಸಿದ 

ಡೆಂದ ನೀನಾರಿಲ್ಲಿಗಿಂದೈ 

ತಂದ ಕಾರಣವೇನು ನಿನ್ನಭಿಧಾನವೇನೆನಲು 
ನಿಂದು ಕೈಗಳ ಮುಗಿದು ನಸುನಗೆ 

ಯಿಂದ ನುಡಿದನು ಹನುಮ ತಾ ರಘು 
ನಂದನನ ಸೇವಕನು ಕಳುಹಿದ ದೇವ ನಿಮ್ಮಡಿಗೆ 


ರಾವಣನ ಸಂಹರಿಸಿ ಲಂಕೆಯ 

ನಾ ವಿಭೀಷಣಗಿತ್ತು ಸೀತಾ 

ದೇವಿ ಲಕ್ಷ್ಮಣ ಸಹಿತ ಭಾರದ್ವಾಜನಾಶ್ರಮಕೆ 
ದೇವ ಬ೦ದನು ಸಕಲ ವಿಭವದಿ 

ನೀವು ಚಿತ್ತದೊಳವಧರಿಸಿಯೆನೆ 

ಪಾವಮಾನಿಯ ನುತಿಸಿ ತಕ್ಕೈಸಿದನು ಭರತೇಂದ್ರ 


ಹರುಷ ಹೆಚ್ಚಿದ ಮನದಿ ತಮ್ಮನ 
ಕರೆದು ಶತ್ರುಪ್ನನನಯೋಧ್ಯಾ 


ಪುರಿಗೆ ಕಳುಹಿದ ಜನನಿಯರಿಗೀ ವಾರ್ತೆಯೆಲ್ಲವನು 


ಅರುಹಿ ಬಾಯೆನಲಗ್ರಜನ ಸಿರಿ 


(೭೬ 


೭ 


೭೮, 


1೭೯1 


ರಾಮಧಾನ್ಯ ಚರಿತ್ರೆ ೫೫ 


ಚರಣಕಭಿಮುಖನಾಗಿ ವಂದಿಸಿ 
ಹರುಷಮಿಗೆ ಹೊರವಂಟು ಹೊಕ್ಕನಯೋಧ್ಯಪುರವರವ (೮೦। 


ಚೀರಿದವು ಕಹಳೆಗಳು ತಮ್ಮಚೆ 

ಭೇರಿ ಶಂಖ ನಿನಾದ ಹಬ್ಬಿತು 

ಸಾರಿತಂದಿನ ದಿವಸದಲಿ ಶತ್ರುಘ್ನ ಬಂದನೆನೆ 

ಆರತಿಯ ತಳಿಗೆಗಳ ಸಂದಣಿ 

ಕೇರಿ ಕೇರಿಯೊಳ್ಳೆದಿದವು ಕೈ 

ವಾರಿಗಳ ಗಡಣದಲಿ ಹೊಕ್ಕನು ರಾಜ ಮಂದಿರವ ೮೧1 


ಜನನಿಯರು ಮೂವರಿಗೆ ನಮಿಸಿದ 

ತನುಜನನು ತಕ್ಕೈಸಿ ಪೇಳಿದ 

ನಿನಕುಲಾನ್ವಯ ಬ೦ದ ಭಾರದ್ವಾಜನಾಶ್ರಮಕೆ 

ಎನಲು ಹರುಷಾನಂದಮಯರಸ 

ಹೊನಲಿನೊಳಗೋಲಾಡಿದರು ಮುಖ 

ವನಜವರಳಿತು ಜನನಿಯರಿಗವನೀಶ ಕೇಳೆಂದ 1೮.೨ 


ಕರೆಸಿದನು ಶತ್ರುಘ್ನ ಮಂತ್ರೀ 

ಶ್ವರ ಸುಮಂತನ ಕೂಡೆ ನುಡಿದನು 

ತರುಣಿಕುಲ ರಾಜೇ೦ದ್ರನಣ್ಣನ ಬರವ ಕೇಳಿದೆವು 

ಪುರವ ಶೃಂಗರಿಸಲ್ಲಿ ಕರಿ ರಥ 

ತುರಗ ಮೇಳೈಸಿರಲಿ ಮೋದದ 

ತರುಣಿಯರು ಸಂದಣಿಸಿ ನಡೆಯಲಿ ನೃಪನ ದರುಶನಕೆ (೮೩ 


ಎಂದು ಮಂತ್ರಿಯೊಳರುಹಿ ತಾ ನಿಜ 

ಮಂದಿರಕೆ ನಡೆತಂದು ಪಯಣವ 

ನಂದು ಮಾಡಿದ ಜನನಿ ಕೌಸಲದೇವಿ ಮೊದಲಾದ 
ಇಂದುವದನೆಯರೇರುತಿರ್ದರು 


೫೬ 


ಕನಕ ಸಾಹಿತ್ಯ ದರ್ಶನ-೨ 


ಅಂದಣವ ಸೊಸೆಯರು ವರೂಥದಿ 
ಹಿ೦ದುಮುಂದಿಟ್ಟಣಿಸಿ ನಡೆದುದು ಸತಿಯರೊಗ್ಗಿನಲಿ 


ಪುರಜನವ ಸಂತೈಸಿ ಭೂಸುರ 

ವರರ ಮಂತ್ರಾಕ್ಷತೆಯ ಕೈಕೊಂ 

ಡರಸ ರಾಮ ಶ್ರೀ ಪದಾಬ್ಜವ ನೆನೆದು ಮನದೊಳಗೆ 
ತರಿಸಿ ಮಾಲ್ಕಾಂಬರ ಸುಗಂಧವ 

ಕರೆಸಿಕೊಟ್ಟನು ರಾಜವರ್ಗಕೆ 

ಹರುಷದಲಿ ಶತ್ರುಘ್ನನೇರಿದ ದಿವ್ಯಮಣಿ ರಥವ 


ವಿವಿಧ ವಾದ್ಯ ಧ್ವನಿಯ ಕಹಳಾ 

ರವದ ಸನ್ನೆಯೊಳ್ಳೆದಿಬಹ ನೃಪ 

ನಿವಹದಲಿ ಚತುರಂಗ ಸೇನೆಯ ಪದದ ಕೆಂಧೂಳಿ 
ಭುವನವಾಕಾಶವನು ಮುಸುಕಿದ 

ಡವನಿ ನೆಗ್ಗಲು ಬಲವು ಬಲು ಭಾ 

ರವಣೆಯಲಿ ಹೊರವಂಟನಾ ಶತ್ರುಘನೊಲವಿನಲಿ 


ಸತ್ತಿಗೆಯ ಸಾಲುಗಳ ಬೀಸುವ 

ಬಿತ್ತರದ ಚೌರಿಗಳ ರಥದಲಿ 

ತೆತ್ತಿಸಿದ ಸೂನಗಿಯ ಸೀಗುರಿ ಗುಡಿ ಪತಾಕೆಗಳ 
ಮತ್ತೆ ಗಜಘಟೆ ತುರಗ ಕಾಲಾ 

ಳೊತ್ತರಿಸಿ ಬರೆ ಕಮಠ ಕೂರ್ಮರ 

ನೆತ್ತಿ ನೆಗ್ಗಲು ನಡೆದುದಗಣಿತ ಸೇನೆ ವಹಿಲದಲಿ 


ಪುರವ ಕಳೆದರು ಮುಂದೆ ಯಮುನಾ 
ವರನದಿಯನುತ್ತರಿಸೆ ಪಯಣದಿ 

ಮೆರೆವ ನಂದೀಗ್ರಾಮವನು ಕಂಡಲ್ಲಿಗೈತಂದು 
ಭರತನೊಡಗೊಂಡಲ್ಲಿ ಹನುಮನ 


(೮೪; 


(೮೫ 


Ll 


[eral 


ರಾಮಧಾನ್ಯ ಚರಿತ್ರೆ ೫೭ 


ಕರುಣದಲಿ ಸತ್ಕರಿಸಿ ಮುಂದಕೆ 
ತೆರಳಿದರು ಕೌಸಲ್ಯರಾಮನ ಕಾಣ್ಣ ತವಕದಲಿ ೮೮] 


ಇತ್ತ ಕೇಳ್ಳೆ ಪಾಂಡವಾಗ್ರಜ 

ಸತ್ವ ಗುಣನಿಧಿ ರಾಮಚ೦ದ್ರನು 

ವತ್ತರಿಸಿಬರೆ ಕಂಡು ನಲಿಯುತ ಜಾನಕಿಯ ಕರೆದು 

ಇತ್ತ ನೋಡೆಲೆ ದೇವಿ ಭರತನ 

ಶತ್ರುಹರ ಶತ್ರುಘ್ನರಿವರು ಸ 

ಮಸ್ತ ಬಲಸಹಿತಿದಿರು ಬರುತಿದೆ ನೋಡು ನೀನೆಂದ (೮೯ 


ಎಂದು ತೋರಿಸಿ ಮನದ ಹರುಷದಿ 

ಮಿಂದು ಲಕ್ಷ್ಮಣನೊಡನೆ ಸತಿಸಹಿ 

ತಂದು ರಥವೇರಿದನು ರಾಮನೃಪಾಲನಾಕ್ಷಣಕೆ 

ಮುಂದೆ ನೆರೆದುದು ಬನದೊಳಗೆ ಮುದ 

ದಿಂದ ಪಾಠಕರುಗ್ರಡಿಸೆ ನಲ 

ವಿಂದ ಮುನಿಕುಲದೊಡನೆ ತೆರಳಿದನಾ ಮಹೀಪಾಲ ೦। 


ತಲ್ಲಣಿಸಿ ದಶದಿಕ್ಕುಗಳ ಬಲ 

ವೆಲ್ಲ ನೆರೆದುದು ವಾನರಾಧಿಪ 

ರಲ್ಲಿ ಸುಗ್ರೀವನ ವರೂಥದ ಬಳಿಯೆ ಸಂದೆಣಿಸೆ 

ನಿಲ್ಲದೈದಿದರಾ ವಿಭೀಷಣ 

ನಲ್ಲಿ ದಾನವಸೇನೆ ಕೈದುಗ 

ಗಳಲ್ಲಿ ಹೊರವಂಟನು ವನಾಲಯದಿಂದಲಿದಿರಾಗಿ IO 


ದೂರದಲಿ ಮಣಿರಥದೊಳಗೆ ರಘು 
ವೀರರಿಬ್ಬರು ಕಂಡು ಬರೆ ಹೊಂ 
ದೇರನಿಳಿದರು ಭರತ ಶತ್ರುಘರು ಸರಾಗದಲಿ 
ಧಾರುಣಿಗೆ ಮೈಯಿಕ್ಕಿದರು ಪರಿ 


೫೮ 


ಕನಕ ಸಾಹಿತ್ಯ ದರ್ಶನ-೨ 


ವಾರವೆಲ್ಲವು ನೊಸಲಕ್ಕೆಗಳ 
ಭೂರಿ ಸಂತೋಷದ ಸಮುದ್ರದೊಳಾಳಿತಂದಿನಲಿ 


ಇಳಿದು ರಥವನು ನೃಪತಿ ಸೀತಾ 

ಲಲನೆ ಲಕ್ಷ್ಮಣಸಹಿತ ತಾ ಕೌ 

ಸಲೆ ಸುಮಿತ್ರಾದೇವಿ ಕೈಕೆಯ ಚರಣಕಭಿನಮಿಸಿ 
ತೊಲಗಿದಸು ಬ೦ದಂತೆ ತನಯರ 

ಚೆಲುವನೀಕ್ಷಿಸಿ ಜನನಿಯರು ಕಂ 

ಗಳಲಿ ಜಲತುಂಬಿ ನೆರೆ ಬಿಗಿಯಪ್ಪಿದರು ನಂದನರ 


ವಿಮಲಮತಿ ಶತ್ರುಘ್ನ ಭರತರು 

ನಮಿಸಿದರು ರಘುಪತಿಗೆ ಲಕ್ಷ್ಮಣ 

ನಮಿಸಿದನು ಭರತಂಗೆ ಭರತಾನುಜನ ಸಂತೈಸೆ 
ಸಮತೆಯಲಿ ಸುಗ್ರೀವ ಜಾಂಬವ 

ರಮಿತ ಬಲವನು ಜನನಿಯ ಚರಣ 

ಕಮಲವನು ಕಾಣಿಸಿದ ಸುಕರದೊಳೂರ್ಮಿಳಾರಮಣ 


ವರವಿಭೀಷಣ ದೇವ ಬಂದನು 

ಭರತ ಶತ್ರುಘರಿಗೆ ವಂದಿಸಿ 

ಕರದ ಪುಷ್ಪಾಂಜಲಿಯ ಬಿನ್ನೈಸಿದನು ವಿನಯದಲಿ 
ಅರಸನನುಜರು ನೀವು ನಿಮ್ಮಯ 

ಚರಣ ದರುಶನವಾಯ್ತು ನಮಗೇ 

ನರಿದು ಲೋಕದೊಳೆಂದು ಕೊಂಡಾಡಿದನು ಮನದಣಿಯೆ 


ಜನಕಸುತೆ ಹರುಷದಲಿ ಸುಗ್ರೀ 

ವನ ಸತಿಯರೊಡನಿರ್ದು ಮಾವನ 
ವನಿತೆಯರಿಗಭಿನಮಿಸೆ ಸೊಸೆಯಳ ತೆಗೆದು ತಕ್ಕೈಸಿ 
ಬನದೊಳಗೆ ಬಲುನೊಂದಲಾ ಮಾ 


(೯೨ 


(೩ 


(೯೪ 


೫ 


ರಾಮಧಾನ್ಯ ಚರಿತ್ರೆ ೫೯ 


ನಿನಿಯೆ ಬಾರೌ ತಾಯೆ ಬಾರೆಂ 
ದೆನುತ ಕಂಬನಿದೊಡೆದು ಲಾಲಿಸಿದರು ಮಹಾಸತಿಯ (೯೬| 


ತರಿಸಿ ಮಣಿಭೂಷಣ ದುಕೂಲವ 

ಧರಣಿ ತನುಜೆಗೆ ತೊಡಿಸಿ ಭರತನು 

ತರುಣಿಸುತ ಜಾಂಬವ ವಿಭೀಷಣರುಗಳ ಸತ್ಕರಿಸಿ 

ಪುರಕೆ ಪಯಣವ ಮಾಡಿದನು ಡಂ 

ಗುರದ ಸನ್ನೆಯೊಳಂದು ಹೊರವಂ 

ಟರು ಮಹಾಂಬುಧಿ ತೆರಳುವಂತೆ ಸಮುದ್ರ ಘೋಷದಲಿ ೭, 


ಮಸಗಿದುದು ಕೆಂಧೂಳಿ ಗಗನವ 

ಮುಸುಕಿದರೆ ರವಿ ಧಾತುಗುಂದಿದ 

ಪಸರಿಸಿತದೆಣ್ಣೆಸೆಯನೀ೦ಟಿತು ಸಪ್ತ ಸಾಗರವ 

ಉಸುರು ತೆಗೆಬಗೆಯಾಯ್ತು ಕೂರುಮ 

ನಸಿದನಹಿಪತಿ ಬಲದ ಭಾರದಿ 

ಬೆಸುಗೆ ಬಿಡೆ ಗಿರಿ ವಾದ್ಯತತಿ ಘರ್ಜಿಸಿತು ಮೂಜಗವ ೯೮ 


ಅರಸ ಕೇಳಿಲ್ಲಿಂದಯೋಧ್ಯಾ 

ಪುರಿಗೆ ಬಂದನು ರಾಮ ನೃಪತ 

ನರಸಿ ಲಕ್ಷ್ಮಣ ಭರತ ಶತ್ರುಘ್ನಾದಿ ಬಾಂಧವರ 

ಪರುಠವಣೆಯಲಿ ರಾಜತೇಜದಿ 

ಸುರರು ದುಂದುಭಿ ಮೊಳಗೆ ನಿಜಮಂ 

ದಿರದ ಬಾಗಿಲ ಬಳಿಯ ನಿಂದನು ಮುನಿಪರೊಗ್ಗಿನಲಿ ೯ 


ಅನಿಮಿಷರು ಸಂದಣಿಸೆ ಅಭದಿ 
ಹನುಮನಾಕ್ಷಣ ಬಂದು ಕೈಲಾ 

ಗಿನಲಿ ಪಾಯವಧಾನ ಚಿತ್ತವಧಾನವೆಚ್ಚರಿಕೆ 
ಎನಲು ರಥದಿಂದಿಳಿದು ರಘು ನಂ 


೬೦ 


ಕನಕ ಸಾಹಿತ್ಯ 


ದನನು ಹೊಕ್ಕನು ರಾಜಭವನವ 
ತನತನಗೆ ಪುರಜನರು ಕಾಣಿಕೆಗೊಟ್ಟು ನಮಿಸಿದರು 


ಗುರು ವಸಿಷ್ಠನ ಮತದಿ ತಮ್ಮಂ 

ದಿರು ಸಹಿತ ಮಜ್ಜನವ ಮಾಡಿದ 

ನರಸ ದಿವ್ಯಸುಗಂಧ ಮಾಲ್ಕಾಂಬರ ಸುಭೂಷಣವ 
ಧರಿಸಿದರು ನಾಲ್ವರು ಕುಮಾರರು 

ಹರುಷಮಿಗೆ ನಿಜಜನನಿಯರು ಮೂ 

ವರಿಗೆ ವಂದಿಸಿ ಮೆರೆದರಗ್ಗದ ರಾಜತೇಜದಲಿ 


ಓಲಗಕೆ ನಡೆತಂದು ರಾಮನ್ಭ 

ಪಾಲನನುಜರು ಸಹಿತ ಮಂತ್ರೀ 

ಜಾಲ ಬಾಂಧವ ಸಹಿತ ತಿರೆಯ ಸಮಸ್ತ ಧರಣಿಪರು 
ಓಲಗದಿ ಮುನಿ ಮುಖ್ಯರೆಲ್ಲರು 

ಲೀಲೆಯಿಂ ಕುಳ್ಳಿರೆ ಸುಮಂತ್ರನು 

ಕುಲಗುರುವಿಗೆ ನಮಿಸಿಯಾಳೋಚಿಸಿದನೀ ಹದನ 


ವರನೃಪಾಲಗೆ ರಾಜಪಟ್ಟವ 

ಧರಿಸಬಹುದೇ ಜೀಯಯೆನೆ ಭೂ 

ಸುರರ ಬರಹೇಳೆನುತ ತರಿಸಿದರಖಿಳ ವಸ್ತುಗಳ 
ತರಿಸಿ ಕವಳವನುಭಯರಿಗೆ ಕರ 

ಕರೆಸಿ ಕೊಡಿಸಿದನಾ ಸುಮಂತನು 

ಪುರವ ಸಲೆ ಶೃಂಗರಿಸೆ ಪರಿಚಾರರಿಗೆ ನೇಮಿಸಿದ 


ವಾರಣದ ಬೀದಿಗಳ ಘನ ಶೃಂ 

ಗಾರದಿ೦ ನವರತ್ನ ಜಲ್ಲಿಯ 

ತೋರಣದ ಮಂಟಪದ ಸಿರಿಯಲಿ ಮೇಲು ಕಟ್ಟುಗಳ 
ಕಾರಳಿಯ ಕುಂಕುಮದ ನವ ಪ 


ದರ್ಶನ-೨ 


(೧೦೦ 


೧೦೧ 


೧೦೨ 


(೧೦೩ 


ರಾಮಧಾನ್ಯ ಚರಿತ್ರೆ ೬೧ 


ನ್ನೀರ ಚಳೆಯದ ಕತ್ತುರಿಯ ಮತ 
ಸಾರಳಿಯ ರಚನೆಯಲಿ ಶೃಂಗರಿಸಿದರು ಪಟ್ಟಣವ (೧೦೪। 


ಬರೆಸಿದರು ವಾಲೆಗಳ ದಿಕ್ಕಿನ 

ಅರಸುಗಳ ಬರಹೇಳಿ ಮುನಿ ಮು 

ಖ್ಯರನು ಬಂದರು ಅವನಿಪಾಲಕರತುಳ ಬಲಸಹಿತ 

ತರುಣಿಯರು ಶೃಂಗರಿಸಿದರು ಪರಿ 

ಪರಿಯ ದಿವ್ಯದುಕೂಲ ವಸ್ತ್ರಾ 

ಭರಣ ಭೂಷಿತರಾಗಿ ಪಿಡಿದರು ಕಲಶಕನ್ನಡಿಯ (೧೦೫। 


ಹರುಷದಲಿ ತಂತಮ್ಮ ಕೈಯಲಿ 

ಪರಮ ಪುಣ್ಯಸುವಸ್ತುಗಳ ತಂ 

ದಿರಿಸಿದರು ಹರುಷದಲಿ ನೆರೆದುದು ಬಹುಳ ಸಂಖ್ಯೆಯಲಿ 

ಶರದಿ ಮೇರು ದಿಗಂತದವನೀ 

ಶ್ವರರು ಯಾಚಕ ಪಂಡಿತರು ಕವಿ 

ವರರು ಗಾಯಕ ಮಲ್ಲ ದೈವಜ್ಞರು ಸುನರ್ತಕರು (೧೦೬ 


ಬಂದರತಿ ಬೇಗದಲಿ ವರತೃಣ 

ಬಿಂದು ಮುನಿ ದಮನಾಖ್ಯ ಸನಕ ಸ 

ನಂದ ಶೌನಕ ಸೂತ ಶತಮುಖ ಸುಮತಿ ಜಾಬಾಲಿ 

ಸಂದ ದಾಲ್ಭ್ಯ ಮರೀಚೆ ಲೋಗಾ 

ನಂದ ಸುರುಗುರು ರೋಮಜನು ಮುಚು 

ಕುಂದ ನಾರದರಖಿಳ ತಪಸಿಗಳ್ಳೆದಿತೊಗ್ಗಿನಲಿ ೧೦೭ 


ಅತ್ತಿ ಭಾರದ್ವಾಜ ವಿಶ್ವಾ 

ಮಿತ್ರ ಗೌತಮ ವಾಮದೇವನ 

ಗಸ್ತ್ಯ ಕಣ್ವಾಂಗಿರಸ ಮಾರ್ಕಂಡೇಯ ಮೈತ್ರೇಯ 
ಸತ್ಯತಪ ಕೌಂಡಿನ್ಯ ಕೌಶಿಕ 


೬೨ 


ಕನಕ ಸಾಹಿತ್ಯ ದರ್ಶನ-೨ 


ಪುತ್ರ ಶುಕ ವಾಲ್ಮೀಕಿಯಾ ಮುನಿ 

ಪೋತ್ತಮರು ಸಂದಣಿಸಿದರು ರಘುನ್ಯಪನ ಸಭೆಯೊಳಗೆ 
ಚ್ಯವನ ಜನ್ನು ಮೃಕಂಡು ಮುನಿಗಾ 

ಲವ ಶತಾನಂದೈಕ ನಾರದ 

ಶ್ರವತಿ ಕಶ್ಯಪ ಕಪಿಲ ಶೌನಕ ಶನಕ ಜಮದಗ್ನಿ 

ಪವನ ಭಕ್ಷಣ ಗಾರ್ಗ್ಯಯಷಿ ಭಾ 

ರ್ಗವ ಸನತ್ನುತ ನಂದ ಜಯಮುನಿ 
ನಿವಹದೊಡನೈತಂದನಾ ದೂರ್ವಾಸನೊಲವಿನಲಿ 


ಜೋಳ ಗುಜ್ಜರ ದ್ರವಿಡ ವಂಗ ವ 

ರಾಳ ಜೋಟಕ ಸಿಂಧು ಶಿಬ ನೇ 

ಪಾಳ ಪಾಂಡ್ಯ ಮರಾಟ ಸಿ೦ಹಳ ಹೂಣ ಸವ್ವೀರ 
ಲಾಳ ಮಗಧ ವಿದರ್ಭ ರುತು ಮಲೆ 

ಯಾಳ ನಿಷಧ ಕಳಿಂಗ ವರ ಪಾಂ 

ಚಾಳ ಬಹುದೇಶಾಧಿಪತಿಗಳು ಬ೦ದರೊಗ್ಗಿನಲಿ 


ಮಾಳವಾಂಧ್ರಾಕರುಷವರ ನೇ 

ಪಾಳ ಬರ್ಬರ ಮತ್ತ್ಯನೃಪ ಬಂ 

ಗಾಳಮಾಂಧ್ರ ಮರಾಟ ಕೋಸಲ ಕೊಡಗ ಕರ್ನಾಟ 
ಗೌಳ ಕುಂತಳ ಕೃಕರಪತಿ ಬ 

ಲ್ಲಾಳ ಕೊಂಕಣ ಚೀನ ಕೈಕಯ 

ರಾಳ ಮೇಳದಿ ಬಂದು ಹೊಕ್ಕರು ನೃಪನ ವರಸಭೆಯ 


ಕೇರಳಾಧಿಪ ಬಾಹ್ಲಿಕನು ಹ 

ಮ್ಮೀರ ಚೈದ್ಯ ಕುರುಶ್ತಪತಿ ಗಾಂ 

ಧಾರ ಸಂಬಳ ತುಳುವ ನೃಪ ಕಾಶ್ಮೀರ ಸೌರಾಷ್ಟ್ರ 
ಸೂರಸೇನ ನವ ಪ್ರಚೇನ ಸು 


(೧೦೮ 


(೧೦೯1 


(೧೧೦ 


(೧೧೧1 


ರಾಮಧಾನ್ಯ ಚರಿತ್ರೆ ೬೩ 


ಪಾರಿಯಾತ್ರ ಕರೂಷಚಿಥ ವರ 
ಭೂರಮಣರೈತಂದರತುಳ ಮನೋನುರಾಗದಲಿ 10೧೨1 


ಅಕುಟಿಲನೆ ಕೇಳ್‌ ಪಾಂಡವಾಗಜ 

ಮುಕುರವದನೆಯರುತ್ತವದಿ ಜಾ 

ನಕಿಯಲಂಕರಿಸಿದರು ಮಾಲ್ಕಾಂಬರದಿ ಸಿರಿಮುಡಿಯ 

ಸಕಲ ವೈಭವದಿಂದೆ ವೈಮಾ 

ನಿಕರು ಕೈವಾರಿಸಲು ಗಗನ 

ಸಖಿಯರ ನಡುವೆ ಮೃಗಾಕ್ಷಿ ಬಂದಳು ನೃಪನ ಗದ್ದುಗೆಗೆ (೧೧೩ 


ಭರತ ಭಾರಿಯ ಸತ್ತಿಗೆಯ ಚಾ 

ಮರವ ಲಕ್ಷ್ಮಣ ದೇವ ಚಿಮ್ಮಲು 

ಧರಿಸಿದನು ಶತ್ರುಘ್ನ ಗಿಂಡಿಯ ಹೆಗಲ ಹಡಪದಲಿ 

ಮರುತಸುತ ಸೇವಿಸಲು ಚರಣದಿ 

ಗುರು ವಸಿಷ್ಠನ ಸಮ್ಮುಖದಿ ರಘು 

ವರನು ನಿಜಸತಿ ಸಹಿತ ಸಿ೦ಹಾಸನದಿ ರಂಜಿಸಿದ (೧೧೪। 


ವರ ವಿಭೀಷಣ ಜಾಂಬವಂತರು 

ತರಣಿಸುತ ನಳ ನೀಲನಂಗದ 

ಶರಭ ಶತಬಲಿ ಗವಯ ವೀರಗವಾಕ್ಷ ಮೊದಲಾದ 
ಧುರವಿಜಯರೆಡವಂಕದಲಿ ನಿಂ 

ದಿರಲು ಬಲದಲಿ ಸಿದ್ಧ ವಿದ್ಯಾ 

ಧರರು ನೆರೆದರನೇಕ ವಿದ್ವಾಂಸರು ಕವೀಶ್ವರರು (೧೧೫। 


ಮೇಲು ಮಣಿಗಳ ರತ್ನಕಾಂತಿಯ 

ಮೌಳಿಗಳ ಮನ್ನೆಯರು ಮಂತ್ರೀ 

ಜಾಲ ಸಹಿತಿದಿರಿನಲಿ ನಿಂದುದು ಮಕುಟವರ್ಥನರು 
ಓಲಗದಿ ಮಿಗೆ ವಾರಸತಿಯರು 


೬೪ 


ಕನಕ ಸಾಹಿತ್ಯ 


ಓಲಗಿಸೆ ರಘುನೃಪನನಾಗಳೆ 
ತಾಳೆ ಮದ್ದಳೆ ಭೇರಿ ಡೆಂಕ ನಿನಾದ ರಂಜಿಸಿತು 


ಅಲ್ಲಿ ನೆರೆದ ಮುನೀಶರೆಲ್ಲರು 

ಬಲ್ಲ ಭೂಸುರನಿವಹ ಮಂತ್ರಿಗ 

ಳಲ್ಲಿ ಸುಮುಹೂರ್ತದಲಿ ಪಟ್ಟವ ಕಟ್ಟಿದರು ನೃಪಗೆ 
ಸಲ್ಲಲಿತ ಸತ್ವೀರ್ತಿವಧು ಪರ 

ನಲ್ಲಿ ನಿಲ್ಲದೆ ಬಂದು ಸೀತಾ 

ವಲ್ಲಭನ ಪೊ೦ದಿದಳು ಕು೦ತೀಸೂನು ಕೇಳಂದ 


ಗುರು ವಸಿಷ್ಠ ಮುನೀಂದ್ರ ಭೂಮೀ 

ಸುರರೊಡನೆ ತಾ ಬಂದು ರಾಮನ 

ಹರಸಿ ಮಂತ್ರಾಕ್ಷತೆಯ ತಳೆದರು ದೇವನಂಗದಲಿ 
ಸುರರು ದುಂದುಭಿ ಮೊಳಗೆ ಹೂವಿನ 

ಸರಿಯ ಸುರಿದರು ನಿರ್ಜರರು ಧರೆ 

ಯರಸುಗಳು ಕೈಮುಗಿದು ಮುಯಿಗಳನಿತ್ತರವನಿಪಗೆ 


ಮುನಿಸತಿಯರೊಡನೈದಿ ಭೂಸುರ 

ವನಿತೆಯರು ಶೋಭನದ ಧವಳವ 

ವಿನಯದಲಿ ಪಾಡಿದರು ಜಯಜಯ ರವ ನಿನಾದದಲಿ 
ಕನಕ ರತ್ನದ ನೂಪುರದ ಕಾ 

ಮಿನಿಯರೊಯ್ಯಾರದಲಿ ರಘುನಂ 

ದನನ ಹರಸುತಲೆತ್ತಿದರು ನವರತ್ನದಾರತಿಯ 


ಆರು ಹೊಗಳುವಡರಿದು ಸಭೆಯಲಿ 

ಸಾರ ಸಂಗೀತದ ವಿನೋದದಿ 
ವಾರಕಾಂತಾಜನದಲೊಪ್ಪುವ ಕೇಳಮೇಳವದ 
ಚಾರು ಗೀತ ನೃತ್ಯಗಳ ಸೇವಾ 


ದರ್ಶನ-೨ 


OE 


೧೧೭ 


(೧೧೮, 


(೧೧೯ 


ರಾಮಧಾನ್ಯ ಚರಿತ್ರೆ ೬೫ 


ಗಾರಿಕೆಯನೇನೆಂಬೆನೈ ಜಂ 
ಭಾರಿಯೋಲಗದಂತೆ ಮೆರೆದುದು ನೃಪತಿಯಾಸ್ಥಾನ ೧೨೦1 


ಕರೆದು ಯಾಚಕ ಪಂಡಿತ ಭೂ 

ಸುರರ ಗಾಯಕ ಮಲ್ಲರನು ಕವಿ 

ವರರಿಗಿತ್ತನು ಧೇನು ಕನಕಾಂಬರ ಸುವಸ್ತುಗಳ 

ಅರಸುಗಳಿಗಾದರಿಸಿ ಕೊಟ್ಟನು 

ಕರಿತುರಗ ರಥ ದಿವ್ಯ ಹೇಮಾಂ 

ಬರ ಸುವಸ್ತುಗಳಿಂದ ಕಳುಹಿದನಾ ವಸಿಷ್ಠಮುನಿ ೧೨೧ 


ಕೊಟ್ಟ ಸುಮುಹೂರ್ತದೊಳಗಾಗ ವ 

ಶಿಷ್ಟ ಗುರುವಿಂಗೆರಗಿ ರಘುವರ 

ನೆಟ್ಟನೈತಂದಲ್ಲಿ ಹೊಕ್ಕನು ರಾಜಮಂದಿರವ 

ಸೃಷ್ಟಿಗಧಿಪನ ಕೀರ್ತಿವಧು ಘನ 

ನಿಷ್ಠೆಯಲಿ ಧಾವಳ್ಯ ವಸನವ 

ಮುಟ್ಟು ನಲಿದಾಡಿದಳು ತ್ರಿಜಗದ ಜನದ ಜಿಹ್ವೆಯಲಿ (೧೨೨। 


ಅರಸ ಕೇಳ್ನರುದಿವಸದಲಿ ರಘು 

ವರನು ತನ್ನೋಲಗಕೆ ನೃಪರನು 

ಕರೆಸಿದನು ನಿಜಮಂತ್ರಿ ಬಾ೦ಂಧವಜಾಲ ವರ್ಗವನು 

ತರಣಿಸುತ ಜಾಂಬವ ವಿಭೀಷಣ 

ರಿರದೆ ಬಂದರು ಕೈಮುಗಿದು ಕು 

ಳ್ಲಿರಲು ಪರಿತೋಷದಲಿ ನುಡಿದನು ರಾಮ ನಸುನಗುತ ೧೨೩ 


ಕೇಳು ಲಕ್ಷ್ಮಣ ಕೇಳು ಜಾಂಬವ 
ಕೇಳು ನಳ ನೀಲಾದಿ ಸುಭಟರೆ 
ಕೇಳಿರೈ ನರೆದಲೆಗವಿಹಿಯರು ಸೆರೆಯೊಳಿರ್ದವರ 
ಕಾಲ ಸವೆದುದು ದಿವಸವಿಂದಿಗೆ 


೬೬ 


ಕನಕ ಸಾಹಿತ್ಯ ದರ್ಶನ-೨ 


ಏಳು ತಿಂಗಳು ಕಳೆದವವದಿರ 
ಪಾಲಿಸಲು ಬೇಕನಿಲಸುತ ನೀ ಕರೆದು ತಾರೆಂದ 


ಹೈ ಹಸಾದವೆನುತ್ತ ವಂದಿಸೆ 

ಬಾಹುಬಲದಗ್ಗಳಿಕೆ ಮಿಗೆ ನಿ 

ರ್ವಾಹದಲಿ ಹೊರವಂಟನತಿ ವೇಗದಲಿ ಪಥವಿಡಿದು 
ಸಾಹಸವನೇನೆಂಬೆ ವಜ್ರದ 

ದೇಹನಲ್ಲಾ ಹನುಮ ತನ್ನ ಮ 

ನೋಹರದ ಯಷಿಗಳನು ಕಂಡನು ಪಂಚನಂದಿಯಲಿ 


ಅವರ ಪಾದಾಂಬುಜಕೆ ವಂದಿಸಿ 

ಪವನಸುತ ಬಿನ್ನೈಸಿದನು ರಾ 

ಘವ ನೃಪಾಲನು ಕಳುಹೆ ಬಂದೆನು ನಿಮ್ಮ ದರುಶನಕೆ 
ಅವಧಿ ಸವೆದುದು ಸೆರೆಮನೆಯೊಳಿ 
ರ್ದವರನೊಡಗೊಂಡೀಕ್ಷಣವೆ ನೀ 

ವವನಿಪನ ಸ೦ಮುಖಕೆ ಚಿತ್ತೈಸೆಂದು ಕೈಮುಗಿದ 


ಹನುಮನಾಡಿದ ನುಡಿಗೆ ಗೌತಮ 

ಮುನಿಪ ನಸುನಗುತೆದ್ದು ಬನದಲಿ 

ಘನತಪೋಬಲ ಮಹಿಮರನು ಕರಸಿದನತುಳವೇಗದಲಿ 
ಮನದಿ ಹರುಷಿತನಾಗಿ ಮುನಿ ಸೆರೆ 

ಮನೆಯ ಪ್ರತಿವಾದಿಗಳನೊಡಗೊಂ 

ಡನುಪಮಿತ ಗುಣನಿಲಯ ಮುನಿ ಹೊರವ೦ಟನಾಶ್ರಮವ 


ಬ೦ದನತಶಿ ಹರುಷದಲಿ ಮುನಿಕುಲ 
ವೃಂದದೊಡನೈತರಲು ರಘುಕುಲ 

ನಂದು ಬಿಜಯಂಗೈಸೆ ತಂದನು ರಾಜಮಂದಿರಕೆ 
ಬಂದರೇ ಪ್ರತಿವಾದಿಗಳು ಕರ 


1೧೨೪1 


1೧೨೫ 


(೧೨೬ 


(೧೨೭ 


ರಾಮಧಾನ್ಯ ಚರಿತ್ರೆ ೬೭ 


ತಂದಿರೇ ನೀವೆನುತ ಮುನಿಕುಲ 
ವೃಂದವನು ಸತ್ಕರಿಸಿ ಕುಳ್ಳಿರಿಸಿದನು ಗೌತಮನ ೧೨೮1 


ಇವರ ವ್ಯವಹಾರವನು ಪರಿಹರಿ 

ಸುವ ವಿಚಾರವ ಮಾಡಿ ಮನದಲಿ 

ರವಿಕುಲಾನ್ವಯ ರಾಮ ನೆನೆದನು ಹೃದಯ ಶುದ್ಧಿಯಲಿ 

ಶಿವನ ಧ್ಯಾನಿಸಲಾಕ್ಷಣವೆ ತ್ರೈ 

ಭುವನಕರ್ತರು ಇಂದ್ರ ಮೊದಲಾ 

ದವರು ಬಂದರಯೋಧ್ಯಪುರಧಾಮನೋಲಗಕೆ (೧೨೯1 


ವಸುಗಳಮರರು ಭುಜಂಗಾಮರ 

ರಸುರ ಕಿನ್ನರ ಯಕ್ಷ ರಾಕ್ಷಸ 

ಶಶಿ ರವಿಗಳಾದಿತ್ಯ ವಿದ್ಯಾಧರರು ಗುಹ್ಯಕರು 

ವಸುಧೆಯಮರರು ಕ್ಷತ್ರಿಯರು ಜೋ 

ಯಿಸರು ವೈಶ್ಯ ಚತುರ್ಥರುನ್ನತ 

ಕುಶಲ ವಿದ್ಯಾಧಿಕರು ನೆರೆದುದು ನೃಪನ ಸಭೆಯೊಳಗೆ (೧೩೦। 


ಇಂತೆಸೆವನಾ ಸಭೆಯೊಳಗೆ ಮತಿ 

ವಂತ ನುಡಿದನು ಧಾನ್ಯವರ್ಗದ 

ಸಂತತಿಯ ಬರಹೇಳಿಯೆನೆ ಸೆರೆಮನೆಯೊಳಿರ್ದವರು 

ನಿಂತು ಕರಗಳ ಮುಗಿದು ಧರಣೀ 

ಕಾಂತ ರಘುವರನೀ ಸುಬುದ್ಧಿಯ 

ನೆಂತು ನಮಗರುಹುವಿರಿಯದ ಪೇಳೆಂದ ನರೆದಲೆಗ (೧೩೧। 


ಎನಲು ರಾಮನೃಪಾಲ ನೋಡಿದ 

ಘನ ತಪೋಮಹಿಮರಿಗೆ ನುಡಿದನು 

ಮನವ ವಂಚಿಸಲಾಗದೀ ಧರ್ಮವನು ನೆರೆ ತಿಳಿದು 
ಅನುನಯದಿ ಪೇಳೆನೆ ಮುನೀಂದರು 


೬೮ 


ಕನಕ ಸಾಹಿತ್ಯ ದರ್ಶನ-೨ 


ಅನಿಮಿಷರನೀಕ್ಷಿಸಿದರಲ್ಲಿಯ 
ಘನ ಮಹಾಸಭೆಯೊಳಗೆ ಭಾರ್ಗವ ರಾಮನಿಂತೆಂದ 


ಆರು ನುಡಿಯರೆ ನೀವು ಹಿರಿಯರು 
ಮೀರಿಸುವರಾರಿವರೊಳಗೆ ಗುಣ 

ಸಾರನಾವನು ಪೇಳೆನಲು ಜಂಭಾರಿ ನಸುನಗುತ 
ಸಾರಹೃದಯನು ನರೆದಲೆಗ ನಿ 

ಸ್ಲಾರನೀ ವ್ರಿಹಿಯೆನಲು ಗುಣನಿಧಿ 

ಮಾರುತಾತ್ಮಜ ನೋಡಿದನು ಸನ್ನೆಯಲಿ ನಾರದನ 


ಅಹುದು ಸುರಪನ ಮಾತು ನಿಶ್ಚಯ 

ವಹುದು ನರೆದಲೆಗನೆ ಸಮರ್ಥನು 

ಬಹಳ ಬಲಯುತ ಸೆರೆಗೆ ತಳ್ಳಲು ಕಾಂತಿಗೆಡಲಿಲ್ಲ 
ಸಹಜವಿದು ಪರಪಕ್ಷವಾದಡೆ 

ವ್ರಿಹಿ ಕರಗಿ ಕಂದಿದನು ಸೆರೆಯಲಿ 

ವಿಹಿತವದು ಕೇಳೆಂದು ನಾರದ ನುಡಿದ ನಸುನಗುತ 


ಎಲ್ಲ ನವಧಾನ್ಯದಲಿ ಈತನೆ 

ಬಲ್ಲಿದನು ಹುಸಿಯಲ್ಲ ಬಡವರ 

ಬಲ್ಲಿದನಾರೈದು ಸಲಹುವನಿವಗೆ ಸರಿಯುಂಟೆ 
ನೆಲ್ಲಿನಲಿ ಗುಣವೇನು ಭಾಗ್ಯದಿ 

ಬಲ್ಲಿದರ ಪತಿಕರಿಸುವನು ಅವ 

ನಲ್ಲಿ ಸಾರವ ಕಾಣೆಯೆಂದನು ಕಪಿಲಮುನಿ ನಗುತ 


ಸುರಮುನಿಗಳಿಂತೆನಲು ಭೂಸುರ 

ವರರು ಸಂತೋಷಿಸಲು ಸಭಿಕರು 

ನರೆದಲೆಗ ನೀ ಬಾರೆನುತ ರಾಮನೃಪಾಲ ನೆರೆಮೆಚ್ಚಿ 
ಕರೆದುಕೊಟ್ಟನು ತನ್ನ ನಾಮವ 


೧೩೨1 


(೧೩೩ 


(೧೩೪, 


(೧೩೫ 


ರಾಮಧಾನ್ಯ ಚರಿತ್ರೆ 


ಧರೆಗೆ ರಾಘವನೆಂಬ ಪೆಸರಾ 
ಯ್ತಿರದೆ ವ್ರಿಹಿ ನಾಚಿದನು ಸಭೆಯಲಿ ಶಿರವ ಬಾಗಿಸಿದ 


ಹರುಷದೋರಿದ ಮನದಿ ನಲಿವುತ 
ನರೆದಲೆಗನೈತಂದು ರಾಮನ 

ಸಿರಿಚರಣಕಭಿನಮಿಸೆ ದೇವಾಸುರರು ಕೊಂಡಾಡೆ 
ಹರಸಿ ಮುತ್ತಿನ ಸೇಸೆಯನು ಭೂ 

ಸುರರು ಮಂತ್ರಾಕ್ಷತೆಯನಿತ್ತುಪ 

ಚರಿಸಿದರು ರಾಗಿಯನು ಪೊಗಳಿದರಲ್ಲಿ ಮುನಿವರರು 


ಸರಸಿಜೋದ್ಭವ ಮೆಚ್ಚಿಕೊಟ್ಟನು 

ಕರಕಮಂಡಲ ಪಾತ್ರೆಯನು ಶಂ 

ಕರ ತ್ರಿಶೂಲವನಿತ್ತ ಕೊಟ್ಟನು ಕಾಲ ದಂಡವನು 
ನಾರದನು ಚಕ್ರವನು ಕೊಟ್ಟನು 

ಉರುತರದ ಕೂರಿಗೆಯ ವಾಸವ 

ನುರಗಪತಿ ವಾಸುಗಿಗಳಿತ್ತರು ನೇಣು ಪಾಶಗಳ 


ಧನದನಿತ್ತನು ಯಂತ್ರರಕ್ಷೆಯ 

ಬನದೊಳಿಹ ಮೂಲಿಕೆಯ ಮಂತ್ರವ 
ವಿನಯದಿಂದ ವಿಭೂತಿಯನು ವರಕಾಲಭೈರವನು 
ಇನಶಶಿಗಳಾದರಿಸಿ ಕೊಟ್ಟರು 

ಘನತರದ ಜಲ್ಲರಿಯ ವರುಣನು 
ಕನಕಮಣಿನಿರ್ಮಿತದ ಕರಗವನಿತ್ತು ಮನವೊಲಿದು 


ಕರೆಸಿದಳು ಶರ್ವಾಣಿ ತನ್ನಯ 

ಮರುಳು ಬಳಗವನೆಲ್ಲ ನೀವೀ 

ಧರಣಿಯಲಿ ಸತಿರೂಪತಾಳ್ಗಗಣಿತದ ಮನೆಗಳಲಿ 
ಹುರುಳುಗೆಡಿಸದೆ ಸರ್ವಭೂತಾ 


೬೯ 


೧೩೬ 


1೧೩೭1 


೧೩೮೦1 


1೧೩೯1 


೭೦ 


ಕನಕ ಸಾಹಿತ್ಯ 


ತ್ಕರಿಗೆ ಪಕ್ವಾನ್ನವನು ನೀಡೆಂ 
ದುರುತರದ ಪ್ರೇಮದಲಿ ಕಳುಹಿದಳಗಜೆ ಕರುಣದಲಿ 


ಈ ತೆರದಿ ದೇವಾಸುರರು ನವ 
ನೀತಿಮಾರ್ಗದಿ ಕರೆದು ವರಗಳ 
ಪ್ರೀತಿಯಿಂದಾದರಿಸಿ ಕೊಟ್ಟರನೇಕ ವಿಭವದಲಿ 
ಭೂತಳದ ಜನರೊಡನೆ ನೀ ಪ್ರ 
ಖ್ಯಾತನಾಗೆನೆ ನರೆದಲೆಗ ನೆರೆ 

ವಾತನಾದನು ಮರ್ತ್ಯದಲಿ ನರನಾಥ ಕೇಳೆಂದ 


ಇನಕುಲೇಂದನ ಪದಕೆ ವಂದಿಸಿ 

ಹನುಮ ಬಿನ್ನೈಸಿದನು ನೀವಾ 

ತನಿಗೆ ನಾಮಾಂಕಿತವನಿತ್ತಿರಿ ನಿಮ್ಮನಗಲುವೆನೆ 
ಎನಗೆ ಹದನೆಂತೆನಲು ನಸುನಗೆ 

ಮಿನುಗೆ ನುಡಿದನು ರಾಮನಿದ್ದೆಡೆ 

ನಿನಗೆ ನಿನ್ನಭಿಧಾನವಾಗಲಿ ಹನುಮ ಕೇಳೆಂದ 


ಸೇವಕನ ಹಿಂದುಳಿದು ದೇವರು 

ನೀವು ಮುಂದಡಿಯಿಡಲು ನಿಮ್ಮದ 

ದಾವ ಗುಣವೆನೆ ಹನುಮನಾಡಿದ ನುಡಿಗೆ ನಸುನಗುತ 
ನಾವು ಜನನದಿ ಮುಂದು ಕಲಹದ 

ಠಾವಿನಲಿ ನಾ ಮುಂದೆ ನಡೆಯೆಂ 

ದೀ ವಿಚಾರವ ತಿಳುಹಿದನು ನರನಾಥನನಿಲಜಗೆ 


ಭಾನುವಂಶಜನಾ ವಿಭೀಷಣ 
ನಾನನವನೀಕ್ಷಿಸಲು ನಸುನಗು 

ತಾ ನರೇಂದ್ರನ ಸನ್ನೆಯಲಿ ನಿಷ್ಠವಕವನ ಕರೆದು 
ದಾನವೇಶ್ವರನಾ ಸತಿಗೆ ಸು 


ದರ್ಶನ-೨ 


(೧೪೦! 


(೧೪೧। 


(೧೪೨| 


(೧೪೩ 


ರಾಮಧಾನ್ಯ ಚರಿತ್ರೆ ೭೧ 


ಮ್ಮಾನದಿಂ ಕೊಡಲೀರ್ವರು ನವ 
ಧಾನ್ಯದಲಿ ವಿಖ್ಯಾತರಾದರು ನೃಪತಿ ಕೇಳೆಂದ (೧೪೪। 


ಹರಿಹರ ಬ್ರಹ್ಮಾದಿ ದೇವಾ 

ಸುರರು ಮಹಾಮುನೀಶ್ವರರು ವಾ- 

ನರರು ಕೊಂಡಾಡಿದರು ರಘುಕಲ ಸಾರ್ವಭೌಮಕನ 

ಸುರರು ದುಂದುಭಿ ಮೊಳಗೆ ಮಲ್ಲಿಗೆ 

ಯರಳ ವಳೆಗರೆದವು ವಿಮಾನದಿ 

ಪುರಕೆ ತೆರಳಿದರಲ್ಲಿ ಹರದುದು ನೃಪತಿಯಾಸ್ಥಾನ ೧೪೫ 


ಇಂತು ಸಭೆಯಲಿ ಮಾನಭಂಗವ 

ದೆಂತು ಬಂದುದು ತನಗೆನುತಲತಿ 

ಚಿಂತೆಯಲಿ ಕಡುನೊಂದು ತಲೆಗುತ್ತಿದನು ನೀರೊಳಗೆ 

ಇಂತು ಪರಿತಾಪದಲಿ ಲಕ್ಷ್ಮೀ 

ಕಾಂತ ಶಿವಶಿವಯೆನುತಲಿರೆ ಭೂ 

ಕಾಂತ ದಶರಥರಾಮನಾಥನು ಕರೆದು ಲಾಲಿಸಿದ ೧೪೬ 


ಮರುಳೆ ಬಾರೈ ವ್ರಿಹಿಯೆ ಮನದಲಿ 

ಕೊರಗಿ ಚಿಂತಿಸಲೇಕೆ ನಾವೀ 

ನರೆದಲೆಗನತಿಶಯವ ಮಾಡಿದೆವೆಂದು ಕನಲಿದೆಯ 

ಧರೆಗೆ ಹೊದ್ದಿದ ಕ್ಲಾಮಕಾಲದಿ 

ಕರುಣದಿಂ ನಡೆತಂದು ಲೋಕವ 

ಹೊರೆವನದು ಕಾರಣವೆ ಪತಿಕರಿಸಿದೆವು ಕೇಳೆಂದ ೧೪೭ 


ದೀನರಲಿ ದಾರಿದ್ರ ಜನದಲಿ 

ನೀನು ನಿರ್ದಯನೆಂದೆವಲ್ಲದೆ 
ಹೀನಗಳೆದವರಲ್ಲ ನಿನ್ನನು ನಾವು ಸಭೆಯೊಳಗೆ 
ಮಾನುಷನು ನಮ್ಮೆಡೆಗೆ ನೀ ಸುರ 


೭೨ 


ಕನಕ ಸಾಹಿತ್ಯ ದರ್ಶನ-೨ 


ಧೇನುವಿನ ಸಮ ನಿನ್ನ ಚಿತ್ತದಿ 
ಹಾನಿದೋರಲದೇಕೆ ಬಿಡು ಬಿಡು ಚಿಂತೆ ಯಾಕೆಂದ 


ದೇವರಿಗೆ ಪರಮಾನ್ನ ನೀ ಮನು 

ಜಾವಳಿಗೆ ಪಕ್ವಾನ್ನವೀತನು 

ನೀವು ಧರೆಯೊಳಗಿಬ್ಬರತಿ ಹಿತದಲಿ ನೀವಿಹುದು 
ನಾವು ಕೊಟ್ಟೆವು ವರವ ಸಲ್ಲುವು 

ದಾವ ಕಾಲದಲಿನ್ನು ನೀವೇ 

ಪಾವನರು ಪರಮ ಸುಖಿಯೆಂದುಪಚರಿಸಿದನು ನೃಪತಿ 


ನಲವು ಹಿಂಗಿದ ವ್ರಿಹಿಯ ರಾಗಿಯು 

ಜಲವ ಹಸ್ತದೊಳೊರಸಿ ಇಂದ್ರನ 

ಬಳಿಗೆ ಕಳುಹುವೆ ನಿನ್ನ ಸಂಶಯವೇಕೆ ಚಿತ್ತದಲಿ 
ಕಲಿತನವ ಕೈಕೊಂಡು ಸತ್ಯದ 

ಹೊಲಬುದಪುದೆ ಚೋಳದೇಶವ 

ನೊಲಿದು ನೀ ಸಲಹೆಂದು ನೇಮವನಿತ್ತು ಕಳುಹಿಸಿದ 


ಪಾ೦ಡವಾಗ್ರಜ ಕೇಳಿದೆ ಮಾ 

ರ್ತಾಂಡ ವಂಶಜ ದಾಶರಥಿಯಾ 

ಖಂಡಲನ ಮತವಿಡಿದು ಕರಸಿದನುತುಳ ಧಾನ್ಯವನು 
ಗಂಡುಗಲಿಗಳು ನೀವು ಧರಣೀ 
ಮಂಡಲದೊಳಾದರಿಸಿ ದೇವರ 

ನಂಡಲೆದು ಸಲಹೆಂದು ನೇಮವನಿತ್ತು ಕಳುಹಿಸಿದ 


ತಪಸಿಗಳನಾದರಿಸಿ ದೇಶಾ 

ನಿಪರ ಮನ್ನಿಸಿ ಧರಣಿಯಮರರ 
ನುಪಚರಿಸಿ ವಿದ್ವಾಂಸ ಕವಿಜನ ಮಲ್ಲಗಾಯಕರ 
ಅಪರಿಮಿತ ಯಾಚಕರ ಕಳುಹಿಸಿ 


(೨೪೮ 


(೧೪೮ 


(೧೫೦। 


(೧೫೧। 


ರಾಮಧಾನ್ಯ ಚರಿತ್ರೆ ಸ್ರ 


ತಪನತನಯನ ಸತಿಯರಿಗೆ ರಘು 
ನೃಪತಿಕೊಡಿಸಿದನಖಿಳ ದಿವ್ಯಾಂಬರ ಸುಭೂಷಣವ ೧೫೨1 


ಪಾಂಡವಾಗಜ ಕೇಳು ಘನ ಕೋ 

ದಂಡ ದೀಕ್ಷಾಚಾರ್ಯ ನೀ ಭೂ 

ಮಂಡಲದೊಳತಿ ಕೀರ್ತಿವಡೆದನು ಸತ್ಯಧರ್ಮದಲಿ 

ಚಂಡ ವಿಕ್ರಮ ರಾಮನ್ಯಪ ಮಾ 

ರ್ತಾಂಡಸುತ ಮೊದಲಾದ ವಾನರ 

ತಂಡವನು ಕಳುಹಿಸಿ ಸುವಸ್ತುವನಿತ್ತು ಸತ್ಕರಿಸಿ ೧೫೩ 


ಕರುಣದಿಂದ ವಿಭೀಷಣನ ಪತಿ 

ಕರಿಸಿ ಕರಿರಥ ತುರಗ ವಸ್ತಾ 

ಭರಣವಿತ್ತುಪಚರಿಸಿ ಕಳುಹಿದನಾಗಳಸುರರನು 

ಗುರು ವಸಿಷ್ಠನ ಮತದಿ ತಮ್ಮಂ 

ದಿರು ಸಹಿತ ಸಾಮ್ರಾಜ್ಯವಾಳಿದ 

ವರದನಗಪತಿಯಾದಿಕೇಶವರಾಯ ವಿಭವದಲಿ ೧೫೪1 


ವ್ಯೋಮಕೇಶ ವಿರಿಂಚಿ ವಾಸವ 

ತಾಮರಸದಳನಯನರಿವರು ಮ 

ಹಾ ಮಹಿಮರೀ ವ್ರಿಹಿಯ ನರೆದಲೆಗರ ವಿವಾದವನು 

ರಾಮ ಸಭೆಯಲಿ ತೀರಿದುದು ಸು 

ತ್ರಾಮನೋಲಗದಲ್ಲಿ ಕೇಳ್ದೆವು 

ರಾಮಧಾನ್ಯದ ಕಥೆಯನಭಿವರ್ಣಿಸಿದೆ ನಿನಗೆಂದ ೧೫೫ 


ಆಲಿಸಿದೆನೆಲೆ ಮುನಿಪ ನೀವಿದ 
ಪೇಳೆ ಕೇಳ್ಬೆನು ಮೇಲೆ ಸಜ್ಜನ 
ಜಾಲ ತಣಿಯಿತು ಸಕಲ ಕರ್ಣಾಮೃತದಿ ರಂಜಿಸಿತು 
ಹೇಳಲೇನದ ಮನದ ಬೇಸರ 


೭೪ 


ಕನಕ ಸಾಹಿತ್ಯ ದರ್ಶನ-೨ 


ಬೀಳುಕೊಂಡುದು ಹರುಷ ಚಿತ್ತದೆ 
ದಾಳಿ ಹರಿಯಿತ್ತೆನುತ ಮುನಿಪದಕೆರಗಿ ಕೈಮುಗಿದ 


ಅರಸ ನೀ ಮನವೊಲಿದು ಕೇಳದ 

ಚರಿತೆ ತಾನೊಂದಿಲ್ಲ ಲೋಕದಿ 

ಪರಮ ಪುಣ್ಯದ ರಾಮಕಥೆಯಿದ ಕೇಳ್ದೆ ನೀನಿಂದು 
ಕೊರತೆಯುಂಟೇ ಇಷ್ಟಭೋಗವ 

ಹರಿಕೊಡುವ ನಿಮಗಿನ್ನುಯೆನುತುಪ 

ಚರಿಸಿ ಕಳುಹಿಸಿಕೊ೦ಡು ಮುನಿ ಹೊರವಂಟನಾಶ್ರಮಕೆ 


ಶರಧಿಶಯನ ಮುಕುಂದ ಸಚರಾ 

ಚರಭರಿತ ನಿರ್ಗುಣ ನಿರಾಮಯ 

ಸುರ ನರೋರಗವಂದ್ಯ ವರಪುರದಾದಿಕೇಶವನ 
ಚರಣದಂಕಿತಮಾಗಿ ಪೇಳಿದ 

ಪರಮಧಾನ್ಯದ ಚರಿತೆ ಸಂತತ 
ಧರೆಯೊಳಿಂತೊಪ್ಪಿಹುದು ಆಚಂದ್ರಾರ್ಕ ಪರಿಯಂತ 


“ಮಂಗಳಂ?” 


ಸೇ ಜೇ ೫ ೫% 


(೧೫೬ 


೧೫೭ 


(೨೫೮ 


ನಳ ಚರಿತ್ರೆ 


ರಾಯರೊಳಗಗ್ಗಳೆಯನಾ ಕೌಂ 

ತೇಯನಿಗೆ ರೋಮಶ ಮಹಾಮುನಿ 

ರಾಯ ವಿಸ್ತರಿಸಿದನು ನಳಭೂವರನ ಚರಿತೆಯನು 
ಶ್ರೀಯರಸ ವರಪುರದ ಚೆನ್ನಿಗ 
ರಾಯನಂಕಿತಮಾಗಿ ಪೇಳುವೆ 
ಪ್ರೀಯದಿಂದಾಲಿಸುವ ಸುಜನರಿಗೀ ಮಹಾಕಥೆಯ । 


ಕನಕ ಸ್ರಾಶಿಕ್ಸೆದರ್ಶನ-೨ 


BLANK PAGE 


ಒಂದನೆಯ ಸಂಧಿ 


ಶ್ರೀರಮಣ ಸರಸಿಜದಳಾಕ್ಷ ಮು 

ರಾರಿ ಸಚರಾಚರಭರಿತ ದುರಿ 

ತಾರಿ ನಿತ್ಯಾನಂದ ನಿರ್ಜರನಿಕರ ದಾತಾರ 

ವಾರಿಜಾಂಬಕ ವರಗುಣಾಶ್ರಯ 

ಮಾರಪಿತ ವೇದಾಂತನುತ ಸಾ 

ಕಾರ ಚೆನ್ನಿಗರಾಯ ಪಾಲಿಸು ಜಗಕೆ ಮಂಗಳವ (೧1 


ಶರಧಿಶಯನ ಮುಕುಂದ ಕಂಸಾ 
ಸುರ ಮಥನ ಸುರಮೌಳಿವಂದಿತ 

ಗಿರಿಧರಾಜ್ಯುತ ವೇಣುನಾದ ವಿನೋದ ಭವದೂರ 
ಸರಸಿಜೋದ್ಭವನುತ ದಯಾಸಾ 

ಗರ ಮುರಾಂತಕ ದೇವ ವರಪುರ 

ದರಸ ಚೆನ್ನಿಗರಾಯ ಪಾಲಿಸು ಸಕಲ ಸಜ್ಜನರ |೨| 


ಉರಗರಿಪುಕೇತನ ವಿಭೀಷಣ 

ವರದ ಹರಿ ಸದ್ಭಕ್ತಪೋಷಣ 

ದುರಿತ ಕುಲಗಿರಿ ವಜ್ರ ನರಕಾ೦ತಕ ಮಹಾಮಹಿಮ 

ಪರಮಪುರುಷ ಯಶೋದೆಯಾತ್ಮಜ 

ದುರಿತ ದುಃಖವಿನಾಶ ವರಪುರ 

ದರಸ ಚೆನ್ನಿಗರಾಯ ಪಾಲಿಸು ನಮ್ಮನನವರತ 1A 


ಕರಿವದನ ಹೇರಂಬ ಲಂಬೋ 
ದರ ಗಣಾಧಿಪ ಮೋದಕಪ್ರಿಯ 
ಪರಶು ಪಾಶಾಂಕುಶ ಕರಾಂಕಿತದಿಂದ ರಂಜಿಸುವ 
ಸುರನರೋರಗ ನಮಿತ ಗೌರೀ 


೭೮ 


ಕನಕ ಸಾಹಿತ್ಯ ದರ್ಶನ-೨ 


ವರ ಕುಮಾರಕ ವಿದ್ಯೆವಾರಿಧಿ 
ವರದ ಗಣಪತಿ ಪಾಲಿಸೆನ್ನಯ ಮತಿಗೆ ಮಂಗಳವ 


ನಾರಿ ನಳಿನದಳಾಕ್ಷಿ ವರ ಜಂ 

ಭಾರಿನುತೆ ಚತುರಾನನ ಪ್ರಿಯೆ 

ಭೂರಿ ಶುಭಗುಣಭರಿತೆ ಭಕ್ತಾಶ್ರಿತಜನಾಧಾರೆ 

ನೀರೆ ನಿಗಮವಿಚಾರೆ ಘನಶೃಂ 

ಗಾರೆ ಭಕ್ತರಿಗುರದೆ ಕೊಡುವ ಉ 

ದಾರೆ ಶಾರದೆ ನಲಿದೊಲಿದು ನೆಲಸೆನ್ನ ಜಿಹ್ವೆಯಲಿ 


ರಾಯರೊಳಗಗ್ಗಳೆಯನಾ ಕೌಂ 

ತೇಯನಿಗೆ ರೋಮಶ ಮಹಾಮುನಿ 

ರಾಯ ವಿಸ್ತರಿಸಿದನು ನಳಭೂವರನ ಚರಿತೆಯನು 
ಶ್ರೀಯರಸ ವರಪುರದ ಚೆನ್ನಿಗ 
ರಾಯನಂಕಿತಮಾಗಿ ಪೇಳುವೆ 
ಪ್ರೀಯದಿಂದಾಲಿಸುವ ಸುಜನರಿಗೀ ಮಹಾಕಥೆಯ 


ಪರಮ ಪುಣ್ಯಚರಿತ್ರೆಯಿದನಾ 

ದರಿಸಿ ಕೇಳುವ ನರರ ಜನ್ಮಾಂ 

ತರದ ಘನ ದುಷ್ಕರ್ಮ ದುಃಖವಿನಾಶವಾಗುವುದು 
ಕರಿ ತುರಗ ರಥನಿಚಯ ರಾಜ್ಯದ 

ಸಿರಿಯ ಸಂಪದವಾಯುವನು ಮುರ 

ಹರನು ಮನ್ನಿಸಿ ಕೊಡುವ ಸುಜನರಿಗಿಷ್ಟಸ೦ಪದವ 


ಜನಪ ಕುರುಭೂಪಾಲನೊಳು ಜೂ 

ಜಿನಲಿ ರಾಜ್ಯವ ಸೋತು ಯಮನಂ 

ದನನು ತನ್ನನುಜಾತರೊಡನೆಯೆ ಸತ್ಯವನು ಬಿಡದೆ 
ವನಿತೆ ಧೌಮ್ಯಮುನೀ೦ದ್ರ ಮಂತ್ರೀ 


(೪ 


೫ 


(೬ 


( 


ನಳಚರಿತ್ರೆ : ಒಂದನೆಯ ಸಂಧಿ ೭೯ 


ಜನ ಸಹಿತ ನಡೆತಂದು ಕಾಮ್ಯಕ 
ವನದೊಳಗೆ ಸಂಚರಿಸುತಿರ್ದನು ತೀರ್ಥಯಾತ್ರೆಯಲಿ (೮ 


ಧರಣಿಪತಿ ಚಿ೦ತಿಸುವ ಹಲುಬಿದ 

ನರನ ಹದನೇನೆಂದು ತಪದಲಿ 

ಮರೆದು ಕಳೆದನೊ ನಮನಿನಿಬರನೆನುತಲಿರಲಂದು 

ಸುರಪ ಕಳುಹಿದ ರೋಮಶನು ಮುನಿ 

ವರನು ಗಡಣದೊಳೆಯ್ದಿ ರವಿಭಾ 

ಸುರಸುತೇಜದೊಳಂದು ಕಾಮ್ಯಕವನಕೆ ನಡೆತಂದ (1 


ಚ್ಯವನ ಗೌತಮ ಕಪಿಲ ಭೃಗು ಭಾ 

ರ್ಗವ ಭರದ್ದಾಜಾತ್ರಿ ಕೌಶಿಕ 

ಪವನಭಕ್ಷಣ ವಾಮದೇವ ಮರೀಚಿ ಮೈತ್ರೇಯ 

ಶ್ರವತಿ ಕಣ್ವಾಂಗಿರಸ ಶುಕ ಗಾ 

ಲವ ಪರಾಶರ ದಾಲ್ಭ್ಯ ವರಮುನಿ 

ನಿವಹದೊಡನೆಯ್ತಂದನಾ ರೋಮಶ ಮಹಾಮುನಿಪ (೧೦। 


ಅರಸನನುಜರು ಸಹಿತ ಮುನಿಮು 

ಖ್ಯರನು ಕಂಡಿದಿರೆದ್ದು ಚರಣದೊ 

ಳೆರಗಿ ಬಿಜಯಂಗೆಯ್ಸಿ ತಂದನು ತಳಿರ ಮಂಟಪಕೆ 

ವರ ಮುನೀಂದರಿಗರ ಪಾದ್ಯೋ 

ತ್ಯರದೊಳಪಚರಿಸುತ್ತ ದರ್ಭಾ 

ಸ್ವರಣದಲಿ ಕುಳ್ಳಿರಿಸಿದನು ಭಯಭರಿತ ಭಕ್ತಿಯಲಿ (೧೧। 


ನೀವಘಾಡದ ದೇವಯಷಿಗಳು 

ಪಾವನರು ಮೂಲೋಕಕತಿ ಸಂ 
ಭಾವನೀಯರು ಸತ್ಯಸಂಧರು ನಿರ್ಮಲಾತ್ಮಕರು 
ಆವನರಿವನು ನಿಮ್ಮ ಮಹಿಮೆಯ 


೮೦ 


ಕನಕ ಸಾಹಿತ್ಯ ದರ್ಶನ-೨ 


ಭಾವಿಸುವಡೆನಗಳವೆ ನಿಮ್ಮ ಪ 
ದಾವಲಂಬನ ಸೇವೆ ದೊರಕಿತು ಧನ್ಯರಾವೆಂದ 


ಧರಣಿಪತಿ ಸುಕ್ಷೇಮವೇ ನಿಜ 

ತರುಣಿ ನಿನ್ನನುಜಾತ ತನಯರು 

ವರಸಚಿವ ಸಾಮಂತ ಧೌಮ್ಯಮುನೀ೦ದ್ರ ಮಂತ್ರಿಗಳು 
ಪರಿಣತರೆ ಪೇಳೆನಲು ನಿಮ್ಮಯ 

ಪರಮ ಕರುಣಾಮೃತವೆ ನಮ್ಮನು 

ಹೊರೆಯುತಿರೆ ಸುಕ್ಷೇಮ ಬೇರಿಲ್ಲೆಂದನಾ ನೃಪತಿ 


ಧಾರಿಣಿಯ ನೆರೆ ಸೋತು ಅನುಜರು 

ವಾರಿಜಾನನೆ ಸಹಿತ ಬಂದೀ 

ಘೋರ ಕಾನನದೊಳಗೆ ಗಿರಿ ಗಹ್ವರದ ಮಧ್ಯದಲಿ 
ಸೇರಿ ಹೃತಸುಖರಾಗಿ ಬಳಲಿದ 

ರಾರು ಧರೆಯೊಳಗೆನ್ನವೊಲು ಭವ 

ದೂರ ಮುನಿಕುಲತಿಲಕ ಹೇಳೆಂದರಸ ಬಿಸುಸುಯ್ದ 
ಎಲೆ ಮಹೀಪತಿ ನೀನಿನಿತು ಉ 
ಮಳಿಸಲೇಕರಸುಗಳು ಪೂರ್ವದ 

ನಳ ಹರಿಶ್ಚಂದ್ರಾದಿ ರಾಘವ ನೃಪರು ಹಳುವದಲಿ 
ಲಲನೆಯರ ತಾವಗಲಿ ಕಷ್ಟವ 

ಬಳಸಿದರು ಅವರಂತೆ ನಿನಗುಪ 

ಟಳಗಳುಂಟೇ ಬರಿದೆ ಮನನೋಯದಿರು ನೀನೆಂದ 


ಪರಮ ಯಷಿಗಳ ನೆರವಿಯೇ ಸಭೆ 

ಹರಿಯ ಕಾರುಣ್ಯಾಂಬುಧಿಯೆ ಸಿರಿ 

ನರ ವೃಕೋದರ ಮಾದ್ರಿತನಯರು ನಿನಗೆ ಬಾಹುಬಲ 
ತರುಣಿಯೇ ಭೋಗ್ಯೈಕ ಸಂಪ 


1೧೨1 


೧೩ 


(೧೪ 


(೧೫ 


ನಳಚರಿತ್ರೆ : ಒಂದನೆಯ ಸಂಧಿ ೮೧ 


ತ್ತುರುತರದ ವನರಾಜ್ಯ ನಿನಗಿಂ 
ತಿರಲು ಸರಿಯಾರರಸ ಚಿಂತಿಸಲೇಕೆ ನೀನೆಂದ (೧೬ 


ಆದಡೆಲೆ ಮುನಿನಾಥ ನಳನೃಪ 

ಮೇದಿನಿಯನುಳಿದವನಿಯಲಿ ತ 

ಳೋದರಿಯನೆಂತಗಲಿದನು ತಾನಾರ ದೆಸೆಯಿಂದ 
ಸಾಧಿಸಿದವನಿಯನು ಧರೆಯೆಂ 

ತಾದುದಾ ನಳನೃಪಗೆ ನೀವಿದ 

ನಾದರಸಿ ಪೇಳೆನಲು ನಗುತಿಂತೆಂದನಾ ಮುನಿಪ ೧೭ 


ಭೂತಳೇಂದರೊಳಧಿಕಬಲ ವಿ 

ಖ್ಯಾತನಹ ನಳಚಕ್ರವರ್ತಿಯು 

ಭೂತಳವ ಪಾಲಿಸಿದನಾತನ ವಿಮಲ ಚರಿತೆಯನು 

ಸೂತಮುನಿ ಹೇಳಿದನು ಮೌನಿ 

ವ್ರಾತದಲಿಯಾಗಸ್ತ್ಯಮುನಿ ಸಂ 

ಪೀತಿಯಿಂದರುಹಿದನು ರಘುನಂದನನೊಳೀ ಕಥೆಯ (೧೮ 


ವಸುಧೆಪತಿ ಕೇಳೀ ಚರಿತ್ರೆಯ 

ನಿಷಧವೆಂತೆಂಬಾ ಮಹಾಪುರ 

ವೆಸೆದುದಗಣಿತ ಗೋಪುರ ಪ್ರಾಕಾರ ಶಿಖರದಲಿ 
ಮಿಸುನಿ ರತ್ನಪ್ರಭೆಗಳಲಿ ರಂ 

ಜಿಸುವ ದೇವಾಲಯಗಳಿರ್ದುದು 


ವಸುಧೆಗಚ್ಚರಿಯೆನಿಸಿತಾ ಪುರವರಸ ಕೇಳಂದ (೧೯! 


ಮುರಿಮುರಿದ ಕೊತ್ತಳದ ಸಾಲಿನ 

ಪರುಠವದ ಹುಲಿಮುಖದ ಬಾಗಿಲ 

ಮಿರುಪ ಮಣಿವ್ರಜದ ಕವಾಟದ ಗಂಧವಟ್ಟಿಗೆಯ 
ಉರುತರದ ವೇದಿಕೆಯ ಹೇಮದ 


೮೨ 


ಕನಕ ಸಾಹಿತ್ಯ ದರ್ಶನ-೨ 


ಮೆರೆವ ಸೋಪಾನಗಳ ನೆಲೆಯು 
ಪುರಿಗೆಗಳ ಮೇಲೆಸೆವ ಕಲಶದ ಕಾಂತಿ ರಂಜಿಸಿತು 


ಮುಗಿಲ ತುಡುಕುವ ತೆನೆಗಳಾಳ್ವೇ 

ರಿಗಳು ಪಾತಾಳಬರ ಖಾತಗ 

ಳಗಳು ಬಳಸಿದ ಕೋಟೆ ಸುತ್ತಾವರಿಸಿದುನ್ನತದ 
ಗಗನವೀಧಿಯ ತಾರಕೆಯವೊಲ್‌ 

ಸೊಗಸು ತೋರುವ ಕನ್ನಡಿಯ ಸಾ 

ಲುಗಳ ರತ್ನಪ್ರಭೆಗಳಲಿ ರಂಜಿಸಿದುದಾ ನಗರ 
ರವಿಶಶಿಯ ವೀಧಿಗಳ ಹೇಮದ 

ವಿವಿಧ ಮಣಿಭಿತ್ತಿಗಳ ಕಾಂತಿಯು 
ದಿವವನಣೆದುದು ರತ್ನ್ತನಿಚಯದ ಭದ್ರಭವನಿಕೆಯ 
ಯುವತಿಯರ ಸಂಗೀತ ವೀಣಾ 

ರವದ ರಹಿಯಲಿ ಮನಕೆ ಸವಿದೋ 

ರುವ ಮಹಾರಚನೆಯಲಿ ಮೆರೆದುದು ನಿಷಧ ವರನಗರ 


ವಸುಧೆಯಮರರು ಕ್ಷತ್ರಿಯರು ರಂ 

ಜಿಸುವ ವೈಶ್ಯ ಚತುರ್ಥರುನ್ನತ 
ಕುಶಲವಿದ್ಯಾಧಿಕರು ಕವಿಗಳು ಮಲ್ಲಗಾಯಕರು 
ಅಸಮ ರಥಿಕರು ಸಮರದಲಿ ಸಾ 

ಹಸರು ಕರಿ ರಥ ತುರಗ ಪಾಯ್ದಳ 
ವೆಸೆದುದಗಣಿತ ಚಾತುರಂಗದಿ ನಿಷಧ ವರನಗರ 


ಸಾಲ ಬಿಲ್ವ ಕಪಿತ್ಸ ಜಂಬು ತ 

ಮಾಲ ದಾಡಿಮ ವಕುಳ ವಟ ಹಿಂ 

ತಾಲ ಕ್ರಮುಕ ಕದಂಬ ಕುರವಕ ಕದಳಿ ಖರ್ಜೂರ 
ತಾಲ ಚಂದನ ಪನಸ ವರ ತ 


OI 


IO 


1೨೨1 


(೨೩ 


ನಳಚರಿತ್ರೆ : ಒಂದನೆಯ ಸಂಧಿ ೮೩ 


ಕ್ಕೋಲ ಕೇತಕಿ ಕುಟಜ ಸರಳ ದ 
ಸಾಲತರುಗಳ ನಿಚಯದಿಂದುದ್ಯಾನ ರಂಜಿಸಿತು 1೨೪। 


ಭೂರಮಣ ಕೇಳಾ ಪುರಾಧಿಪ 

ವೀರಸೇನ ನೃಪಾಲ ರಿಪುಸಂ 

ಹಾರನಾತನ ತನಯ ನಳನೃಪನೆಂಬುದಭಿಧಾನ 

ಭೂರಿ ವಿಕಮ ಪರಮಧರ್ಮ ವಿ 

ಚಾರ ಶಶಿಕುಲಮೌಳಿ ಘನಗಂ 

ಭೀರ ಪಾಲಿಸುತಿರ್ದ ಸಪ್ತದ್ದೀಪವವನಿಪರ ೨೫ 


ಶರಧಿ ಮೇರು ದಿಗಂತದವನೀ 

ಶ್ವರರು ಕಪ್ಪವ ತೆರುವರಗಣಿತ 

ಧುರವಿಜಯ ದೋರ್ಬಲರು ಮಣಿಮಯ ಮಕುಟವರ್ಥನರು 
ಚರಣಕಾನತರಾಗಿ ನಳಭೂ 

ವರನ ಭಜಿಸುತಲಿರ್ದರಮರೇ 

ಶ್ವರನ ಓಲಗದಂತೆ ಮೆರೆದುದು ನೃಪತಿಯಾಸ್ಥಾನ ೨೬, 


ಭೂಮಿಪತಿ ಕೇಳಿತ್ತಲುತ್ತರ 

ಭೂಮಿಯಲಿ ಪಜ್ಜಳಿಸುತಿಹ ಸು 

ತ್ರಾಮಪುರದಂತೆಸೆದುದಲ್ಲಿ ವಿದರ್ಭ ನಗರವದು 

ರಾಮಣೀಯಕ ರಚನೆಯಲಿ ನವ 

ಹೇಮಖಚಿತ ಸುರತ್ನ ಸೌಧ 

ಸ್ತೋಮಗಳ ಸಾಲಿನಲಿ ರಂಜಿಸುತಿರ್ದುದಾ ನಗರ ೨೭ 


ಅಲ್ಲಿಗಧಿಪತಿ ಭೀಮನ್ಯಪ ಗುಣ 

ದಲ್ಲಿ ನಯದಲಿ ವೀರ್ಯ ವಿತರಣ 

ದಲ್ಲಿ ಚಾತುರ್ಯದಲಿ ಸೌಭಾಗ್ಯದಲಿ ಧೈರ್ಯದಲಿ 
ಬಲ್ಲಿದನು ತಾನಾಗಿ ನಿಜಸುತ 


೮೪ 


ಕನಕ ಸಾಹಿತ್ಯ ದರ್ಶನ-೨ 


ರಿಲ್ಲವೆಂದುಮ್ಕಳಿಸುತಿರೆ ಮನ 
ದಲ್ಲಿಗಾಕ್ಷಣ ಬಂದನಾ ದಮನಾಖ್ಯ ಮುನಿವರನು 


ಬ೦ದ ಮುನಿಗವನಿಪತಿ ವಂದಿಸಿ 

ನಿಂದು ಕರಗಳ ಮುಗಿದು ವಿನಯದೊ 

ಳೆಂದ ಸುತಸಂತಾನವಿಲ್ಲದ ಸಿರಿಯದೇಕೆಂದು 
ನೊಂದು ನುಡಿಯಲು ಸುತರ ಪಡೆಯದ 
ತಂದೆಗಿದು ಸಂತಾಪವಲ್ಲವೆ 

ಎ೦ದು ಮುನಿ ಕರುಣದಲಿ ಸಂತೈಸಿದನು ಜನಪತಿಯ 


ಯೋಗದೃಷ್ಟಿಯೊಳರಿದು ಮುನಿವರ 

ನಾಗ ನೃಪನೊಡನೆಂದ ಪುತ್ರಕ 

ಯಾಗವನು ಮಾಡರಸ ತಪ್ಪದು ಪುತ್ರಲಾಭವೆನೆ 
ಆ ಗರುವ ಮುನಿ ಮಂತ್ರದಿಂದ ಸ 

ರಾಗದಲಿ ಶುಭದಿನ ಸುಲಗ್ನದಿ 

ಯಾಗವನು ಪೂರೈಸಿದನು ಸುರನರರು ತಣಿವಂತೆ 


ಅರಸ ಕೇಳಾ ಯಾಗಸಮನಂ 

ತರದೊಳಾ ಮುನಿಮುಖ್ಯರನು ಸ 

ತ್ಕರಿಸಿ ಕಳುಹಿದನವರವರನುಚಿತೋಪಚಾರದಲಿ 
ತರುಣಿಗಾದುದು ಗರ್ಭ ಮಂಗಳ 

ಕರ ಸುಲಗ್ನ ಸುತಾರೆಯಲಿ ನೃಪ 

ನರಸಿ ಪಡೆದಳು ತನುಜೆಯೊರ್ವಳ ಲೋಕಸುಂದರಿಯ 


ಅಮರ ದುಂದುಭಿ ಮೊಳಗಲಿಳೆ ಸ೦ 

ಭ್ರಮಿಸೆ ಪುರಜನ ನಲಿಯೆ ನೃಪನಾ 

ಸಮಯದಲಿ ದಮನಾಖ್ಯ ಮುನಿಗಭಿನಮಿಸಿ ನಿಜಸುತೆಗೆ 
ವಿಮಲನಾಮವ ಪಾಲಿಸೆನಲಾ 


೨೮, 


೨೯1 


101 


(೩೧1 


ನಳಚರಿತ್ರೆ : ಒಂದನೆಯ ಸಂಧಿ ೮೫ 


ಕಮಲಮುಖಿ ದಮಯಂತಿಯೆಂದು 
ತ್ತಮದ ಪೆಸರೆಂದರುಹಿ ಮುನಿ ಹೊರವಂಟನಾಶ್ರಮಕೆ (೩೨) 


ನಿರಿಗುರುಳ ಪವಳಾಧರದ ಕರಿ 

ಕರದ ತೋಳ್ಗಳ ಕಂಬುಕಂಠದ 

ತರಳನಯನದ ಸಂಪಗೆಯ ನಾಸಿಕದ ಪೆರೆನೊಸಲ 

ಹರಿಯ ಮಧ್ಯದ ಹಂಸಗಮನದ 

ಗುರುಕುಚದ ಕರಪಲ್ಲವದ ಸರ 

ಸಿರುಹಮುಖಿ ನಲಿದಾಡುತ್ತಿದ್ದಳು ರಾಜಭವನದಲಿ (೩೩ 


ಗುಣದೊಳತಿ ಶೀಲದಲಿ ಮಾತಿನ 

ಭಣಿತಿಯಲಿ ಗಾ೦ಭೀರ್ಯದಲಿ ವಿತ 

ರಣದಲನುಪಮ ವಿದ್ಯೆಯಲಿ ಗುರು ದೈವಭಕ್ತಿಯಲಿ 

ಪ್ರಣುತಿಸಲು ಶರ್ವಾಣಿ ರತಿಯರಿ 

ಗೆಣೆಯೆನಿಪ ಸುಂದರಿಗೆ ಮಿಕ್ಕಿನ 

ಬಣಗು ಸತಿಯರು ಸರಿಯೆ ಲೋಕದೊಳೆಂದನಾ ಮುನಿಪ API 


ಕೇಳು ಪಾಂಡವತನಯ ಭೀಮನೃ 

ಪಾಲನೋಲಗದಲ್ಲಿ ಧರಣೀ 

ಪಾಲಕರ ಚರಿತಪ್ರಸಂಗದೊಳಿರಲು ನಳನ್ಯಪನ 

ಶೀಲವನು ಸೌಂದರ್ಯ ವಿಭವ ವಿ 

ಶಾಲಮತಿ ಲಾವಣ್ಯ ರೂಪು ಗು 

ಣಾಳಿಗಳ ವಿಸ್ತರಿಸಿ ಕೊಂಡಾಡಿದರು ಕವಿಜನರು ೩.೫ 


ವನಜಮುಖಿಯಾ ವಾರ್ತೆಯೆಲ್ಲವ 
ಮನವೊಲಿದು ಕೇಳಿದಳು ಹಿಗ್ಗುತ 
ನೆನೆದುದಂತಃಕರಣ ಹೆಚ್ಚಿದ ಚಿತ್ತವೃತ್ತಿಯಲಿ 
ನೆನೆದು ಬರೆದಳು ನಳನ ರೂಪವ 


೮೬ 


ಕನಕ ಸಾಹಿತ್ಯ ದರ್ಶನ-೨ 


ನನುನಯದಿ ಚಿತ್ರದಲಿ ಮಿಗೆ ಸಂ 
ಜನಿಸಿತವನಲಿ ಮೋಹವೆಲೆ ಧರಣೀಶ ಕೇಳೆಂದ 


ಆಗ ಮದನನು ತನ್ನ ಬಲವನು 

ಬೇಗದಲಿ ಜೋಡಿಸಲು ಖೋಯೆಂ 
ದಾಗಲರಸಂಚೆಗಳು ಅಳಿವಿಂಡುಗಳು ನಲಿದಾಡೆ 
ಕೋಗಿಲೆಗಳೋಗೊಡಲು ಗಿಳಿಗಳು 

ಕೂಗೆ ನವಿಲುಗಳಾಡೆ ಮನ್ಮಥ 

ನಾಗ ಪೂಗಣೆಗಳನು ಸಂಧಿಸಿಯೆಚ್ಚನಂಗನೆಯ 


ಉಣ್ಣಳನ್ನವ ಕಾಮಗತ್ತಲೆ 

ಕಣ್ಣಿನಲಿ ಪೆರ್ಜಿದುದು ಸತಿಯರ 

ಮನ್ನಣೆಗೆ ಮೈಗೊಡಳು ಬಲು ಬೇಸರದಿ ಬಳಲುವಳು 
ಬಣ್ಣಿಸಿಯೆ ಮಾತಾಡಲೊಲ್ಲಳು 

ಬಣ್ಣಗುಂದಿದ ದೇಹದೊಳಗೆಳ 

ವೆಣ್ಣುಗಳ ಸೌಖ್ಯವನು ತೊರೆದಳು ಮದನನೆಸುಗೆಯಲಿ 


ಕೆಳದಿಯರು ಕಂಡ೦ತರಂಗದಿ 

ಬಲಿದ ವಿರಹದ ರಾಜವದನೆಯ 
ಹೊಳಲೊಳುದ್ಯಾನವನ ಸುರುಚಿರ ಪುಷ್ಪತರುಗಳಲಿ 
ಎಳದಳಿರ ನೆಳಲಿನಲಿ ಪರಿಮಳ 

ದಲರ ಪನ್ನೀರಿನಲಿ ತಳುವದೆ 

ನಲವು ಹಿಂಗಿದ ಸತಿಯನುಚರಿಸಿದರು ಬನದೊಳಗೆ 


ಕೆಲರು ಹದನೇನೆಂದು ಬಗೆದರು 

ಕೆಲರು ಪನ್ನೀರುಗಳ ತಳಿದರು 

ಕೆಲರು ಕಪ್ಪರಗ೦ಧವನು ಲೇಪಿಸಿದರಂಗದಲಿ 
ಕೆಲರು ಬೀಸಿದರಾಲವಟ್ಟದಿ 


(೩೬ 


೭ 


(೩೮, 


೩೯1 


ನಳಚರಿತ್ರೆ : ಒಂದನೆಯ ಸಂಧಿ ೮೭ 


ಕೆಲರು ಹೂವನು ಹಾಸಿದರು ಕೋ 
ಮಲೆಗೆ ನಾನಾವಿಧದ ಉಪಚಾರಂ೦ಗಳನು ರಚಿಸಿ PO 


ಈ ಪರಿಯೊಳಾ ಕಾಮಿನಿಗೆ ಶೈ 

ತ್ಕ್ಯೋಪಚಾರವ ಮಾಡಿದರು ಪರಿ 

ತಾಪ ವೆಗ್ಗಳಿಸಿದುದು ಇದಕಿನ್ನೇನು ಹದನೆನುತ 
ಚಾಪಳೆಯರಾಲೋಚಿಸುತ ಕಡು 

ಪಾಪಿಯಂಗಜನೆಂದು ಬಯ್ಯುತ 

ತೋಷಿನೆಡೆಗಿರದೈದಿ ತಂದರು ಸತಿಯ ಸಂತೈಸೆ lel 


ಬಕುಳ ಪಾದರಿ ನಿಂಬ ವಟ ಕೇ 

ತಕಿ ಪಾಟಳಿ ಕುಟುಜ ಚಂ 

ಪಕ ರಸಾಲ ಕಪಿತ್ಥ ದಾಡಿಮ ಕ್ರಮುಕ ತರುಗಳಲಿ 

ಶುಕ ನವಿಲು ಜಿಲಿಬಿಲಿಗ ಗೀಜುಗ 

ಬಕ ಹಸುಬ ಗೊರವಂಕ ಟಟ್ಟಿಭ 

ಪಿಕ ಚಕೋರಕ ಮೀಂಗುಲಿಗ ಹಕ್ಕಿಗಳು ರಂಜಿಸಿತು (೪೨) 


ಬಿಗಿದ ರತ್ನದ ಸಾಲ ಸೋಪಾ 

ನಗಳ ಕೆಂದಾವರೆಯ ಮೊಗ್ಗೆಯ 

ಮುಗುಳ ತುಂಬಿಯ ಹ೦ಸಗಳ ಬಕ ಚಕ್ರವಾಕಗಳ 
ಸೊಗಸುದೋರುವ ಸರಸಿಯಲಿ ವರ 

ಸುಗುಣಿಯರು ದಮಯಂತಿಯೊಳು ಮನ 

ಸೊಗಸಿನಿಂದಾಡಿದರು ಜಲಕೇಳಿಯ ಎದಗ್ಗೆಯರು Al 


ಬಂದು ಸತಿಯರು ಕೊಳನ ತೀರದಿ 

ನಿಂದು ವಸ್ತಾಭರಣಭೂಷಣ 

ದಿಂದ ಶಶಿಕಾಂತೋಪಲದಿ ಕುಳ್ಳಿರಿಸಿ ಶಶಿಮುಖಿಯ 

ಅಂದು ವಿರಹವ್ಯಥೆಯ ನಾನಾ 

ಚಂದದಲಿ ಶೈತ್ಯೋಪಚಾರಗ 

ಳಿಂದ ಸಂತೈಸಿದರು ವರಪುರದರಸನಾಜ್ಞೆಯಲಿ (೪೪| 


ಸೇ ಜೇ ೫% ೫% 


ಎರಡನೆಯ ಸಂಧಿ 


ಹಲವು ನಯನೀತಿಯಲಿ ಹಂಸೆಯ 
ಕಳುಹಲಂದಿನ ರಾಯಭಾರದಿ 
ನಳನೃಪಗೆ ಸತಿಯಾದಳಾ ದಮಯಂತಿ ಮನವೊಲಿದು 


ಕೇಳು ಕುಂತೀತನಯ ಭೀಮನ್ಭ 

ಪಾಲ ತನುಜೆಗೆ ವಿರಹ ಬಲಿದು 
ವಿಶಾಲವಾಗಿರಲಿತ್ತ ಕೇಳ್ಳ ನಿಷಧ ನಗರಿಯನು 
ಪಾಲಿಸುವ ನಳಚಕ್ರವರ್ತಿಯು 

ಮೇಲೆನಿಪ ಸಭೆಯಲ್ಲಿ ರತ್ನದ 

ಸಾಲುಹೊಳಹಿನ ಸಿಂಹಪೀಠದೊಳೆಸೆದು ಕುಳ್ಳಿರ್ದ 


ಗೌಳ ವಂಗ ಕಳಿಂಗ ಕುಂತಳ 

ಚೋಳ ಬರ್ಬರ ಸಿಂಧು ಕೇರಳ 

ಲಾಳ ಮಗಧ ವರಾಳ ಸೌರಾಷ್ಟ್ರಾದಿ ಭೂಮಿಪರ 
ಬಾಳೆಯರ ಮಂತ್ರಿಗಳ ವೀರಭ 

ಟಾಳಿ ನಟ ಗಾಯಕರ ಕವಿಗಳ 

ಜಾಲ ಸಂದೋಹದಲಿ ಮೆರೆದುದು ನೃಪತಿಯಾಸ್ಥಾನ 


ಆ ಸಮಯದಲಿ ಬಂದನಲ್ಲಿಗೆ 

ದೇಶಯಾತ್ರಿಕ ಭೂಸುರನೊಳವ 

ನೀಶ ಕೇಳಿದನಿಳೆಯೊಳೇನುಂಟತಿ ವಿಚಿತ್ರವೆನೆ 
ಭೂಸುರೋತ್ತಮನೆಂದನೆಲೆ ಧರ 

ಣೀಶ ಕೇಳು ವಿದರ್ಭನಗರದೊ 

ಳೇಸು ಪುಣ್ಯೋದಯದಿ ಪಡೆದನೊ ಭೀಮನೃಪ ಸುತೆಯ 


ಕನಕ ಸಾಹಿತ್ರುಫರ್ರ್ರೆನ-೨ 


(೧ 


(೧ 


(೨ 


1A 


ನಳಚರಿತ್ರೆ : ಎರಡನೆಯ ಸಂಧಿ ೮೯ 


ಅವಳ ರೂಪಗುಣಾತಿಶಯಗಳ 

ನೆವಗೆ ಬಣ್ಣಿಸಲಳವೆ ಕೇಳಾ 

ಯುವತಿ ಲೋಕದ ಸತಿಯ ಬಗೆಯಂತಲ್ಲ ಭಾವಿಸಲು 
ಪ್ರವಿಮಲಾಕಾರದಲಿ ಮೃದುತರ 

ಸವಿನುಡಿಯ ಸಂಭಾಷಣೆಗಳಲಿ 

ಭುವನದೊಳು ನಾ ಕಾಣೆ ದಮಯಂತಿಗೆ ಸಮಾನರನು © 


ಮುರಹರನ ನಿಜಸೊಸೆಯ ರೂಪಂ 

ತಿರಲಿ ಚಂದ್ರನ ಮಗಳ ಚೆಲುವಂ 

ತಿರಲಿ ಮೈನಾಕನ ಸಹೋದರಿಯಂದವಂತಿರಲಿ 

ಶರಧಿತನುಜೆಯ ಸೌಂದರಿಯವನು 

ಮರಸಿತೆಂಬುದು ಲೋಕದೊಳಗಾ 

ಸರಸಿಜಾಕ್ಷಿಯ ಬಗೆಗೆ ಸರಿಯಿಲ್ಲರಸ ಕೇಳೆಂದ ೫ 


ಮಿಸುನಿಯೋಲೆಯ ಢಾಳ ಕದಪಿನೊ 

ಳೆಸೆಯೆ ಮೇಲುದು ಜಾರೆ ಕುಚಭರ 

ಕುಸಿಯೆ ನಡುವಲ್ಲಾಡೆ ಮಸಗಿದ ಮಂದಹಾಸದಲಿ 

ಎಸೆವ ಸೋರ್ಮುಡಿ ಭಾರದಲಿ ಬಾ 

ಗಿಸಿದ ಕೊರಳಿನ ಕೈ ವೀಣೆಯ 

ಬಿರುಸುಹಾಕ್ಷಿಯ ಸೊಬಗ ಬಣ್ಣಿಸಲರಿಯೆ ನಾನೆಂದ | 


ಹೇಳುತಿರೆ ನುಡಿನುಡಿಗೆ ಮೆಚ್ಚುತ 

ಕೇಳಿ ತಲೆದೂಗಿದನು ನೈಷಧ 

ನಾಲಿಗಳಿಗೆ ಸರೋಜಮುಖಿ ಗೋಚರಸಿದಂತಾಗೆ 

ಬಾಲಿಕೆಯ ಮೋಹಿಸಿದ ಪುಷ್ಪ 

ರಾಳಿಯಲಿ ಮನನೊಂದು ಶಿವ ಶಿವ 

ಲೋಲಲೋಚನೆಯಂತು ತನಗಹಳೆನುತ ಚಿಂತಿಸಿದ ೭] 


೯೦ 


ಕನಕ ಸಾಹಿತ್ಯ ದರ್ಶನ-೨ 


ವನಿತೆ ಗುಣಗಳೊಳೊಂದನೊಂದನು 
ಮನದೊಳಗೆ ಸವಿಮಾಡಿ ತರುಣಿಯ 

ನೆನೆದು ಪೊಂಪುಳಿವೋಗಿ ವಿರಹದಿ ಮದನಗೀಡಾಗಿ 
ಘನ ವಿರಹದಲಿ ಕಾಯಕಂದಿದ 

ಜನಪ ನಳನಿರೆ ಬೇ೦ಟೆಕಾರರ 

ಜನನಿವಹದಿ೦ ಬಂದರಾ ಸಮಯದಲಿ ವನಚರರು 


ಬಂದು ಫಲವಸ್ತುಗಳ ಕಾಣಿಕೆ 

ಯಿಂದ ಕೈಮುಗಿದರಸ ಮೃಗಘನ 

ವಿಂದು ಬೇಂಟೆಗೆ ಗಮಿಸಬೇಕೆನೆ ನೃಪತಿ ನಸುನಗುತ 
ಇಂದು ವಿರಹವ ಕಳೆವಿಡಿದು ಲೇ 

ಸೆಂದು ಶಬರರ ಕಳುಹಿಯೋಲಗ 
ದಿಂದಲರಮನೆಗೆಯ್ದಲಸ್ತಾಂಬುಧಿಯೊಳಿನನಿಳಿದ 


ನಳಿನಸಖನುದಯದಲಿ ನಳನ್ಯಪ 

ತಿಲಕ ಕರೆಸಿದ ಸಕಳ ದಳವನು 

ಹೊಳೆವ ಖಡ್ಗ ಕಠಾರಿ ಮೊದಲಾದಖಿಳ ಕೈದುಗಳ 
ಬಲುಭಟರು ಬೇಂಟೆಯಲಿ ನಾನಾ 

ಬಲೆಗಳಂಟಿನ ಕೋಲು ಕಣ್ಣಿಯ 

ಬಲಯುತರು ಸಂದಣಿಸಿ ಮೆರೆದುದು ಪುರದ ಬಾಹೆಯಲಿ 


ಅರಸ ಕೇಳ್‌ ಶಶಿಕುಲ ಶಿರೋಮಣಿ 
ಧರಿಸಿದನು ನವರತುನಮಯದಾ 

ಭರಣಗಳ ದಿವ್ಯಾಂಬರಾದಿ ಸುಗಂಧಲೇಪದಲಿ 
ತರಿಸಿಯೇರಿದ ವಾಯುವೇಗದ 

ತುರಗವನು ಸಂದಣಿಸಿ ಮೋಹರ 
ತೆರಳಿತಗಣಿತ ವಾದ್ಯದಲಿ ನೆಲ ಬಿರಿಯಲೈತಂದ 


(೮, 


(1 


೧01 


1೧೧ 


ನಳಚರಿತ್ರೆ : ಎರಡನೆಯ ಸಂಧಿ ೯೧ 


ಏನ ಹೇಳುವೆನರಸ ಹೊಕ್ಕರು 

ಕಾನನವ ಬಳಸಿದರು ಮೃಗತತಿ 

ಯಾನಲಾಪುದೆ ತೆಗೆದು ಹಾಯ್ದುದು ಭಟರ ಘಲ್ಲಣೆಗೆ 

ಆನೆಗಳ ಕೆಡಹಿದರು ಬಲಸಂ 

ಧಾನದಲಿ ಹುಲಿ ಕರಡಿ ಮುಸು ಮೊಲ 

ವಾನರಾದಿ ಸಮಸ್ತ ಮೃಗಗಳ ತರುಬಿ ಕೆಡಹಿದರು (೧೨: 


ಹತ್ತಿ ತದ್ಗಿರಿಶಿಖಿರವನು ಮರ 

ಮೊತ್ತದಲಿ ಬಲೆಗಳನು ಹಾಯ್ಕಿದ 

ರೊತ್ತಿ ಸೋಹಿದರೊಂದು ಘನತರ ಸಿಂಹವಬ್ಬರಿಸಿ 

ಹೊತ್ತ ಕೋಪದಿ ಸೈನ್ಯವನು ಮುರಿ 

ದೊತ್ತಿ ಬರುತಿರೆ ಕಂಡು ನೃಪ ಬೆಂ 

ಬತ್ತಿ ಕಡಿದನು ಮೃಗಪತಿಯ ವನವೆಲ್ಲ ಬೆರಗಾಗೆ (೧೩ 


ನಿಲಿಸಿ ಬೇಂಟೆಯನಲ್ಲಿ ಬಳಲಿದ 

ಬಲ ಸಮೇತದಿ ಬಂದು ತತ್ತುರ 

ವಳಯದುದ್ಯಾನವನು ಹೊಕ್ಕನು ಬಲಿದ ವಿರಹದಲಿ 

ನಲವು ಹಿಂಗಿದ ಮನದ ದುಗುಡದೊ 

೪ಿಳಿದು ತೊಳೆದನು ಜಾನು ಜಂಘೆಯ 

ಕೊಳದಿ ಪರಿಹೃತನಾಗಿ ಸಂಚರಿಸಿದರು ವನದೊಳಗೆ (೧೪। 


ಆ ಕೊಳದ ತೀರದಲಿ ತರುಗಳ 

ನೇಕವದರೊಳಗೊಂದು ಠಾವಿನೊ 

ಳೇಕ ವೃಕ್ಷದ ನೆಳಲಿನಲಿ ನವಕುಸುಮದಿಕ್ಕೆಯಲಿ 

ಆ ಕಮಲಜನ ತುರಗ ನಿದ್ರಾ 

ವ್ಯಾಕುಲದಿ ಮಲಗಿರಲು ಕಂಡ ಶು 

ಭಾಕರೋನ್ನತ ಶುಭ್ರತೇಜದ ರಾಜಹ೦ಸವನು ೧೫ 


ಕನಕ ಸಾಹಿತ್ಯ ದರ್ಶನ-೨ 


ಅರುಣಮಯದಾನನದ ಪದಯುಗ 

ಗರಿಗಳುನ್ನತ ಧವಳ ದೇಹದ 

ಪರಮ ತೇಜದೊಳೆಸೆವ ಹಂಸೆಯ ಕಂಡು ಬೆರಗಾಗಿ 
ಹರಹರಾ |! ಇದರಾಯತವ ಮುರ 

ಹರನು ತಾನೇ ಬಲ್ಲನೆನುತ 

ಕೃರದಿ ಮೆಲ್ಲನೆ ಕರವ ನೀಡುತ ಪಿಡಿದ ಹಂಸವನು 


ಒದರಿ ಕುಣಿಯಲು ಹಸ್ತದೊಳಗದ 

ಕದಲದಂತಿರೆ ಪಿಡಿಯಲರಸನ 

ವದನಕಮಲವ ನೋಡಿ ಹೆದರಿತು ಬಹಳ ಭೀತಿಯಲಿ 
ಹೃದಯ ಕರಗುವ ಮಾತನೆಂದುದು 

ಮದಕರಿಗೆ ನೊರಜಂತರವೆ ಕೈ 

ಸದರದವರನು ಕೊಲುವುದೇನರಿದೆಂದುದಾ ಪಕ್ಷಿ 


ಕರಿಗಳನು ಮುರಿದಿಡುವ ಸಿಂಹಕೆ 

ನರಿಗಳಿದಿರೇ ತಾನು ನಿನಗಂ 

ತರವೆ ಸಾಕಂತಿರಲಿ ಕಂಡವರೆಲ್ಲ ಕಡುನಗರೆ 
ಅರಿಭಯಂಕರ ಶತ್ರುಗಳ ಸಂ 

ಹರಿಸುವುದು ನೃಪನೀತಿ ನಿನಗಿದು 

ತರವೆ ಬಿಡು ಪರಹಿಂಸೆ ದೋಷವಿದೆಂದುದಾ ಪಕ್ಷಿ 


ಬಡಬಗೌತಣವಿಕ್ಕುವೆಡೆಯೊ 

ಕ್ಯುಡಿತೆ ಜಲವೇ ಮಂಜು ಸುರಿಯ 

ಲ್ಕೊಡನೆ ಕೆರೆ ತುಂಬುವುದೆ ನೃಪ ನೀನೆನ್ನ ಭುಂಜಿಸಲು 
ಒಡಲಿಗಾಪ್ಯಾಯನವೆ ಕೇಳೆಲೆ 

ಪೊಡವಿಪತಿ ಬಿಡು ನನ್ನ ಮನೆಯಲಿ 

ಮಡದಿ ಸುತರುಮ್ಮಳವ ನೋಡೆಂದೊರಲಿತಾ ಪಕ್ಷಿ 


(೧೬( 


(೧೭ 


(೧೮, 


೧ 


ನಳಚರಿತ್ರೆ : ಎರಡನೆಯ ಸಂಧಿ ೯೩ 


ಮರನ ಹುತ್ತವನೇರಿದರ ಸಂ 

ಗರದಿ ದೈನ್ಯಂಬಡುವರಾಯುಧ 

ಮುರಿದ ಬರಿಗೈಯವರ ನೀರೊಳು ಹೊಕ್ಕು ನಿಂದವರ 

ತರುಣಿಯರ ಮರೆಗೊಂಡವರ ನಿ 

ಬ್ಲರದಿ ಮುರಿದೋಡುವರ ನಿದ್ರಾ 

ಭರದೊಳಿರ್ದರ ಕೊಲುವುದುಚಿತವೆ ಎಂದುದಾ ಪಕ್ಷಿ ೨೦। 


ನುಡಿಗೆ ನಾಚಿದನರಸ ಹಂಸದ 

ನಡವಳಿಗೆ ಮೆಚ್ಚಿದನು ನಿನ್ನನು 

ಹಿಡಿದು ಕೊಲುವವನಲ್ಲ ನಿನ್ನಾಲಯಕೆ ಹೋಗೆಂದು 

ಬಿಡಲು ರೆಕ್ಕೆಯ ಕೊಡಹಿ ಹಾರಿತು 

ಒಡನೆ ಮರಳಿತು ಧರೆಗೆ ರಾಯನ 

ಕಡೆಗೆ ಮಂಡಿಸಿ ಕುಳಿತು ನುಡಿದುದು ನೃಪಗೆ ವಿನಯದಲಿ ೨೧ 


ಭೂರಮಣ ಕೇಳಸುವ ಕಾಯ್ದುಪ 

ಕಾರಮಾಡಿದೆ ನೀನು ನಿನಗುಪ 

ಕಾರ ಮಾಡುವೆನೆನಲದೇನೆಂದರಸ ಬೆಸಗೊಂಡ 

ಸಾರಹೃದಯನೆ ಚಿತ್ತವಿಸು ವಿ 

ಸ್ವಾರದಿಂದರುಹುವೆನು ಭುವನದೊ 

ಳಾರಿಗು೦ಟೀ ಪರಮಸುಕೃತಗಳೆಂದುದಾ ಪಕ್ಷಿ ೨೨] 


ಅರಸ ಕೇಳತಿದೂರದಲಿ ಸುರ 

ಪುರವ ಪೋಲ್ವ ವಿದರ್ಭಪಟ್ಟಣ 

ದರಸು ಭೀಮನೃಪಾಲನಾತನ ತನುಜೆ ದಮಯಂತಿ 

ಪರಮ ಪುಣ್ಯಾಂಗನೆ ಮಹಾಸುಂ 

ದರಿ ನಿಪುಣೆ ಗಜಗಮನೆ ನಯಗುಣ 

ಭರಿತೆ ಸೊಬಗಿನ ಸೋನೆ ತಾನಿಹಳಲ್ಲಿ ವನಜಾಕ್ಷಿ (೨೩ 


೯೪ 


ಕನಕ ಸಾಹಿತ್ಯ ದರ್ಶನ-೨ 


ಪೊಗಳಲಳವೇ ಸತಿಯ ಚೆಲುವಿನ 

ಬಗೆಯ ಭಾವಿಸಿ ನೋಡಲತಿ ಸೋ 

ಜಿಗವು ನೆರೆ ದಮಯಂತಿ ಯೌವನ ರೂಪರೇಖೆಯಲಿ 

ನಗೆಮೊಗದ ಪೊ೦ಬೊಗರ ಮಿಂಚಿನ 

ಬೊಗಸೆಗ೦ಗಳ ಸೆಳೆನಡುವ ಸೆ 

ಳ್ಳುಗುರ ಬೆಡಗಿನ ಕಾಂತೆ ರಂಜಿಸುತಿರ್ಪಳಾ ಪುರದಿ ೨೪1 


ಕ್ಲಿತಿಯೊಳಿಹ ಸತಿಯರಲಿ ಅಮರಾ 

ವತಿಯೊಳಿಹ ಪೆಣ್ಗಳಲಿ ಮೇಣಾ 

ವತಳದಲ್ಲಿಹ ನಾರಿಯರಲೀಕ್ಷಿಸಿದಡಾ ಸತಿಗೆ 

ಪ್ರತಿಯ ಕಾಣೆನು ರೂಪಿನಲಿ ನೀ 

ನತಿ ಚೆಲುವ ನಿನಗವಳು ಪಾಸಟಿ 

ಸತಿಗೆ ನೀನೇ ರಮಣನಲ್ಲದೆ ಕಾಣೆನಿತರರನು (೨೫, 


ಅವಳು ನಿನಗೊಲಿವಂತೆ ಮಾಡುವೆ 

ಶಿವನ ಕೃಪೆ ನಿನಗು೦ಟು ನಮ್ಮಲಿ 

ಸವಡಿನುಡಿಯಿಲ್ಲರಸ ನಂಬುವುದೆನ್ನ ನೀನೆನಲು 

ಅವನಿಪತಿ ನಸುನಗುತ ಹಂಸೆಯ 

ಸವಿನುಡಿಗೆ ಮನಸೋತು ವಿರಹದ 

ತವಕದಲಿ ಹೇವರಿಸಿ ನುಡಿದನು ನಳನು ಖಗಪತಿಗೆ (೨೬ 


ಮನಸಿಜನ ಶರಹತಿಗೆ ನೊಂದೆನು 

ತನುವ ಸೈರಿಸಲಾರೆನೆನಗಾ 

ವನಿತೆಯನು ಸೇರಿಸುತ ಸಲಹೆನ್ನಸುವ ಕರುಣದಲಿ 

ಎನಗೆ ನೀನೇ ಪರಮಬಾಂಧವ 

ಮನಕೆ ಹರುಷವ ಮಾಡು ನೀನೀ 

ಬನಕೆ ಬಹ ಪರಿಯಂತ ತಾನಿಲ್ಲಿಹೆನು ಹೋಗೆಂದ ೨೭ 


ನಳಚರಿತ್ರೆ : ಎರಡನೆಯ ಸಂಧಿ ೯೫ 


ಕೇಳು ಧರ್ಮಜ ನಳನೃಪಾಲನ 

ಬೀಳುಕೊಂಡು ಸರಾಗದಿಂದ ವ 

ನಾಲಯವ ಹೊರವಂಟು ತೆರಳಿತು ವಾಯುವೇಗದಲಿ 

ಆ ಲತಾಂಗಿಯ ಪತಿಯ ಕೀರ್ತಿ ವಿ 

ಶಾಲವಾದಂದದಲಿ ರಾಜಮ 

ರಾಳ ಗಗನಕೆ ಹಾಯ್ದು ಕಂಡಿಳಿತಂದುದಾ ಪುರಕೆ ೨೮ 


ಕನಕಮಣಿ ನಿರ್ಮಿತದ ಸೌಧದಿ 

ಜನನಿಕರ ಸಂದೋಹದಲಿ ಉಪ 

ವನದ ವೀಧಿಗಳೆಸೆದು ಮೆರೆವ ವಿದರ್ಭ ಪಟ್ಟಣಕೆ 

ಮನವೊಲಿದು ನಿಜಬಳಗ ಸಹಿತಂ 

ಗನೆಯರೋಲಗದಲ್ಲಿ ಮದನನ 

ಮೊನೆಯಲಗಿನಲಿ ಬಳಲ್ವ ಸತಿಯನು ಕಂಡುದಾ ಹಂಸೆ ೨೯. 


ನೀಲಮಣಿ ಭಿತ್ತಿಗಳ ವಜ್ರದ 

ಸಾಲುಗಂಬದ ಪಚ್ಚೆ ಹಲಗೆಯ 

ಮೇಲೆ ಮುತ್ತಿನ ಲೋವೆ ಹವಳದಿ ಕಡೆದ ಬೋದಿಗೆಯ 

ಸಾಲ ಮಣಿಮಂಟಪದಿ ಮಂಚದ 

ಮೇಲೆ ಮಂಡಿಸಿ ನಳನ ಚಿಂತೆಯ 

ತಾಳಿದಂಗನೆ ಸತಿಯರೊಡನಿರೆ ಕಂಡುದಾ ಹಂಸೆ (೩೦| 


ಪೆರೆನೊಸಲ ಕತ್ತುರಿಯ ತಿಲಕದ 

ಕೊರಳ ಮುತ್ತಿನ ಹಾರ ರತ್ನದ 

ಬೆರಳ ಮುದ್ರಿಕೆಗಳ ಸುವರ್ಣದ ಕರದ ಕಂಕಣದ 

ಪರಿಪರಿಯ ನಿರಿಯುಡಿಗೆಗಳ ನೂ 

ಪುರದ ತೊಡರಿನ ದೇಸಿ ಮಿಗೆ ಬಳ 

ಸಿರಲು ತರುಣಿಯರಂದು ಸತಿಯನು ಕಂಡುದಾ ಹಂಸೆ AOI 


ಕನಕ ಸಾಹಿತ್ಯ ದರ್ಶನ-೨ 


ತಳಿತ ಮೇಘದಿ ಹೊಳೆವ ಮಿಂಚಿನ 

ಬಳಗವೆನೆ ಹಂಸೆಗಳು ನಭದಿಂ 

ದಿಳೆಗಿಳಿದು ಸತಿಯರ ಸಭಾಮಂಡಲದಿ ಕುಳ್ಳಿರಲು 
ನಳಿನಲೋಚನೆ ಕಂಡು ಪಕ್ಷಿಯ 

ಲಲನೆಯರ ಮೊಗ ನೋಡಿ ಹಂಸದ 

ಚೆಲುವ ಬಣ್ಣಿಸಿ ಹಿಡಿಯಬೇಕೆಂದೆನುತ ಗಮಿಸಿದಳು 


ಮೆಲ್ಲಮೆಲ್ಲನೆ ಅಡಿಯಿಡುತ ಕರ 

ಪಲ್ಲವವ ಚಾಚಿದಳು ನೂಪುರ 

ಘಲ್ಲುಫಲಿರೆನೆ ಅತ್ತಲಿತ್ತಲು ಸಾರುತಾ ಹಂಸೆ 
ನಿಲ್ಲದಂಗೈಸುತ್ತ ಬರಲ 

ಲ್ಲಲ್ಲಿ ಎಡರಿತು ಕುಸುಮಮಯ ನವ 

ಮಲ್ಲಿಗೆಯ ಬನದಲ್ಲಿ ಹೊಕ್ಕುದು ಹೊದರ ಹೊಸಮೆಳೆಯ 


ಕೆಳದಿಯರ ಕೆಲಕೊತ್ತಿ ತಾನೇ 

ಮೆಳೆಯ ಹೊಕ್ಕಳು ಬಾಗೆ ಸೆಳೆ ನಡು 

ಬಳುಕೆ ಕುಚಭಾರದಲಿ ಮೇಲುದು ಜಾರೆ ಮುಡಿ ಕೆದರೆ 
ಜಲಜಮುಖಿ ಬೆಮರಿಡಲು ಕೊರಳಿನ 
ಲಲಿತದೇಕಾವಳಿಗಳಲ್ಲಾ 

ಡಲು ಸೆರಗನಳವಡಿಸಿ ನಿಂದಳು ಬಳಲಿ ಬಿಸುಸುಯ್ದು 


ಎಲೆ ಸರೋರುಹಗಂಧಿ ನೀನೆನ 

ಗೊಲಿದು ಮನದಲಿ ಹಿಡಿವೆನೆಂಬೀ 
ಚಲವಿದೇತಕೆ ಮಾಣು ನಾವಂಬರದ ಪಕ್ಷಿಗಳು 
ನಿಲುಕುವವರಾವಲ್ಲ ಬರಿದೇ 

ಬಳಲದಿರು ತಾ ಬ೦ದ ಪರಿಯನು 
ತಿಳುಹುವೆನು ನಿನಗೆಲ್ಲವನು ಕೇಳೆಂದುದಾ ಪಕ್ಷಿ 


1೩.೨1 


1೩.೩ 


೩೪] 


೩೫] 


ನಳಚರಿತ್ರೆ : ಎರಡನೆಯ ಸಂಧಿ 


ನಳಿನಮುಖಿ ನಳಚಕ್ರವರ್ತಿಯ 

ಬಳಿಯ ವಾಹನವಾಗಿ ತಾನಿಹೆ 

ನೊಲಿದು ಸಲಹುವನೆನ್ನ ಪರಮ ಪ್ರೀತಿವಚನದಲಿ 
ಇಳೆಗೆ ನಳಕೂಬರ ಜಯಂತರ 

ಚೆಲುವ ಮದನನ ರೂಪರೇಖೆಯ 

ಹಳಿವುದಾ ನಳನೃಪನ ನಿಜಸೌಂದರ್ಯದಾಟೋಪ 


ನಿನ್ನ ರೂಪಿಗೆ ಸಲುವುದೌ ನಳ 

ನುನ್ನತದ ಸೌಂದರ್ಯ ಜಗದೊಳ 

ಗಿನ್ನು ನಾ ಸರಿಗಾಣೆ ನಿಮಗೀರ್ವರಿಗೆ ಸಮನಹುದು 
ಎನ್ನಲಾ ನುಡಿಗೇಳಿ ಹಂಸೆಗೆ 

ತನ್ನ ಶಿರವನು ಬಾಗಿ ಗುಣಸಂ 

ಪನ್ನೆ ನುಡಿದಳು ನಾಚಿ ನಸುನಗೆಯಿ೦ದ ವಿನಯದಲಿ 


ಪರಮ ಗುಣನಿಧಿ ಪಕ್ಷಿ ಕೇಳ್‌ ಬಾ 

ಹಿರನು ಪಾತಕಿ ಮದನನೆಲೆ ನಿ 

ಷ್ಠುರದೊಳೆಸೆಯಲು ಪುಷ್ಪಬಾಣದಿ ನೊಂದುದೆನ್ನೊಡಲು 
ಕರುಣರಸ ಧಾರೆಯಲಿ ತಾಪವ 

ಪರಿಹರಿಸಬೇಕೆಂದು ನೀನಾ 

ಧರಣಿಪತಿ ನಳನೃಪಗೆ ಬಿನ್ನೈಸೆಂದಳಿಂದುಮುಖಿ 


ಪರರ ದುಃಖವ ಪರಿಹರಿಸಿ ಮಿಗೆ 
ಪರರಿಗುಪಕಾರಾರ್ಥವೆಸಗಲು 

ಪರಮ ಪುಣ್ಯವಿದೆಂದು ಪೇಳ್ಗರು ಪಿರಿಯರಾದವರು 
ಪರಮ ಬಾಂಧವ ನೀನೆನಗೆ ಸ 

ತ್ಕರಿಸು ವಿರಹದಿ ನೊಂದವಳ ಕರೆ 

ಕರೆಗೆ ಗುರಿಮಾಡದಿರು ಸಲಹೆಂದಳು ಸರೋಜಮುಖಿ 


೯೭ 


(೩೬, 


(೩೭) 


(೩೮, 


೩6] 


ಕನಕ ಸಾಹಿತ್ಯ ದರ್ಶನ-೨ 


ಬಲಿದ ವಿರಹಾಗ್ನಿಯಲಿ ನೊಂದೆನು 

ಬಳಲಿದೆನು ತನು ಬಾಡಿ ತಾಪದಿ 

ನಲುವು ಹಿಂಗಿತು ಬವಣೆ ಹೆಚ್ಚಿತು ತ್ರಾಣವೆಳದಾಯ್ತು 
ಹಲವು ಮಾತೇನಿನ್ನು ನಳನೃಪ 

ತಿಲಕನೆನ್ನಯ ಪತಿಯಲಾ ಭೂ 

ತಳದ ಪುರುಷರು ಪಿತನ ಸಮ ಕೇಳೆಂದಳಿಂದುಮುಖಿ 


ಅರಸ ಕೇಳಾ ಹಂಸೆ ತರುಣಿಯ 

ಕರುಣದಳತೆಯ ಕಂಡು ತಾ ಬಂ 

ದಿರುವ ಕಾರ್ಯದ ಹದನು ಲೇಸಾಯ್ತೆಂದು ಮನದೊಳಗೆ 
ಹರುಷ ಮಿಗೆ ಕೊಂಡಾಡಿ ಸತಿಯನು 

ಕರೆದು ನುಡಿದುದು ನಿನಗೆ ನಳಭೂ 

ವರನ ಪತಿಯನು ಮಾಳನಂಜದಿರೆಂದುದಾ ಹಂಸೆ 


ಅಂತರಂಗದ ಬುದ್ದಿಯನು ದಮ 
ಯಂತಿಗೆಲ್ಲವನರುಹಿ ತರುಣಿಯ 
ಸಂತವಿಟ್ಟಲ್ಲಿಂದ ಕಳುಹಿಸಿಕೊಂಡು ಬೇಗದಲಿ 
ಮುಂತಳರ್ದು ಮಿಗೆ ತನ್ನ ಬಾಂಧವ 
ಸಂತತಿಯನೊಡಗೊಂಡು ನಿಷಧನ 
ಜಿಂತೆಯನು ಪರಿಹರಿಸಬೇಕೆಂದೈದಿತಾ ಹಂಸೆ 


ಆಗ ನಳಭೂವರನ ದಕ್ಷಿಣ 

ಭಾಗ ಭುಜನಯನಂಗಳದುರಿದು 

ವಾಗ ಕೇಳಿದನಿದರ ಫಲವೇನೆಂದು ಭೂಸುರರ 
ಭೋಗಸುಖದರ್ಶನದ ಫಲವಿಂ 
ದೀಗಲಹುದೆನಲಾ ಸಮಯದಿ ಸ 

ರಾಗದಲಿ ನಡೆತಂದುದಾ ನೃಪನೆಡೆಗೆ ಕಲಹಂಸೆ 


POI 


PO 


(೪೨] 


(೪೩ 


ನಳಚರಿತ್ರೆ : ಎರಡನೆಯ ಸಂಧಿ ೯೯ 


ಬಂದ ಹಂಸೆಯ ಕಂಡು ಮುಖಕಳೆ 

ಯಿಂದಲರಿದನು ನೃಪತಿ ಮನದಲಿ 

ಇಂದುಮುಖಿ ತನಗೊಲಿದ ಹದನಹುದೆಂದು ಹರುಷದಲಿ 
ಮಂದಗಮನೆಯ ಕಂಡಿರೇ ಏ 

ನೆಂದು ನುಡಿದಳು ಸತಿಯ ಬಗೆಯೇ 

ನೆಂದು ಬೆಸಗೊಳೆ ನಗುತ ಬಳಿಕಿಂತೆಂದುದಾ ಪಕ್ಷಿ 9 


ಮಾನವಾಧಿಪ ಕೇಳು ಮನದನು 

ಮಾನವನು ಬಿಡು ಗುಡಿಯ ಕಟ್ಟಿಸು 

ನೀನೆಳಸಿದಿಷ್ಟಾರ್ಥಫಲ ಸಿದ್ದಿಸಿದುದಿನ್ನೇನು 

ಮಾನನಿಧಿ ನೀ ಮುನ್ನ ಮಾಡಿದ 

ನೂನ ಸುಕೃತದ ಫಲವೊ ನಿನ್ನನೆ 

ಧ್ಯಾನಿಸುವಳನವರತ ಮನ ಬೇರಿಲ್ಲವಾ ಸತಿಗೆ ೪೫ 


ಆ ತಳೋದರಿ ನಿನ್ನ ಮೇಲಣ 

ಪೀತಿಯಿಂದೊಲಿದಂತರಂಗದಿ 

ಕಾತರಿಸುತಿಹಳಂಗಜನ ಉಪಟಳದಿ ಕಡುನೊಂದು 

ಧಾತುಗುಂದಿಹಳಾ ತರುಣಿ ಮನ 

ಸೋತು ಹಂಬಲಿಸುವಳು ನಳನೃಪ 

ನಾತನೇ ಪತಿಯೆಂದು ನಂಬಿಹೆನೆಂದಳಿಂದುಮುಖಿ (೪೬ 


ಎಲೆ ನೃಪತಿ ದಮಯಂತಿಯನು ನಿನ 

ಗೊಲಿಸಿ ಬಂದೆನು ಭಾಷೆ ಸಂದುದು 

ಲಲನೆಯನು ನೀ ಮದುವೆಯಾಗಿಂದೆನ್ನ ಕಳುಹೆನಲು 

ಬಳಲಿದಿರಿ ನಮಗೋಸುಗವೆ ಬಲು 

ಹಳುವದಲಿ ತೊಳಲಿದಿರಿ ಕಷ್ಟವ 

ಬಳಸಿದಿರಿ ಸಾಕಿನ್ನು ಗಮಯಿಸಿಯೆಂದು ಬೀಳ್ಕೊಟ್ಟ (೪೭, 


೧೦೦ ಕನಕ ಸಾಹಿತ್ಯ ದರ್ಶನ-೨ 


ಕೇಳು ಪಾಂಡವತನಯ ರಾಜಮ 

ರಾಳ ತೆರಳಿದುದತ್ತ ನಳಭೂ 

ಪಾಲನಿತ್ತಲು ಬ೦ದು ಹೊಕ್ಕನು ತನ್ನ ನಗರಿಯನು 

ಆಳುಮಂದಿಯ ಕಳುಹಿ ಮನದಿ ವಿ 

ಶಾಲ ವಿರಹದ ತಾಪದಲಿ ಮಿಗೆ 

ಕೇಳಮೇಳ ವಿನೋದ ವಿಭವವನುಳಿದನಾ ನೃಪತಿ (೪೮ 


ಅತ್ತಲಾ ದಮಯಂತಿ ನಳನೊಳು 

ಚಿತ್ತವಿಟ್ಟಳು ನೃಪಗೆ ವಿರಹವು 

ಹೊತ್ತಿತಾಕೆಯ ಮೇಲೆ ಇರ್ವರಿಗಾಯ್ತು ಸಂತಾಪ 

ಚಿತ್ತಜನು ಪಾತಕನು ವಿರಹವ 

ಹೊತ್ತಿಸಿದನಿಬ್ಬರಿಗೆ ಮದನನ 

ಹೆತ್ತವನು ವರಪುರದರಸ ಚೆನ್ನಿಗರಾಯ ಕರುಣಿಸಿದ (೯ 


ಸೇ ಜೇ ೫ ಜೇ 


ಮೂರನೆಯ ಸಂಧಿ 


ರಾಜಿಸುವ ವರ ಭೀಮಪುರದಲಿ 
ರಾಜ ನಳನೃಪ ಮದುವೆಯಾಗಿ ಸ 
ರಾಜತೇಜದಿ ಬ೦ದು ಹೊಕ್ಕನು ಪುರವ ಸತಿಸಹಿ 


ಕೇಳು ಧರ್ಮಜ ನಳನ ರೂಪನು 

ಕೇಳಲೀ ಹದನಾಯ್ತು ಸತಿಗೆ ನೃ 

ಪಾಲನಂಗವು ಗೋಚರಿಸಲೆಂತಹುದೊ ವಿರಹಾಗ್ನಿ 
ನಾಲಗೆಗೆ ದವವಿಲ್ಲ ಮಂಚದ 

ಮೇಲೆ ಮಲಗಲು ಬಲಿದವಸ್ಥೆಯ 

ಹೇಳಲಿನ್ನೇನರಸ ದಮಯಂತಿಯ ಮನೋವ್ಯಥೆಯ 


ಲಲನೆ ನಿದ್ರಾಂಗನೆಯನುಳಿದಳು 

ಹೊಲಬುದಪ್ಪಿದ ಮನದಿ ಸತಿಯರು 

ಸುಳಿಯೆ ನಳನೃಪ ಬ೦ದನಿದೊ ಎಂದೆನುತ ಕಳವಳಿಸಿ 
ನಿಲುಕಿ ನೋಡುವಳೊಮ್ಮೆ ಕಾಣದೆ 

ಹಲುಬುವಳು ಮತ್ತೊಮ್ಮೆ ಕಂಡದ 

ಕೆಳದಿಯರು ತಮ್ಮೊಳಗೆ ತಾವಾಲೋಚಿಸಿದರಲ್ಲಿ 


ವಿರಹ ಬಲಿದುದು ಸುತೆಗೆ ನಾವಿದ 
ನರಸಗರುಹವೆವೆಂದು ಕೆಳದಿಯ 

ರಿರದೆ ಬಂದರು ಭೀಮನೃಪಗಿಂತೆಂದರೀ ಹದನ 
ವರ ಕವಿಗಳಂದಿನಲಿ ಧರಣೀ 

ಶ್ವರನ ಕೈವಾರಿಸಲು ಕೇಳಿದು 

ತರುಣಿ ವಿರಹಕೆ ತನುವ ತೆತ್ತಿಹಳೆಂದರಬಲೆಯರು 


(೧ 


೨ 


|೩| 


೧೦೨ ಕನಕ ಸಾಹಿತ್ಯ ದರ್ಶನ-೨ 


ಕೇಳಿದನು ನಸುನಗುತ ಭೀಮನ್ಯ 

ಪಾಲ ತನ್ನಾತ್ಮಜೆಯ ಯೌವನ 

ದೇಳಿಗೆಯನಾಲಿಸುತ ವರನಾರೆಂದು ಚಿಂತೆಯಲಿ 

ಓಲಗಕೆ ನಡೆತಂದು ಬರೆಸಿದ 

ನೋಲೆಗಳ ಕಳುಹಿದನು ಧರಣೀ 

ಪಾಲಕರ ಬರಹೇಳೆನುತ ಹೊಯಿಸಿದನು ಡಂಗುರವ © 


ಹರಿದರರಸಾಳುಗಳು ದಿಕ್ಕುಗ 

ಳರಸುಗಳ ನಗರವನು ಇತ್ತಲು 

ಪುರವ ಶೃ೦ಗರಿಸಿದರು ಭೀಮನೃಪಾಲನಾಜ್ಞೆಯಲಿ 

ತರಿಸಿದರು ಭಂಡಾರದಲಿ ನವ 

ಭರಿತವಾದ ಸುವಸ್ತುಗಳ ವಿ 

ಸರಿಸಿ ಕಟ್ಟಿದರಗಲದಲಿ ವೈವಾಹ ಮಂಟಪವ [2 


ಹೊಳೆವ ದಂತದ ಕಂಬಗಳ ಪು 

ತ್ಥಳಿಯ ಸಾಲಿನ ಮೇಲುಕಟ್ಟಿನ 

ತಳಿರ ತೋರಣದೋರಣದ ಲೋವೆಗಳ ಅರಳೆಲೆಯ 

ಬಳಿಯ ಮುತ್ತಿನ ಸರದ ಪವಳದ 

ಬಿಳಿಯ ಚೌರಿಯ ಮೇಲುಗಟ್ಟನ 

ಹೊಳಹು ಮಿಗೆ ರಚಿಸಿದರು ಸತಿಯ ವಿವಾಹಮಂಟಪವ | 


ಓರಣದ ಬೀದಿಗಳ ಸಾದಿನ 

ಸಾರಣೆಯ ಕತ್ತುರಿಯ ಮಿಗೆ ಪ 

ನ್ನೀರ ಚಳೆಯದ ಪರಿಮಳದ ಕುಂಕುಮದ ಕಾರಣೆಯ 

ತೋರಣದ ತಳಿಗೆಗಳ ಘನ ಸಿಂ 

ಗಾರವೆಸೆಯುವ ಕೇರಿಕೇರಿಯ 

ವಾರನಾರಿಯರಿಂದ ಸಂದಣಿಸಿತು ವಿದರ್ಭಪುರ ೭] 


ನಳಚರಿತ್ರೆ : ಮೂರನೆಯ ಸಂಧಿ ೧೦೩ 


ಮಾಳವಾಂಧ್ರ ಕಳಿಂಗ ಕೋಸಲ 

ಚೋಳ ಮತ್ಸ್ಯ ವರಾಳ ಕೊಂಕಣ 

ಗೌಳ ಕುಂತಳ ಮಗಧ ಬರ್ಬರ ಪಾಂಡ್ಯ ಕರ್ಣಾಟ 

ಲಾಳ ವಂಗ ಸುರಾಷ್ಟ್ರ ಕುರು ನೇ 

ಪಾಳ ಘೂರ್ಜರ ಸಿಂಧು ಮರು ಪಾಂ 

ಚಾಳ ಮೊದಲಾದಖಳ ಧರಣೀಪಾಲರೈದಿದರು (೮ 


ಧರಣಿವಲಯ ದಿಗಂತದವನೀ 

ಶ್ವರರು ಭೂಸುರ ಸಿದ್ಧ ವಿದ್ಯಾ 

ಧರರು ಸುಜನರು ಮಲ್ಲ ಸಚಿವರು ಮಕುಟವರ್ಧನರು 

ಪರಮ ಪುರುಷರು ಪಂಡಿತರು ಕವಿ 

ವರರು ನಟ ಗಾಯಕರು ವಿದ್ಯಾ 

ಧರರು ದೈವಜ್ಞರುಗಳಗಣಿತರಾಗಿ ನೆರೆದುದು ರಾಯ ಕೇಳೆಂದ 1 


ಆ ಸಮಯದಲಿ ನಾರದನು ಹರಿ 

ವಾಸುದೇವಾಯೆಂಬ ವೀಣೆಯ 

ಭಾಸುರದ ಕರಗಳಲಿ ನುಡಿಸುತ ಮುನಿಗಳೊಗ್ಗಿನಲಿ 

ವಾಸವನ ಸಭೆಗೈತರಲು ಸಂ 

ತೋಷದಿಂದಿದಿರೆದ್ದು ಘನ ಸಿಂ 

ಹಾಸನದಿ ಕುಳ್ಳಿರಿಸಿ ಕೈಮುಗಿದೆ೦ದನಮರೇ೦ದ್ರ (೧೦। 


ಎತ್ತಣಿಂದೈತಂದಿರುರ್ವಿಯೊ 

ಳುತ್ತಮರು ಧರಣೀಶರಲಿ ನೆರೆ 

ಸತ್ಯಧರ್ಮ ಸುಶೀಲರಾರುಂಟಲ್ಲಿ ಗುಣವೇನು 

ಚಿತ್ತವಿಸಿ ಮುನಿನಾಥಯೆನಗದ 

ಬಿತ್ತರಿಸಿ ಪೇಳೆನಲು ಸುರಮುನಿ 

ಚಿತ್ತದಲಿ ನಸುನಗುತ ನುಡಿದನು ಪಾಕಶಾಸನಗೆ 1೧೧1 


೧೦೪ ಕನಕ ಸಾಹಿತ್ಯ ದರ್ಶನ-೨ 


ಅಮರಪತಿ ಕೇಳವನಿಯಲಿ ಭೂ 

ರಮಣರುಂಟು ಅನೇಕರವರೊಳು 

ನಿಮಗೆ ಪೇಳ್ವೆ ವಿದರ್ಭಪುರಪತಿ ಭೀಮನೃಪತನುಜೆ 

ಕಮಲಮುಖಿ ದಮಯಂತಿಗೆವ್ವನ 

ಸಮತಳಿಸೆ ಚಿತ್ತದಿ ಸ್ವಯಂವರ 

ಕಮಿತ ಬಲ ನೃಪರೈದಿ ಬರುತಿದೆ ಧರಣಿಯಗಲದಲಿ 1೧೨1 


ಅಲ್ಲಿ ನೆರೆದ ಸಮಸ್ತ ಧರಣೀ 

ವಲ್ಲಭರನೇನೆಂಬೆ ಪಟ್ಟಣ 

ವೆಲ್ಲ ನೆರೆದುದು ದೇಶದೇಶಾ೦ತರದ ಯಾಚಕರು 

ನಿಲ್ಲದೈತರುತಿದೆ ವಿವಾಹವ 

ನಲ್ಲಿ ನೋಡುವೆವೆನುತ ಮುನಿ ಕರ 

ಪಲ್ಲವದ ವೀಣೆಯಲಿ ಹಂಸವನೇರಿ ಹೊರವಂಟ (೧೩ 


ಅರಸ ಕೇಳಮರೇಂದನಾ ಮುನಿ 

ವರನ ವಚನವ ಕೇಳಿ ಹೆಚ್ಚಿದ 

ವಿರಹದಲಿ ಕರೆಸಿದನು ಸತಿಯರಿಗೆಂದನೀ ಹದನ 

ಪರಮಸತಿ ದಮಯಂತಿಯಳನುಪ 

ಚರಿಯದಲಿ ಎನಗೊಲಿಯೆ ಮಾಡೆಂ 

ದುರುತರದ ವಸ್ತುಗಳನಿತ್ತಬಲೆಯರ ಬೀಳ್ಕೊಟ್ಟ 1೧೪1 


ತರಿಸಿ ಏರಿದ ದಿವ್ಯರಥವನು 

ಕರೆಸಿದನು ಯಮ ವರುಣ ವಾಯ 

ವ್ಯರು ಸಹಿತ ಹೊರವಂಟನಮರಾವತಿಯನಮರೇಂದ 

ಧರೆಗಿಳಿದು ಬರೆ ಮುಂದೆ ಮಾರ್ಗದಿ 

ಸ್ಮರನ ರೂಪಿನ ನೈಷಧನ ಕಂ 

ಡರು ಮನೋರಾಗದಲಿ ಕಾಣಿಸಿಕೊಂಡರುಚಿತದಲಿ (೧೫ 


ನಳಚರಿತ್ರೆ : ಮೂರನೆಯ ಸಂಧಿ ೧೦೫ 


ನಳಿನಮಿತ್ರನ ತೇಜದವೊಲಿಳೆ 

ಗಿಳಿವ ಮಹಿಮರ ಕಂಡು ರಥದಿಂ 

ದಿಳಿದು ನಳನೃಪ ಭಕ್ತಿಯಲಿ ಕೈಮುಗಿದು ನಿಂದಿರಲು 

ತಳಿತ ಹರುಷಾನಂದದಲಿ ಬರ 

ಸೆಳೆದು ಬಿಗಿಯಪ್ಪಿದರು ರಾಯನ 

ಚೆಲುವನೀಕ್ಷಿಸಿ ನಲಿದು ಕೊಂಡಾಡಿದರು ಮನವೊಲಿದು ೧೬ 


ಕುಶಲವೇ ನಳನೃಪತಿ ಬಾರೈ 

ಶಶಿಕುಲೋದ್ಭವ ನಿನ್ನ ಪಿತನೀ 

ವಸುಧೆಗಧಿಪತಿ ವೀರಸೇನನು ಪರಮಸಖನೆಮಗೆ 

ಒಸೆದು ಬೇಡುವ ಕಾರ್ಯವಿದು ಭರ 

ವಸದಿ ಬಂದೆವು ನಮಗೆ ಫಲ ಸಿ 

ದ್ಧಿಸಿತು ಉಪಕಾರಾರ್ಥ ನಿನ್ನಿಂದಾಗಬೇಕೆಂದ ೧೭೬ 


ಕರಿಗಮನ ಚಿತ್ತವಿಸು ನಾವೇ 

ನರರು ನಿಮಗಂತರವೆ ಸಾಕಂ 

ತಿರಲಿ ನಿಮ್ಮ ಪದಾಬ್ಜ ದರುಶನವಾದುದಿಂದಿನಲಿ 

ಹರುಷ ಮಿಗೆ ನಮಗೇನು ಬುದ್ದಿಯ 

ಕರುಣಿಸುವಿರದ ಮಾಳ್ದೆನೆನೆ ಶಚಿ 

ಯರಸನಾ ನುಡಿಗೇಳಿ ನಗುತಿಂತೆಂದನಾ ನೃಪಗೆ (೧೮! 


ಭೂತಳದೊಳಿಹ ಸತಿಯರಲಿ ರೂ 

ಪಾತಿಶಯೆ ದಮಯಂತಿಯೆನಲಾ 

ಮಾತಿನಲಿ ಮನವೊಲಿದುದೆನಗವಳಲ್ಲಿ ನೀ ಪೋಗಿ 

ಆ ತಳೋದರಿಗುಚಿತ ವಚನ 

ಪೀತಿಪೂರ್ವಕದಿಂದ ಸತಿಯಳ 

ನೀ ತಿಳುಹಿಯನುಕೂಲೆಯನು ಮಾಡೆಂದನಮರೇಂದ ೧೯ 


೧೦೬ ಕನಕ ಸಾಹಿತ್ಯ ದರ್ಶನ-೨ 


ಈತ ಪಿತೃಪತಿಯಮರಪತಿ ತಾ 

ನೀತ ವರುಣನು ವಾಯುವೀತನು 

ಮಾತ ಮನ್ನಿಸು ಮಾಡು ನಮಗುಪಕಾರವನು ನೀನು 

ಈ ತತುಕ್ಷಣದೃಶ್ಯ ವರವನು 

ಪ್ರೀತಿಯಿಂದೊಲಿದಿತ್ತೆವಿಂದಿನೊ 

ಳಾ ತಳೋದರಿಯೊಲಿವ ಹದನನು ಮಾಡು ಹೋಗೆಂದ ೨೦। 


ಕೇಳಿದಾ ಮಾತಿನಲಿ ಚಿಂತೆಯ 

ತಾಳಿದನು ಚಿತ್ತದಲಿ ನಳನೃಪ 

ಲೋಲಲೋಚನೆ ತನ್ನನೇ ಪತಿಯೆಂದು ಭಜಿಸಿಹಳು 

ಆ ಲತಾಂಗಿಯ ಮೇಲೆ ಪರಮ ವಿ 

ಶಾಲ ಮನವಿಹುದಿನ್ನು ಶಿವಶಿವ 

ಬಾಲಕಿಯ ಬೆಸಗೊಳಲು ನಾಲಗೆಯೆಂತು ತನಗೆಂದ ೨೧1 


ಎಂದು ಮನದಲಿ ಮರುಗಿ ವಿನಯದೊ 

ಳೆ೦ಂದನೆಲೆಯಮರೇಂದ್ರ ನಿಮಗಾ 

ಮಂದಗಮನೆಯನೊಳಗು ಮಾಡೆಂದೆನಗೆ ಪೇಳ್ಗಿರಲ 

ಹಿಂದುಗಳೆದರೆ ಮನಕೆ ಖತಿ ನಿಮ 

ಗಿಂದು ಬಾರದೆ ಬಿಡದು ಲೋಕದಿ 

ಇಂದುಮುಖಿಯರ ಗುಣವ ತಿಳಿಯಲಸಾಧ್ಯ ಕೇಳೆಂದ ೨೨; 


ಆ ಯುವತಿಯರು ಕಾರ್ಯಗಳ ನೆರೆ 

ಬೀಯ ಮಾಳ್ಕರು ಕುಟಿಲ ವಿದ್ಯದಿ 

ಮಾಯೆಗಳ ಹಣ್ಣುವರು ನಿತ್ಯದಿ ಹುಸಿಯನಾಡುವರು 
ಕಾಯವಳಿದರು ಅಂತರಂಗವ 

ಬಾಯಬಿಡರನ್ಯಾವಾಡುವ 

ರಾಯತಾಕ್ಷಿಯರಂದವಿದು ಸುರರಾಜ ಕೇಳೆಂದ ೨೩ 


ನಳಚರಿತ್ರೆ : ಮೂರನೆಯ ಸಂಧಿ ೧೦೭ 


ಕಪಟವನು ಬಿಡರಾತ್ಮಬುದ್ಧಿಯೊ 

ಳುಪಮೆಗಾಣದೆ ನುಡಿದು ಹೊಳೆವರು 

ಚಪಲ ಚಿತ್ತದಿ ಮನವ ವಂಚಿಸಿ ಮಾತನಾಡುವರು 
ಗುಪಿತವಳವಡದಾಪ್ತರೊಡವೆಯ 

ನಪಹರಿಸಿ ಸಾಹಸವ ಮೆರೆವರು 

ನಿಪುಣಿಯರಿಗಿದು ಸಹಜಗುಣವಮರೇಂದ್ರ ಕೇಳೆಂದ 1೨೪] 


ಸಾವಿಗೆಣಿಸರು ಮನದಿ ಸತ್ಯವ 

ಭಾವಿಸರು ಹುಸಿಯೊಲುಮೆದೋರುವ 

ರಾವ ಪರಿಯಲಿ ಹೃದಯಗೊಡದನೃತಗಳನಾಡುವರು 
ವಾವೆವರ್ತನವಿಲ್ಲ ಸತ್ಯಕೆ 

ಪಾವಕನ ಮುಟ್ಟುವರು ಸತಿಯರ 

ನಾವ ಪರಿಯಲಿ ನಂಬಬಹುದೈ ಎನುತ ಹೊರವಂಟ ೨೫1 


ನಲವು ಹಿಂಗಿದ ಮನದಿ ನೃಪ ಮಾ 

ರ್ಬಲವನಲ್ಲಿಯೆ ನಿಲಿಸಿ ಬರುತಿರೆ 

ತಳಿತ ರತ್ನಪ್ರಭೆಯ ಸಾಲಿನ ಸೌಧ ಪಂಕ್ತಿಗಳ 

ಹೊಳೆವ ಕಲಶದ ಗೋಪುರದ ಕೊ 

ತ್ತಳದ ಸಾಲಿನ ಕೋಂಟೆಯನು ಕಂ 

ಡಲಘುಭುಜಬಲ ನೃಪತಿ ಹೊಕ್ಕ ವಿದರ್ಭಪಟ್ಟಣವ ೨೬ 


ಅರಮನೆಯ ಬಾಗಿಲಿಗೆ ಬರಲಿ 

ತ್ತೆರದ ವೇದಿಕೆಗಳಲಿ ಪಟುಬ್ಲಟ 

ರುರುತರದ ಕೈದುಗಳ ಕಾಹಿನ ದಾರವಟ್ಟದಲಿ 

ಇರಲು ಕಂಡಾ ತರುಣಿಯರು ಸ೦ 

ಚರಿಸುತಿಹ ಸಡಗರವ ನಳಭೂ 

ವರನದೃಶ್ಯದ ರೂಪಿನಲಿ ಒಳಹೊಕ್ಕನರಮನೆಯ (೨೭ 


೧೦೮ ಕನಕ ಸಾಹಿತ್ಯ ದರ್ಶನ-೨ 


ಆಗಲಾ ದಮಯಂತಿ ಚಿತ್ರದ 

ಬಾಗಿಲುಪ್ಪರಿಗೆಯಲಿ ರತ್ನದ 

ತೂಗು ಮಂಚದ ಹಾಸಿನಲಿ ಕುಳ್ಳಿರಲು ಕೆಳದಿಯರು 

ಆ ಗರುವೆಯೋಲಗದೊಳಿರುತಿರೆ 

ಪೂಗಣೆಯನೆಸುಗೆಯಲಿ ನಳಚರಿ 

ತಾಗಮದ ಕಥನಗಳ ತಾನಾಲಿಸುತ ಚಿತ್ತದಲಿ ೨೮, 


ಬಂದರಲ್ಲಿಗೆ ಸುರಪ ಕಳುಹಿದ 

ಮದಗಮನೆಯರಖಳ ವಸ್ತುವ 

ತಂದು ಕಾಣಿಕೆಗೊಟ್ಟು ಕೈಮುಗಿದೆರಗಿ ನಿಂದಿರಲು 

ಬಂದ ಸತಿಯರ ನೋಡಿ ನೀವೆ 

ಲ್ಲಿಂದ ಬಂದಿರಿ ನಿಮ್ಮ ಹದನೇ 

ನೆಂದು ಬೆಸಗೊಳೆ ವಿನಯದಿಂದರುಹಿದರು ಮಾನಿನಿಗೆ ೨೯1 


ತಾಯೆ ಕೇಳಮರೇಂದ್ರ ನಿಮ್ಮ ನಿ 

ಜಾಯತದ ಚೆಲುವಿಕೆಯ ಕೇಳಿದು 

ಕಾಯಜನ ಶರಹತಿಗೆ ನೊಂದುರೆ ಕಳುಹಿದನು ನಮಗೆ 

ಆಯತದ ಭೂಷಣವ ತೊಡು 

ಸುರರಾಯನಿಗೆ ಸತಿಯಾಗು ಮರ್ತ್ಯದ 

ರಾಯರಸ್ಥಿರರವರ ನೆಚ್ಚದಿರೆಂದರಾ ಸತಿಗೆ 1A0l 


ಪದವಿ ಯಾವುದು ಲೋಕದಲಿ ಸುರ 

ಪದವಿಯಲ್ಲದೆ ಬೇರೆ ಮಿಕ್ಕಿನ 

ಪದವಿಯುಂಟೇ ತಾಯೆ ಭಾವಿಸಿ ನೋಡು ಚಿತ್ತದಲಿ 

ಸದರವೇ ನರಜನ್ಮದವರಿಗೆ 

ಒದಗಲರಿಯದು ಪುಣ್ಯ ನಿನಗಿದು 

ಸುದತಿ ಕರುಣಿಸು ಮಾತನೆಂದರು ನಗುತ ರಂಭೆಯರು 1೩೧1 


ನಳಚರಿತ್ರೆ : ಮೂರನೆಯ ಸಂಧಿ ೧೦೯ 


ಅಲರ ಪರಿಮಳದೆಡೆಗೆ ತುಂಬಿಗ 

ಳೊಲಿದು ಪೋಪಂದದಲಿ ಲೋಕದೊ 

ಳಲರು ವಿಕಸಿತವಾಗಿ ಹೋಹುದೆ ತುಂಬಿಯಿದ್ದೆಡೆಗೆ 

ಸಲೆ ತವಕದಿಂದಮರಪತಿಯಿಡೆ 

ಗೊಲಿದು ನೀ ಪೋಪಂತೆ ಸುರಪತಿ 

ನಲುವಿನಿಂದಲಿ ನಿನ್ನ ಬಳಿಗೈದುವನು ಪುಣ್ಯವಲಾ ೩೨] 


ಎನಲು ಕೇಳಿದಳಾ ನುಡಿಯ ಸುರ 

ವನಿತೆಗೆಂದಳು ಚಿತ್ತವೆನಗೊ 

ಬ್ಲನಲಿ ಸಿಲುಕಿತು ಮರಳಿಪೊಡೆ ಕಮಲಾಕ್ಷಗಳವಲ್ಲ 

ಅನಿಮಿಷಾಧಿಪ ತನಗೆ ದೇವಾಂ 

ಗನೆಯರಿರುತಿರೆ ಮನುಜಸತಿ ಪಾ 

ವನವೆ ಬರಿದೆ ದುರಾಸೆ ತನಗೇಕೆಂದಳಿಂದುಮುಖಿ (೩೩ 


ಮರಳಿದರು ಸುರಸತಿಯರಿತ್ತಲು 

ಬರುತೆ ನಳನೃಪತಿಲಕ ತಾ ಮನ 

ಹರುಷದಲಿ ನಿಜರೂಪ ತಾಳ್ಗನು ರಾಜತೇಜದಲಿ 

ಅರಸನಿರೆ ದಮಯಂತಿ ಕಂಡ 

ಚ್ಚರಿಯ ಮದನನೊ ನಳನೊ ನಳಕೂ 

ಬರನೊ ಜಯಂತನೊ ಎನೆ ವಿಸ್ಮಯಗೊಂಡಳಾ ತರುಣಿ 1೩೪1 


ಎಂದು ಪರಿತೋಷದಲಿ ನಾರೀ 

ವೃಂದ ಸಹಿತಿದಿರೆದ್ದು ವಿನಯದಿ 

ನಿಂದು ಕರಗಳ ಮುಗಿದು ಸಿಂಹಾಸನದಿ ಕುಳ್ಳಿರಿಸಿ 

ತಂದು ಮುಕ್ತಾಫಲಗಳನು ಮುದ 

ದಿಂದ ಕಾಣಿಕೆಯಿತ್ತು ಸತಿಯರ 

ಸಂದಣಿಯ ಕೆಲಕೊತ್ತಿ ನುಡಿದಳು ಮಧುರವಚನದಲಿ 1೩2೫ 


೧೧೦ ಕನಕ ಸಾಹಿತ್ಯ ದರ್ಶನ-೨ 


ಆರು ನೀವೆಲ್ಲಿಂದ ಬಂದಿರಿ 

ಕಾರಣವಿದೇನಮ್ಮ ರಾಜ 

ದ್ವಾರದಲಿ ನೀವ್‌ ಹೊಕ್ಕ ಹದನೇನಿಲ್ಲಿ ಗಂಡುನೊಣ 

ಸೇರಲಮ್ಮದು ನೀವಫಾಡದ 

ವೀರರತಿ ಸೌಂದರ್ಯರೆನೆ ನಳ 

ಭೂರಮಣ ನಸುನಗುತ ನುಡಿದನು ಸತಿಗೆ ವಿನಯದಲಿ 1೩೬ 


ತರುಣಿ ಕೇಲಮರೇಂದ್ರನಟ್ಟಿದ 

ಚರನು ತಾ ಮಿಗೆ ನಿನ್ನ ರೂಪನು 

ಸುರಮುನಿಪನರುಹಿದರೆ ಕೇಳಿದನಿಂದ್ರ ವಿರಹದಲಿ 

ಕರಗಿ ಮದನನ ಶರಹತಿಗೆ ಮನ 

ಮರುಗಿ ಬಂದಿಹನಿಲ್ಲಿಗಾತಂ 

ಗರಸಿಯಾಗೆನೆ ಕೇಳಿ ಮುಖದಿರುಹಿದಳು ದಮಯಂತಿ ೭] 


ಬಲ್ಲವರು ನೀವಧಿಕರೆಮ್ಮೊಳು 

ಸಲ್ಲದೀ ನುಡಿಯೇತಕಿದು ಶಚಿ 

ವಲ್ಲಭನ ಮಾತೇನು ಸಾಕಂತಿರಲಿ ಎನಗಿನ್ನು 

ವಲ್ಲಭನು ನಳನೃಪತಿಯಲ್ಲದೆ 

ನಲ್ಲರುಂಟೇ ಜಗದಿ ನೀವ್‌ ಸುರ 

ರಲ್ಲ ನಿಮ್ಮಭಿಧಾನವೇನೆಂದಳು ಸರೋಜಮುಖಿ 1೩೮ 


ದೂತರಲಿ ಕುಲಗೋತ್ರಗಳ ನೀ 

ನೇತಕರಸುವೆ ತರುಣಿ ಇಂದ್ರನು 

ಖ್ಯಾತ ಪುರುಷನು ಬಯಸುವುದು ಕೃತಪುಣ್ಯ ನಿನಗಿನ್ನು 

ಭೂತಳದ ನರರಧಿಕರೇ ಸಂ 

ಪೀತಿಯೇಕವರಲ್ಲಿ ಬಿಡು ಪುರು 

ಹೂತನನು ಕೈವಿಡಿದು ನೀ ಸುಖಿಯಾಗು ನಡೆಯೆಂದ 1A€1 


ನಳಚರಿತ್ರೆ : ಮೂರನೆಯ ಸಂಧಿ ೧೧೧ 


ಇಳೆಯ ಮರ್ತ್ಯರು ನಾಕನಿಳಯರಿ 

ಗಳವೆಯಂತವರೆಲ್ಲ ನುಡಿಯಲು 

ಕುಲಗಿರಿಗೆ ನೊರಜ೦ತರವೆ ನೀ ನೋಡು ಚಿತ್ತದಲಿ 

ನಳನೃಪನ ಬಯಸುವಡೆ ನಿನಗವ 

ನೊಲಿವನೇ ಧಾತ್ರೀಶರೊಳಗ 

ಗ್ಗಳನೆ ಸಾಕೆಂದೆನಲು ಕನಲಿದು ನುಡಿದಳಾ ತರುಣಿ We] 


ಮಾನವಾಧೀಶ್ವರರೊಳಗೆ ಸನು 

ಮಾನವುಳ್ಳವ ಸತ್ಯಸಂಧ ನಿ 

ಧಾನಿ ಹಿಮಕರವಂಶಪಾವನ ಸಾರ್ವಭೌಮನಲೆ 

ಆ ನರೇಂದ್ರಗೆ ಸರಿಯೆ ಮನುಮುನಿ 

ದಾನವಾಮರರಿನ್ನು ನಿಮಗೀ 

ಹೀನವೃತ್ತಿಯ ಮಾತದೇಕೆಂದಳು ಸರೋಜಮುಖಿ (೪೧| 


ನಿಷಧಪತಿಯೇ ಪತಿಯೆನುತ ಭಾ 

ವಿಸಿದೆನಾತನ ಕರುಣವೆನ್ನಲಿ 

ಪಸರಿಸಿದಡದು ಲೇಸು ಲೇಸಲ್ಲದೊಡೆ ನಳನೃಪಗೆ 

ಅಸುವ ತೆರುವೆನು ಎನಗೆ ಫಲ ಸಿ 

ದ್ಧಿಸಲಿದೇ ಸಂಕಲವೆಂದಾ 

ಶಶಿವದನೆ ಕಂಬನಿಯ ಮಿಡಿದಳು ನಖದ ಕೊನೆಯಲ್ಲಿ [೪೨] 


ಕರಗಿತಂತಃಕರಣ ನೃಪತಿಗೆ 

ಸರಸಿಜಾಕ್ಷಿಯ ದೃಢವ ಕಂಡನು 

ಕರುಣಲತೆ ಕುಡಿದೋರಿತಾಕ್ಷಣ ನುಡಿದನಾ ಸತಿಗೆ 

ಸರಸಿಜಾನನೆ ಕೇಳು ತಾನೇ 

ಧರಣಿಪತಿ ನಳನೆನಲು ಲಜ್ಜಿಸಿ 

ಶಿರವ ನಸುಬಾಗಿದಳು ಮತ್ತಿಂತೆದಳಾ ನೃಪಗೆ PA 


೧೧೨ ಕನಕ ಸಾಹಿತ್ಯ ದರ್ಶನ-೨ 


ನಾಕನಿಳಯರು ಕುಟಿಲವಿದ್ಯರ 

ನೇಕ ಮಾಯಾವಿದರು ಧರೆಯೊಳು 

ಪ್ರಾಕೃತರು ನಾವ್‌ ನಿಮ್ಮ ನಂಬುವ ಪರಿಯದೆಂತೆನಗೆ 

ಸಾಕು ಮನ ನಂಬುವರೆ ಹೃದಯದ 

ಜೋಕೆಯಲಿ ಕುರುಹೆನಗೆ ತೋರೆನ 

ಲಾ ಕಮಲಲೋಚನೆಗೆ ನುಡಿದನು ನೃಪ ನಿದರ್ಶನವ ೪೪]| 


ವನಜ ಮುಖಿ ನಿನ್ನಂತರಂಗದ 

ಮನವ ಕಾಣುವ ಬಗೆಯೊಳಾನಿಂ 

ದಿನಲಿಯನಿಮಿಷನೆಂದು ಪೇಳಿದೆನಿದರ ತಪ್ಪೇನು 

ಮನದ ಸಂಶಯವೇನು ಹಂಸೆಯ 

ನಿನಗೆ ಕಳುಹಿದೆ ರಾಯಭಾರದಿ 

ವನಿತೆ ನೀನಿದ ತಿಳಿದು ನಂಬುವುದೆನ್ನ ನೀನೆಂದ (೪೫ 


ನಳನೆನಲು ತನು ಪುಳಕಜಲದಲಿ 

ಮುಳುಗಿ ಹೊಂಪುಳಿವೋ ಗಿ ತನ್ನಯ 

ಕೆಳದಿಯರ ಮರೆಗೊಂಡು ಹರುಷದ ಹೃದಯಭೀತಿಯಲಿ 
ತೊಲಗಿದಳು ನೃಪನಿತ್ತ ಪುರವನು 

ಕಳೆದು ಬಂದನು ಮನದ ವಿರಹದಿ 

ಬಳಲುತಿಹ ದೇವೇಂದನಿದ್ದೆಡೆಗಾಗಿ ವಹಿಲದಲಿ V೬ 


ಬಂದು ಭಯಭೀತಿಯಲಿ ನಳನ್ಯಪ 

ನಿಂದ್ರ ಮಾರುತ ಯಮ ವರುಣರಿಗೆ 

ವಂದಿಸುತ ದಮಯಂತಿ ಪೇಳಿದ ಮಾತ ವಿವರಿಸಲು 

ಒಂದು ನಿನ್ನಲಿ ಕುಟಲವಿಲ್ಲರ 

ವಿಂದ ವದನೆಯರಿಂದ ಕೇಳಿದೆ 

ವೆಂದು ಸಂತೈಸಿದರು ಭಯಗೊಂಡಿಹ ನ್ಯಪಾಲಕನ ೪೭ 


ನಳಚರಿತ್ರೆ : ಮೂರನೆಯ ಸಂಧಿ ೧೧೩ 


ನಳಿನಮುಖಿಯರ ಕಪಟಚಿತ್ತವ 

ತಿಳಿಯಲಾರಿಗೆ ಸಾಧ್ಯ ಕೇಳ್ಳ 

ನಳನ್ಯಪತಿ ನಮಗಾಗಿ ಬಳಲಿದೆಯೆನುತಲುಪಚರಿಸಿ 

ಒಲಿದು ಭೂಷಣವಿತ್ತು ಕಳುಹಿದ 

ರಿಳೆಯ ವಲ್ಲಭನಲ್ಲಿ ತಾವ್‌ ತ 

ಮ್ಮೊಳಗೆಯಾಲೋಚಿಸಿದರಾ ಇಂದ್ರ ಯಮ ಮಾರುತರು ೪೮ 


ಲಲನೆಯೊಲಿವುದಕಿನ್ನು ಹದನಿದು 

ಹಲವು ಮಾತೇನೆಂದು ನಾಲ್ವರು 

ನಳನ ರೂಪನು ತಾಳ್ಗರಿತ್ತಲು ಧರಣಿವಲ್ಲಭರು 

ನಲಿದು ಬರುತಿರೆ ಸ್ವರ್ಗ ಮರ್ತ್ಯಾ 

ವಳಿಯ ಜನ ಸುರ ಸಿದ್ಧ ಕಿನ್ನರ 

ರೊಲಿದು ಗುಹ್ಯಕ ಗರುಡ ಗಂಧರ್ವಾದಿ ಸುರರಲ್ಲಿ ೪೯1 


ನೆರೆದುದಗಣಿತದರಸುಗಳು ಕರಿ 

ತುರಗ ರಥ ಪಾಯ್ದಳದ ಸಂದಣಿ 

ಮೆರೆವ ಶಂಖ ಮೃದಂಗ ತಂಬಟ ಭೇರಿ ನಿಸ್ಸಾಳ 

ಅರುಬಿತಲ್ಲಿ ವಿದರ್ಭಪುರಪತಿ 

ಧರಿಸಲಾಪನೆ ಹರ ಮಹಾದೇ 

ವರಸ ಬಣ್ಣಿಸಲರಿಯೆ ನೆರೆದ ಮಹಾಮಹೀಸುರರ ke] 


ಅವರ ಪರಿಯಲಿ ಕರೆದು ವಿನಯದೊ 

ಳವರವರ ಮರಿಯಾದೆ ಮೇರೆಯೊ 

ಳವರವರ ಸತ್ಕರಿಸಿ ಕುಳ್ಳಿರಿಸಿದನು ಭೀಮನೃಪ 
ಅವರವರಿಗುಚಿತೋಪಚಾರದೊ 

ಳವರವರ ಮನ್ನಿಸುತಲಿರ್ದನು 

ಭುವನಪತಿಗಳನೇಕರನು ಸಭೆಯೊಳಗೆ ಕೇಳೆಂದ ೫೧1 


೧೧೪ ಕನಕ ಸಾಹಿತ್ಯ ದರ್ಶನ-೨ 


ಒಂದು ಕಡೆಯಲಿ ತಾಳ ಮದ್ದಳೆ 

ಯೊಂದು ಕಡೆಯಲಿ ಸರಸ ನೃತ್ಯಗ 

ಳೊಂದು ಕಡೆಯಲಿ ಸಾರತರ ಸಂಗೀತ ಸಾಹಿತ್ಯ 

ಒಂದು ಕಡೆಯಲಿ ಗದ್ಯಪದ್ಯಗ 

ಳೊಂದು ಕಡೆಯಲಿ ತರ್ಕಶಾಸ್ತಗ 

ಳಂದು ಕಡೆಯಲಿ ಹಾಸ್ಕದಿಂದಿರುತಿರ್ದದಾಸ್ಥಾನ ೫೨ 


ಇತ್ತಲಾ ದಮಯಂತಿಗೆಣ್ಣೆಯ 

ನೊತ್ತಿದರು ಶೋಭಾನಗಳ ಪಾ 

ಡುತ್ತ ಗೆಲಿದರು ತಿಗುರ ಮಿಗೆ ವಿವಿಧೋಪಚಾರದಲಿ 
ಉತ್ತಮಾಂಗನೆಗಳವಡಿಸೆ ನಲಿ 

ಯುತ್ತ ಸತಿಯರು ಮಜ್ಜನದ ಮನೆ 

ಗತ್ಯಧಿಕ ಹರುಷದಲಿ ದಮಯಂತಿಯನು ಕರೆದೊಯ್ದು ೫೩ 


ಬೆರಸಿದರು ಪನ್ನೀರ ಹೊಂಗೊ 

ಪುರಿಗೆಯಲಿ ಮೊಗೆಮೊಗೆದು ನಾರಿಯ 

ರೆರೆದರಂಗನೆಗಮಳ ಚಂದನ ಗಂಧಪರಿಮಳದಿ 

ತರುಣಿಯರು ಲೇಪಿಸಿದರರಸಿಗೆ 

ವರದುಕೂಲಾಭರಣಗಳ ಶೃಂ 

ಗರಿಸಿದರು ದಮಯಂತಿಯೊಪ್ಪಿದಳಧಿಕ ತೇಜದಲಿ 1೫೪ 


ಮಡದಿಯರು ಬಳಸಿದರು ಸುತ್ತಲು 

ಹಡಪ ಚಾಮರ ಗಿಂಡಿಯೂಳಿಗ 

ದೊಡನಿರಲು ಬಂದಳು ಸಿತಾಬ್ದಕೆ ಲಕ್ಷ್ಮಿಯಂದದಲಿ 

ಎಡಬಲದೊಳಿಹ ಕಂಚುಕಿಗಳು 

ಗ್ಗಡಿಸೆ ಪಾಯವಧಾರಿನಲಿ ಮುಂ 

ಗುಡಿಯ ಸತಿಯರ ಗಡಣದಲಿ ನಡೆತಂದಳಿಂದುಮುಖಿ ೫೫ 


ನಳಚರಿತ್ರೆ : ಮೂರನೆಯ ಸಂಧಿ ೧೧೫ 


ಕುಡಿತೆಗಂಗಳ ಸಿರಿಮುಡಿಯ ಬಡ 

ನಡುವ ಸೆಳೆವತಿ ಬೆಡಗಿನಲಿ ಹೊಂ 

ಗೊಡದ ಮೊಲೆ ವೈಯಾರದುಡುಗೆಯ ಸಿರಿಯ ಸಡಗರದ 

ತೊಡರ ರುಣರುಣ ರವದ ಮೆಲ್ಲಡಿ 

ಯಿಡುವ ಗಮನದ ಭರದಿ ಕಿರು ಬೆಮ 

ರಿಡುತ ಬಂದಳು ಸಖಿಯರೊಡನೆ ವಿವಾಹಮಂಟಪಕೆ M೬ 


ಅವನಿಪತಿ ನಿಜಕುವರಿಗೆಂದನು 

ವಿವಿಧರತುನದ ಮಕುಟವರ್ಧನ 

ಭುವನಪತಿಗಳನೇಕವಿದೆಲಾ ಸಿ೦ಹಪೀಠದಲಿ 

ಯುವತಿ ನೋಡಿತ್ತೆರದೊಳಿಹ ನೃಪ 

ನಿವಹದಲಿ ನೀ ಹಾಯ್ಕು ಮನವಿ 

ದ್ದವನ ಕೊರಳಿಗೆನುತ್ತ ಕೊಟ್ಟನು ಪುಷ್ಪಮಾಲಿಕೆಯ ೫೭, 


ಬಂದಳಾ ದಮಯಂತಿ ನೃಪಸಭಿ 

ಗಂದು ಹೊಕ್ಕಳು ಕೆಳದಿಯರು ಮುದ 

ದಿಂದ ತೋರಿದರಲ್ಲಿ ಇವರಿವರೆಂದು ವಿವರಿಸುತ 

ಮುಂದೆ ಬರೆ ಕೈಕಂಬಿಯರ ಬಲು 

ಸಂದಣಿಯ ಕೆಲಕೊತ್ತಿಸುತಲಿರ 

ಲಿಂದುಮುಖಿ ನೋಡಿದಳು ಲಜ್ಞಾಭರದೊಳವನಿಪರ ೫೮ 


ಮಾಳವಾಧಿಪನೀತ ಮಗಧನೃ 

ಪಾಲನೀತನು ಮತ್ಸ್ಯ ಕುರು ನೇ 

ಪಾಲನೀತನು ಕೋಸಲಾನ್ವಯನೀತ ಬರ್ಬರನು 

ಚೋಳನೀತನು ಸಿಂಧುರಾಜನು 

ನೀಲನೀತ ಕಳಿಂಗ ಕುಂತಳ 

ಪಾಲಕನ ನೋಡಿತ್ತಲಮರೇಶ್ವರನ ಓಲಗವ ೫೯. 


೧೧೬ ಕನಕ ಸಾಹಿತ್ಯ ದರ್ಶನ-೨ 


ಎನ್ನನೊಲಿದಿಹಳೆಂದು ಕೆಲಬರು 

ಸನ್ನೆಮಾಡಿದಳೆಂದು ಕೆಲಬರು 

ಗನ್ನದಿ೦ದೀಕ್ಷಿಸುತಲಿದ್ದರು ಕೆಲರು ಹುಬ್ಬಿನಲಿ 

ಸನ್ನೆದೋರಿದಳೆಂದು ಕೆಲಬರು 

ಬಿನ್ನಣದಿ ಮಿಗೆ ಓರೆ ನೋಟದ 

ಕಣ್ಣಿನಿಂದೀಕ್ಷಿಸಿದಳೆಂದಾಡಿದರು ಕೆಲಕೆಲರು (೬೦1 


ಬಾಯ ಬಿಂಕದ ಸವಿನುಡಿಯನಾ 

ರಾಯರಾಡಿದರಲ್ಲಿ ಕಮಲದ 

ಳಾಯತಾಂಬಕಿ ನಳನ ರೂಪಿನ ನಾಲ್ವರಿಗೆ ಕಂಡು 

ಮಾಯವಿದು ತಾನರಿಯೆನಿವರ ನಿ 

ಜಾಯತವನೆಂದೆನುತ ಮುರಿದಾ 

ವಾಯುಗತಿಯಲಿ ಬಂದು ಹೊಕ್ಕಳು ತನ್ನ ಮಂದಿರವ (೬೧ 


ಕಂಡುಪೇಕ್ಷಿಸಿ ಬಂದಳಂಗನೆ 

ಮಂಡಲಾಧಿಪರೆಲ್ಲರನು ಅದ 

ಕಂಡು ಭೀಮನೃಪಾಲ ತನುಜೆಯ ಬಳಿಗೆ ನಡೆತಂದು 

ಅಂಡಲೆದು ಬೆಸಗೊಂಡೊಡಂದಾ 

ಖಂಡಲನ ಮಾಯೆಗಳ ವಿವರಿಸೆ 

ಚ೦ಡಬುದ್ಧಿಯನುಳ್ಳ ನೃಪ ಚಿಂತಿಸಿದ ಭಾರತಿಯ ೬೨] 


ವಾಣಿ ನೀರಜಪಾಣಿ ಬ್ರಹ್ಮನ 

ರಾಣಿ ಪನ್ನಗವೇಣಿ ಸುಕೃತ 

ಶ್ರೋಣಿ ಸುರನಿಕುರಂಬವಂದಿತೆ ಸತ್ಯಸ೦ಚಾರಿ 

ವಾಣಿ ಸ್ತೀಕುಲರನ್ನೆ ವರಗೀ 

ರ್ವಾಣಿ ರಕ್ಷಿಸು ರಕ್ಷಿಸೆಂದಾ 

ಕ್ಷೋಣಿಪತಿ ಕೈಮುಗಿದು ಬೇಡಿದನಾ ಸರಸ್ವತಿಯ ೬೩ 


ನಳಚರಿತ್ರೆ : ಮೂರನೆಯ ಸಂಧಿ ೧೧೭ 


ನೆನೆಯಲಾಕ್ಷಣ ಬಂದಲಲ್ಲಿಗೆ 

ವನಜನಾಭನ ಸೊಸೆ ಜಗತ್ತಾ 

ವನೆ ಸುರಾರ್ಚಿತೆ ದೇವಿ ಭಕ್ತಾಶ್ರಿತಜನಾಧಾರೆ 

ಜನಪ ನೀನಿಂದಿನಲಿ ಎನ್ನನು 

ನೆನೆದ ಹದನೇನೆನಲು ಪದಯುಗ 

ವನಜಕಾನತನಾಗಿ ಬಿನ್ನೆ ಸಿದನು ಭಾರತಿಗೆ (೬೪ 


ನಿಗಮನುತೆ ಗೀರ್ವಾಣಿ ರಕ್ಷಿಸು 

ಮುಗುದರನು ಕರುಣದಲಿ ನೋಡುತ 

ಲಗಣಿತದಿ ಅರಸುಗಳು ನೆರೆದಿರೆ ತಿಳಿಯಲರಿದೆಮಗೆ 

ಮಗಳ ಮನ ವಿಗಡಿಸಿತು ನಾಲ್ವರು 

ಬೆಗಡುಗೊಲಿಸಿದರೆನಲು ಭಾರತಿ 

ನಗುತ ನುಡಿದಳು ಕರೆದು ದಮಯಂತಿಯಳನುಪಚರಿಸಿ ೬೫ 


ದೇವ ಮಾಯವಿದೀಗ ಕೇಳೆಲೆ 

ದೇವಿ ಇಂದ್ರನ ಭಜಿಸೆನಲು ಸಂ 

ಭಾವನೀಯರ ಸಭೆಗೆ ಬಂದೆರಗಿದಳು ಭಕ್ತಿಯಲಿ 
ದೇವಕುಲಸಂಭವರು ರಕ್ಷಿಸಿ 

ನೀವು ಮಗಳೆಂದೆನ್ನ ಭಾವಿಸಿ 

ಪಾವನರು ತರಳೆಯನು ಪತಿಕರಿಸೆಂದಳಿಂದುಮುಖಿ ೬೬ 


ಘಳಿಲನೇ ಪ್ರಚ್ಛನ್ನವೇಷವ 

ಕಳೆದು ಯಮ ಪವಮಾನ ವರುಣರು 

ಬಳಿಕ ಸುರಪತಿ ಮೆಚ್ಚಿ ದಮಯಂತಿಯನು ಕೊಂಡಾಡಿ 

ನಳನೃಪನ ಕರೆಸಿದರು ಹೂವಿನ 

ಮಳೆಯ ಕರೆದರು ದೇವದುಂದುಭಿ 

ಮೊಳಗಲರಸನ ಕೊರಳಿಗಿಟ್ಟಳು ಪುಷ್ಪಮಾಲಿಕೆಯ ೬೭ 


೧೧೮ ಕನಕ ಸಾಹಿತ್ಯ ದರ್ಶನ-೨ 


ಆ ಸಮಯದಲಿ ಭೀಮನೃಪ ಸಂ 

ತೋಷದಲಿ ಕರೆಸಿದನು ಮುನಿಗಳ 

ಸೇಸೆದಳಿದರು ಸತಿಪತಿಯರಿಗೆ ಹರಸಿ ಅಕ್ಷತೆಯ 

ಭೂಸುರರ ಮತದಿಂದಲಾ ಧರ 

ಣೀಶ ಧಾರೆಯನೆರೆದನಲ್ಲಿ ವಿ 

ಲಾಸದಿಂದ ಪಾಡಿದರು ಮುತ್ತೈದೆಯರು ಶೋಭನವ ೬೮ 


ಮಂಗಳಾರತಿಯೆತ್ತಿದರು ದೇ 

ವಾಂಗನೆಯರವನಿಪಗೆ ಧರೆಯೊಳು 

ತುಂಗವಿಕ್ರಮನಾಗೆನುತ ಹರಿಸಿದರು ಮುನಿವರರು 
ಹಿಂಗದಮರೇಂದನು ಮನೋಹರ 

ದಂಗವಸ್ತಾಭರಣವಿತ್ತು ಸು 

ರಾಂಗನೆಯರೊಡಗೂಡಿ ಕಳುಹಿಸಿಕೊ೦ಡನುಚಿತದಲಿ ೬೯] 


ಅರಸ ಕೇಳು ವಿವಾಹಸಮನಂ 

ತರದೊಳ್ಳದನೆಯ ದಿನದಲಿ ಕೊ 

ಪುರಿಗೆಯಲಿ ತುಂಬಿದ್ದ ಪನ್ನೀರಿನಲಿ ಕುಂಕುಮವ 

ಬೆರಸಿ ಹೊಯ್ದಾಡಿದರು ಉಭಯದ 

ತರುಣಿಯರು ಓಕುಳಿಯ ಪರಿಮಳ 

ಹೊರೆದುದವನೀತಳವ ಸುರನಿಕುರುಂಬ ನಲಿದಾಡೆ 1&0 


ಅರಸ ಕೇಳ್ಳ ತನ್ನ ಬಾಂಧವ 

ಧರಣಿಪರ ಮಂತ್ರಿಗಳ ಮುನಿಮು 

ಖ್ಯರ ಸುಗಾಯಕ ಪಂಡಿತರ ಭೂಸುರರ ಯಾಚಕರ 

ಹರುಷ ಮಿಗಲಾದರಿಸಿದನು ಕರಿ 

ತುರಗ ವಸ್ತಾಭರಣದಿಂದುಪ 

ಚರಿಸಿ ಭೀಮನ್ಯ ಪಾಲನವರವರುಗಳ ಬೀಳ್ಕೊಟ್ಟ ೧। 
ಅಳಿಯನನು ಮನ್ನಿ; ಸುತ ಮಗಳಿಗೆ 


ನಳಚರಿತ್ರೆ : ಮೂರನೆಯ ಸಂಧಿ ೧೧೯ 


ಹೊಳೆವ ಮಣಿಭೂಷಣದ ಪೆಟ್ಟಿಗೆ 

ಗಳನು ಗಜ ರಥ ತುರಗ ಪಾದಾತಿಗಳ ಲಲನೆಯರ 
ಬಳುವಳಿಯನಿತ್ತವನಿಪತಿ ನಿಜ 

ಬಲಸಹಿತ ಮಾಡಿದನು ಪಯಣವ 

ನುಲಿವ ಮಂಗಳ ಪಾಠಕರ ಸಂದಣಿಯ ರಭಸದಲಿ ೭೨] 


ವರ ಮುಹೂರ್ತದೊಳೇರಿದನು ಮಣಿ 

ಕಿರಣದುನ್ನತ ರಥವ ನಳಭೂ 

ವರನು ನಿಜಸತಿ ಸಹಿತ ಹೊಕ್ಕನು ನಿಷಧ ಪಟ್ಟಣವ 

ಮೊರೆವ ಶಂಖ ಮೃದಂಗ ಭೇರಿಗ 

ಳುರುಬಿ ಧಂಧಣಿರೆನಲು ಮಿಗೆ ಮೋ 

ಹರಿಸಿತಾ ನಿಸ್ಸಾಳತತಿ ಘನವಾದ್ಯ ಘೋಷಿಸಲು (೭೩. 


ಬಂದು ಹೊಕ್ಕನು ಮಂದಿರವ ನೃಪ 

ವೃಂದ ನಲಿಯಲು ಸಕಲ ಜನ ಸಹಿ 

ತಂದು ಸಿಂಹಾಸನಕೆ ಬಂದನು ಸಚಿವರೊಗ್ಗಿನಲಿ 

ಇಂದಮುಖಿ ದಮಯಂತಿಯೊಡನಾ 

ನಂದದಲಿ ಸಾಮ್ರಾಜ್ಯವಾಳಿದ 

ನಂದು ವರಪುರದರಸ ಚೆನ್ನಿಗರಾಯ ಕರುಣದಲಿ 1೭೪ 


ಸೇ ಜೇ ೫% ೫% 


ಯಲೆ ಕನಕ ಸಾಹಿತ್ರುಪ್ಕ್ರೆನ-೨ 


ನಾಲ್ಕನೆಯ ಸಂಧಿ 


ಮರುಗೆ ಪುರುಜನ ಜೂಜಿನಲಿ ಪು 
ಷ್ಠರಗೆ ರಾಜ್ಯವ ಸೋತು ನಳಭೂ 
ವರನು ನಿಜಸತಿ ಸಹಿತ ಹೊರವ೦ಟನು ವನಾಂತರಕೆ ॥ 


ಕೇಳಿದೆ ರಾಜೇಂದ್ರ ಧರ್ಮನೃ 

ಪಾಲ ನೈಷಧನತುಳ ಸಂಪದ 

ದೇಳಿಗೆಯನೇನೆಂಬೆ ಸಪ್ತದ್ವೀಪದವನಿಪರ 

ಮೌಳಿಗಳು ನೃಪನಂಪ್ರಿಕಮಲವ 

ನೋಲಗಿಸುತಿಹುದವನ ಕೀರ್ತಿ ಚ 

ಡಾಳಿಸಿತು ತ್ರೈಜಗವನವನೀಪಾಲ ಕೇಳೆಂದ IO 


ಇಂತೆಸೆವ ಸಂಪತ್ತಿನಲಿ ಭೂ 

ಕಾಂತ ನಳಚಕ್ರೇಶನಲಿ ದಮ 

ಯಂತಿ ಪಡೆದಳು ಪುತ್ರಕನ ವರಪುತ್ರಿಯೊರ್ವಳನು 

ಸಂತಸದೊಳಿರಲಾ ವಿದರ್ಭ ಪು 

ರಾಂತರದಿ ನೆರೆದಖಿಳ ಜನ ಭೂ 

ಕಾಂತರೊಡನೈತಂದು ಹೊಕ್ಕರು ತಮ್ಮ ನಗರಿಗಳ (೨ 


ಸುರಪನಾಗ ವಿದರ್ಭಪುರವನು 

ತೆರಳುತಮರಾವತಿಗೆ ದಿಕ್ಬಾ 

ಲರು ಸಹಿತ ನಲವಿಂದೆ ದಮಯಂತಿಯ ಚರಿತ್ರೆಯನು 

ಹರುಷಮಿಗೆ ಕೊಂಡಾಡುತೈತರು 

ತಿರಲು ಮಾರ್ಗದಿ ಕಂಡರಾ ಕಲಿ 

ಪುರುಷನನು ಕುಟಲಾತ್ಮಕನ ನಿಸ್ಸಾರಹೃದಯನನು Al 


ನಳಚರಿತ್ರೆ : ನಾಲ್ಕನೆಯ ಸಂಧಿ ೧೨೧ 


ಕುರುಳು ಜು೦ಜುರು ತಲೆಯ ತಗ್ಗಿದ 

ಕೊರಳ ಕೆಂಗರಿಗಣ್ಣ ಮೋರೆಯ 

ಹರಕು ಗಡ್ಡದ ಕೆಂಚುಮೀಸೆಯ ಮಲಿನವಸನದಲಿ 

ನೆರೆದ ವೀರ ಕರಾಳ ಭಟರಿ 

ತ್ತೆರದೊಳುಕ್ಕಿನ ತೇರಿನಲಿ ಕಲಿ 

ಪುರುಷ ಕಾಣಿಸಿಕೊಂಡನಮರೇಶ್ವರನ ನಸುನಗುತ (© 


ಆರು ನೀ ಜಂಭಾರಿಯೋ ಇವ 

ರಾರು ಯಮ ವರುಣಾಧ್ಯರೋ ಸಂ 

ಚಾರವೆತ್ತಲು ನಿಮಗೆಯೆನಲಮರೇಂದ್ರ ನಸುನಗುತ 
ತೋರಹತ್ತದೊಳೆಂದ ನಳನಿಗೆ 

ನಾರಿ ದಮಯಂತಿಯನು ಮದುವೆಯ 

ಧಾರೆಯೆರೆಯಿಸಿ ಬಂದೆವೆನೆ ಖತಿಗೊಂಡ ಕಲಿರಾಯ ೫ 


ಅನಿಮಿಷರು ನೀವಧಿಕ ಬಲರಾ 

ವನಿತೆಯನು ಕೈಕೊಳ್ಳಲಾರದೆ 

ಜನಪ ನಳನೃಪಗಿತ್ತು ಬಂದಿರೆ ಹರಮಹಾದೇವ 

ಎನಗೆ ನೇಮಿಸಿ ಕಳುಹಿ ನಿಮ್ಮಯ 

ಮನದ ಬಯಕೆಯ ಸಲಿಸುವೆನು ಕೇ 

ಳೆನಲು ಸುರಪತಿ ನಸುನಗುತ ಕಲಿಪುರಷಗಿಂತೆಂದ | 


ಲೇಸನಾಡಿದೆ ಕಲಿಪುರುಷ ನಿನ 

ಗೀಸು ಪೌರುಷವುಂಟೆ ನಮಗಿ 

ನ್ನಾ ಸರೋರುಹಗಂಧಿಯಲಿ ಮನವಿಲ್ಲ ನಳನೃಪತಿ 

ಆ ಸಮಸ್ತ ನೃಪಾಲರಲಿ ಸ 

ದ್ಭೂಷಣನು ಶೌರ್ಯೋನ್ನತನು ಕಮ 

ಲಾಸನನಿಗಳವಲ್ಲ ನಿನ್ನಲಿ ಹರಿವುದೇನೆಂದ al 


೧೨೨ 


ಕನಕ ಸಾಹಿತ್ಯ ದರ್ಶನ-೨ 


ಎನಲು ಖತಿಗೊಂಡೆಂದ ಕೇಳೆಲೆ 

ಅನಿಮಿಷಾಧಿಪ ಎನ್ನನರಿಯಾ 

ದಿನಪನಿದಿರಲಿ ತಮದ ಗಾವಳಿಯೇ ಮಹಾದೇವ 
ಎನಗೆ ಸರಿಯಾರಿನ್ನು ತಹೆನಾ 

ವನಿತೆಯನು ಕುಹಕದಲಿ ನಳಭೂ 

ಪನನು ಕೆಡಿಸಿಯೆ ಕಾನನಕೆ ಕಳುಹುವೆನು ನೋಡೆಂದ 


ಹರಿ ಹರ ಬ್ರಹ್ಮಾದಿ ದೇವರು 

ನರರುರಗ ಸುರ ಯಕ್ಷ ಕಿನ್ನರ 

ಗರುಡ ಗಂಧರ್ವಾದಿ ಸುಮನಸರೆಲ್ಲರನು ಬಿಡದೆ 
ಹುರುಳುಗೆಡಿಸುವೆ ಸಾಕು ನಳಭೂ 

ವರನ ಮಾತೇನಿನ್ನು ಲೋಕಾಂ 
ತರದೊಳೆದುರಿಲ್ಲೆನಗೆ ನೀವೇನರಿಯಿರೇ ಎಂದ 


ನಿಮಗೆ ಪೌರುಷವಿಲ್ಲ ನಳನಾ 

ಕ್ರಮಿಸಿಕೊಂಡನು ಸತಿಯ ಪುರುಷಾ 

ಧಮರು ನಿಮಗಿನ್ನೇಕೆ ಕೊಡಿ ವಟುವೇಷವನು ನಮಗೆ 
ಕಮಲಮುಖಿಯನು ನಿಮಗೆ ಪಟ್ಟದ 

ರಮಣಿಯನು ಮಾಡುವೆನು ಎಂದು 

ದೃಮಿಸಿ ನುಡಿದನು ಗರ್ವದಲಿ ಕಲಿಪುರುಷ ಸುರಪತಿಗೆ 


ಕೇಳಿ ಕಿವಿ ಮುಚ್ಚಿದರು ಹರಹರ 

ಭಾಳಲೋಚನ ಎನುತ ಸಭೆಯಲಿ 

ಖೂಳನಾಡಿದ ನುಡಿಗೆ ಸುರಪತಿ ಕನಲಿ ಖತಿಗೊಂಡು 
ಬೀಳುಮಾತುಗಳೇಕೆ ನಿನಗಿದು 

ನೀಳಮೇಘಶ್ಯಾಮನಿಗೆ ಸಮ 

ಪಾಳಿಯೆನಿಸುವ ನಳನೃಪಗೆ ಎರಡೆಣಿಸುವುದೆ ಎಂದ 


(೮ 


(1 


೧01 


(೧೧। 


ನಳಚರಿತ್ರೆ : ನಾಲ್ಕನೆಯ ಸಂಧಿ ೧೨೩ 


ಬವಣೆಯೇಕೆ ಹಿಮಾಂಶುಕುಲ ಸಂ 

ಭವನು ಸುಜನಾಧಾರ ನೃಪಕುಲ 

ನಿವಹದೊಳು ವಿಖ್ಯಾತ ನಿತ್ಯೋದಾರ ನಿರ್ಮಳನು 

ಇವಗೆ ವರವಿತ್ತೆವು ಸದಾ ನೆನೆ 

ದವರ ಪಾತಕ ಹರಿವುದಿನ್ನಾ 

ಭುವನಪತಿಗೆಣೆಯಾರು ಲೋಕದೊಳೆಂದನಮರೇಂದ್ರ 1೧೨1 


ಹಿಡಿಯೆ ಚಲವನು ಹಿಡಿದ ಬಳಿಕದ 

ಬಿಡೆನು ಮತವೆನ್ನಲ್ಲಿ ನಿಷಧನ 

ನಡುವಿಗಟ್ಟದೆ ಮಾಣೆ ಮಾತಾಡದಿರಿ ನೀವೆನಲು 

ಮಿಡುಕಿದರು ಕಡುಪಾಪಿಯಿವ ತಾ 

ಬಿಡನೆನುತ ಮನನೊಂದು ಸುರಪತಿ 
ತಡೆಯದೈದಿದನಮರಪುರಕವನೀಶ ಕೇಳೆಂದ (೧೩ 


ಇಳಿದನವನೀತಳಕೆ ಖಳಕುಳ 

ತಿಳಕನೆಂದನು ತನ್ನ ಭಟರಿಗೆ 

ನಳನೃಪನ ಕಟ್ಟುವಡಸಾಧ್ಯವಿದೆನಗೆಯಾತನಲಿ 

ಒಲಿದಿಹಳು ಜಯವಧು ಸುಶೀಲತೆ 

ನೆಲಸಿದುದು ದುಶ್ತೀಲ ದುರ್ಗುಣ 

ಬಳಸದರಸನೆನುತ್ತ ಹೊಕ್ಕನು ನಿಷಧ ಪಟ್ಟಣವ (೧೪। 


ಮಲ್ಲಿಗೆಯ ವನ ಸಂಪಿಗೆಯ ಬನ 

ವೆಲ್ಲ ಕೇತಕಿ ಕುಸುಮಮಯ ಮೆಳೆ 

ಯೆಲ್ಲ ರುದ್ರಾಕ್ಷಿಗಳು ಸರಸೀರುಹದ ಕೊಳಗಳವು 

ಬೆಲ್ಲವತ್ತಗಳಿಕ್ಷು ದಾಕ್ಷಿಗ 

ಳೆಲ್ಲ ಖರ್ಜೂರಾದಿ ವಸ್ತುಗ 

ಳಲ್ಲದಿಲ್ಲ ವೃಥಾ ನೆಲನಿಲ್ಲ ನಳನ ರಾಜ್ಯದಲಿ ೧೫ 


೧೨೪ ಕನಕ ಸಾಹಿತ್ಯ ದರ್ಶನ-೨ 


ಇಲ್ಲವೆನ್ನರು ಬೇಡಿದರೆ ಬಿಡ 

ರಲ್ಲಿ ಪಾಡಿನ ಪಂಥಗಳ ನುಡಿ 

ಯಿಲ್ಲವನೃತವನಾಡರಗ್ಗದ ಸತ್ಯನಿರ್ಮಳರು 

ಎಲ್ಲರೊಳಗತಿಹಿತರು ಕ್ರೋಧಗ 

೪ಲ್ಲದಿಹ ಸದ್ಭರ್ಮಜೀವಿಗ 

ಳಲ್ಲಿ ಮೆರೆದರು ಸುಜನರಾ ನಳನೃಪನ ರಾಜ್ಯದಲಿ (೧೬ 


ಪತಿಯರಿಗೆ ವಂಚಿಸರು ಸತಿಯರು 

ಸುತರು ಪಿತೃಗಳ ನುಡಿಗಳನು ತಾ 

ವತಿಗಳೆಯರಾಚಾರ ವರ್ಣಾಶ್ರಮದ ಧರ್ಮದಲಿ 

ಮತಿಯುತರು ಹರಿಭಕ್ತಿಭಾವ 

ವ್ರತನಿಯಮ ನಿಷ್ಠೆಯಲಿ ಜನಸ 

ಮೃತದೊಳೊಸೆದೊಪ್ಪವರು ನೈಷಧನೃಪನ ರಾಜ್ಯದಲಿ (೧೭೬ 


ಅಲ್ಲಿ ತಿರುಗಿದ ಬೀದಿಬೀದಿಗ 

ಳಲ್ಲಿ ಪುರಜನವರಿಯದಂತಿರ 

ಲಲ್ಲಿ ಮಾಯಾರೂಪಿನಿಂದ ಪಿಶಾಚನಂದದಲಿ 

ಸಲ್ಲಲಿತ ಶಿವ ವಿಷ್ಣುಭಕ್ತರ 

ಗೆಲ್ಲ ನಯವಿದನಾಗಿ ಕುಜನರ 

ನೆಲ್ಲ ಕಾಡುವ ಬ೦ದನರಮನೆಗಾಗಿ ಕಲಿರಾಯ 1೧೮1 


ಮುರಿದು ನೋಡಿದನಲ್ಲಿ ತೆಂಗಿನ 

ಮರಗಳುನ್ನತ ವಿವಿಧವೃಕ್ಷದ 

ಹೊರಿಗೆಯಲಿ ಕಣ್ಣೆಸೆವ ನಗರೋದ್ಯಾನ ವೀಧಿಯಲಿ 
ಉರುತರದೊಳಿಹ ಅರ್ಕಪತ್ರದ 

ತರುವಿನಗದೊಳಿರ್ದ ಬಹುದಿನ 

ವರಸ ಕೇಳ್‌ ಕಲಿಪುರುಷನಿತ್ತಲು ರಾಜಭವನದಲಿ 1೧೯1 


ನಳಚರಿತ್ರೆ : ನಾಲ್ಕನೆಯ ಸಂಧಿ ೧೨೫ 


ಕರೆಸಿದನು ನಳನೃಪತಿ ಮುನಿಮು 

ಖ್ಯರನು ಭೂಸುರವರ್ಗವನು ಸ 

ತರಿಸಿ ಜಪ ತಪ ಹೋಮ ಯಜ್ಞಾದಿಗಳನನುಗೊಳಿಸಿ 

ಸುರರ ಸಂತರ್ಪಣೆಯೊಳಿರುತಿಹ 

ನರಸನನುದಿನ ಪೂರ್ವಜನ್ಮಾಂ 

ತರದ ಫಲವದನರಿಯೆ ಬಂದುದು ಕಾಲಗತಿ ನೃಪಗೆ ೨೦। 


ಒಂದು ದಿವಸದೊಳಾಗ ನೃಪನಿಗೆ 

ಬಂದುದಲ್ಲಾಚಮನ ಕಾಲದೊ 

ಳ೦ದು ಶುದ್ಧಾಚಮನವಿಲ್ಲದೆ ನಿಂದು ನೀರ್ಗುಡಿಯೆ 

ಇಂದು ತನಗಿದೆ ಸಮಯವೆಂದಾ 

ನಂದದಲಿ ಕಲಿಪುರುಷ ರಾಯನ 

ಸಂಧಿಸಿದ ವಿಧಿವಶವ ತಪ್ಪಿಸಲಾರ ಹವಣೆಂದ ble) 


ಕಪಟ ಭೂಸರ ವೇಷದಲಿ ನಿ 

ಷ್ಠಪಟ ನಳಭೂವರನ ಕೆಡಿಸುವ 

ಯುಪಮೆಯನು ತಾ ನೆಗಳಿ ಬಂದನು ಪುಷ್ಕರನ ಹೊರೆಗೆ 
ನಿಪುಣನೆಂದನು ನಿನಗೆ ನಳಭೂ 

ಮಿಪನು ಸಖನೆನೆ ಕೇಳಿ ಬಂದಿಹೆ 

ನಪಯಶಕೆ ಹೆದರದಿರು ನಿನಗಹುದಖಿಳಸಾಮ್ರಾಜ್ಯ ೨೨ 


ಬಲ್ಲೆಯಾ ನೀನೆನ್ನ ಲೋಕಕೆ 

ಬಲ್ಲಿದನು ತಾ ಕಲಿಪುರುಷ ನಳ 

ನಲ್ಲಿ ದ್ಯೂತವನಾಡಿ ಗೆಲಿಸುವೆ ನಿನ್ನ ನೆತ್ತದಲಿ 

ಒಲ್ಲೆನೆನದಿರು ಸಕಲರಾಜ್ಯದ 

ವಲ್ಲಭನ ಮಾಡುವೆನು ನಡೆ ಹುಸಿ 

ಯಿಲ್ಲ ನಿಷಧನ ಕಿತ್ತು ಬಿಸುಡುವೆ ನಂಬು ನೀನೆಂದ ೨೩ 


೧೨೬ ಕನಕ ಸಾಹಿತ್ಯ ದರ್ಶನ-೨ 


ನಂಬಿದನು ಲೇಸಾಗಿ ಭಾಷೆಯ 

ನಿಂಬುಗೊಂಡುದು ಹೃದಯ ಪುಷ್ಕರ 

ನೆಂಬ ಖಳ ಸಂತೋಷದಲಿ ಕಲಿಪುರುಷನೊಡಗೊಂಡು 
ಅಂಬುಜಾಕ್ಷನ ಕಳೆಗೆ ತಾ ಪ್ರತಿ 

ಬಿ೦ಬನೆನಿಸುವ ನಳನ ಬಳಿಗತಿ 

ಸಂಭ್ರಮದೊಳ್ಳತಂದರಿಬ್ಬರು ರಾಯನೋಲಗಕೆ ೨೪1 


ಮಿಸುನಿ ರತ್ನಪ್ರಬೆಗಳಲಿ ರಂ 

ಜಿಸುವ ಮಂಟಪದೊಳಗೆ ರಾಜ 

ಪ್ರಸರಸಹಿತವನೀಶನಿದ್ದನು ಸಿಂಹಪೀಠದಲಿ 

ಶಶಿಮುಖಿಯರೆಡಬಲದಿ ಕೈವಾ 

ರಿಸುತ ಸಿತಚಾಮರವ ಚಿಮ್ಮಲು 

ನಸುನಗುತ ಕೈಮುಗಿದು ಪುಷ್ಠರನೆಂದನಾ ನಳಗೆ ೨೫। 


ಅರಸ ಕೇಳೀ ವಿಪ್ರನತಿ ಭಾ 

ಸುರ ಸುತೇಜದೊಳೆಸೆವ ನೆತ್ತವ 

ನೆರಡ ಕಾಣಿಕೆಗೊಟ್ಟ ನನಗಿದರಲ್ಲಿ ಮನವಾಯ್ತು 

ಹರವು ಹಾಸಂಗಿಗಳನಾಡುವೆ 

ವಿರದೆ ಸೋತವನಾವನಾಗಲಿ 

ಧರೆಯನುಳಿದು ವನಾಂತರಕೆ ತೆರಳುವುದು ಸತಿಸಹಿತ ೨೬ 


ಧರಣಿಪತಿ ನಿನಗಿನಿತು ಚಿತ್ತಕೆ 

ಹರುಷವಾಗಿರಲಿನ್ನು ಮನದಲಿ 

ಕೊರತೆದೋರಲು ಮಾಣು ಇದು ಪಾರ್ಥಿವರ ಪಂಥ ಕಣಾ 

ಧುರಕೆ ಬೇಂಟೆಗೆ ಜೂಜಿಗೆಂದಡೆ 

ಕರೆದಡೋಸರಿಸುವುದು ನೀತಿಯೆ 

ನಿರುತವಿದು ಚಿತ್ತೈಸು ಎಂದನು ನೃಪಗೆ ಕೈಮುಗಿದು ೨೩ 


ನಳಚರಿತ್ರೆ : ನಾಲ್ಕನೆಯ ಸಂಧಿ ೧೨೭ 


ಮೇದಿನೀಪತಿ ಕೇಳು ಸಜ್ಜನ 

ಸಾಧು ಬಲ್ಲನೆ ನಳನ ಹೃದಯವ 

ನಾ ದುರಾತ್ಮನ ನುಡಿಯ ಕೈಕೊಂಡಾಡಿದನು ನೃಪತಿ 

ಭೇದದಲಿ ಕಲಿಪುರುಷ ಮಾಯೋ 

ಪಾಧಿಯಲಿ ಪುಷ್ಠರನ ಜೂಜಿನ 

ವಾದದಿಂದರೆಗಳಿಗೆಯಲಿ ಗೆಲಿಸಿದನು ವಸ್ತುಗಳ ೨೮1 


ದುಗನು ಪಂಚಗ ಬಾರವೆರಡಿ 

ತ್ತಿಗೆಯ ಬೇಡಿದಡಲ್ಲಿ ಬೀಳ್ವುದು 

ವಿಗಡ ಪುಷ್ಕರನೃಪನು ಗೆಲಿದನು ಹಲಗೆಯೊಂದರಲಿ 

ಬಗೆಬಗೆಯ ರತ್ನಗಳ ಧನ ಧಾ 

ನ್ಯಗಳ ಗಜ ರಥ ತುರಗ ಮೊದಲಾ 

ದಗಣಿತ ಸುವಸ್ತುಗಳ ಸೋತನು ನೃಪತಿ ಪುಷ್ಕರಗೆ ೨೯1 


ಆಡಿದನು ಜೂಜಿನಲಿ ನೃಪ ಹೋ 

ಗಾಡಿದನು ರಾಜ್ಯವನು ಕೋಶವ 

ಕೇಡುಗರ ಕೈ ಮೇಳವಿಸಿದುದು ದೈವಗತಿಯಿಂದ 

ಬಾಡಿತರಸನ ವದನ ಸಭೆಯಲಿ 

ನೋಡಿದರು ಸಜ್ಜನರು ಮರುಗಿದ 

ರಾಡಲೇನದನರಸ ಸೋತನು ವಿಧಿಯ ಘಟನೆಯಲಿ (೩೦। 


ತೀರಿತಿನ್ನೇನವನಿಪತಿ ಭಂ 

ಡಾರವಸ್ತು ಸುವಸ್ತುವೆಲ್ಲವು 

ಸೇರಿತೆನಗಿ೦ದಿನಲಿ ಪಣವೇನಿನ್ನು ಪೇಳೆನಲು 

ಭೂರಮಣ ಚಿಂತಿಸಿದ ಮನದಲಿ 

ನಾರಿಯಳನೊಡ್ಡುವೆನು ಸೋತಿಹ 

ಧಾರಿಣಿಯ ನೆರೆ ಗೆಲುವೆನೆನ್ನುತ ತನ್ನ ಮನದೊಳಗೆ ೩೧। 


೧೨೮ ಕನಕ ಸಾಹಿತ್ಯ ದರ್ಶನ-೨ 


ಅರಸನಾಪ್ಪಪುರೋಹಿತನು ಮನ 

ಹರುಷವಳಿದೆಯ್ತಂದನಂತಃ 

ಪುರವ ಹೊಕ್ಕನು ರಾಜವದನೆಯ ಸಭೆಗೆ ತಾ ಬ೦ದು 

ತರುಣಿಯರ ಮೇಳದಲಿ ಶೋಭಿಪ 

ಪರಮರತ್ನದ ಪೀಠದಲಿ ತಾ 

ಹರುಷಮಿಗೆ ರಂಜಿಸುವ ಸತಿಯಳ ಕಂಡು ಕೈಮುಗಿದು 1೩೨1 


ತಾಯೆ ಬಿನ್ನಹವಿಂದು ನಿಮ್ಮಯ 

ರಾಯ ಸೋತನು ಜೂಜಿನಲಿ ನಿ 

ರ್ದಾಯದಲಿ ಪುಷ್ಕರನು ಗೆಲಿದನು ಸಕಲರಾಜ್ಯವನು 
ನೋಯಲಾಗದು ಚಿತ್ತದಲಿ ನೆರೆ 

ಬೀಯವಾದುದು ಸಿರಿಯು ಇನ್ನಿದ 

ರಾಯತವ ನೀವ್‌ ಬಲ್ಲಿರೆಂದನು ವಿಪ್ರ ಕೈಮುಗಿದು 1೩೩ 


ಕಮಲವನದಲಿ ಮಂಜು ಸುರಿದಾ 

ಕ್ರಮದ ಬಗೆಯಲಿ ಸತಿಯಳಿಗೆ ಮುಖ 

ಕಮಲ ಬಾಡಿತು ನುಡಿಯ ಕೇಳುತ ಮನದ ಚಿಂತೆಯಲಿ 
ಕಮಲನಾಭನ ಕರುಣ ಕವಚವು 

ಸಮೆದರಾರೇಗುವರು ಹರಹರ 

ಕುಮತಿ ಪುಷ್ಕರನಿ೦ತು ಮುನಿದನೆ ಎನುತ ಮರುಗಿದಳು ೩೪] 


ಕಮಲಮುಖಿ ನಳನೃಪಗೆ ರಾಜ್ಯ 

ಭ್ರಮಣವಾಯಿತೆ ಎನುತ ಸತಿ ಭೂ 

ರಮಣನೆಡೆಗೈತಂದು ಕಂಡು ಕಾಂತನಿಂಗಿತವ 

ತಮದ ರಾಹುಗ್ರಹವು ಸೋಂಕಿದ 

ದ್ಯುಮಣಿಯಂತಿರೆ ಕಂಡು ಧೈರ್ಯದಿ 

ಕಮಲಮುಖಿ ಕೈಮುಗಿದು ಬಿನ್ನೈಸಿದಳು ನಿಜಪತಿಗೆ 1೩೫) 


ನಳಚರಿತ್ರೆ : ನಾಲ್ಕನೆಯ ಸಂಧಿ ೧೨೯ 


ಶಶಿಕುಲಾಂಬುಧಿಚ೦ದ್ರ ರಿಪುನೃಪ 

ನಿಶಿತ ಭಾಸ್ಕರತೇಜ ನಿಮಗೀ 

ವ್ಯಸನ ತೋರಿತೆ ಜೂಜಿನಲಿ ಶಿವಶಿವ ಮಹಾದೇವ 

ಬಿಸರುಹಾಕ್ಷನ ಕರುಣವಿದು ಸೋ 

ಲಿಸಿದನೇ ಪುಷ್ಕರನು ಇದು ವಿಧಿ 

ವಶವಲಾ ತಪ್ಪೇನು ಸಾಕಿನ್ನೆಂದಳಿಂದುಮುಖಿ ೩೬ 


ಲಲನೆಯಾಡಿದ ನುಡಿಗೆ ಸಭೆಯವ 

ರಳಲಿ ಬೈದರು ಪುಷ್ಕರನೆ ಕೇ 

ಳೆಲವೊ ಬಾಹಿರ ಸಾಕು ತೆಗೆ ಚಾರಿಗಳನೆಂದೆನುತ 

ಹೊಲಬುದಪ್ಪಿದ ಹುಲ್ಲೆ ಬೇಡನ 

ಬಲೆಗೆ ಬಿದ್ದಂತಾಗೆ ನಳನ್ಯಪ 

ತಿಲಕನೆಂದನು ಮನದ ದುಗುಡದಿ ತನ್ನ ನಿಜಸತಿಗೆ ೩೭) 


ತರುಣಿ ಕೇಳಪಜಯದ ನಾರಿಯ 

ಸೆರಗ ಹಿಡಿದೆನು ರಾಜ್ಯಲಕ್ಷ್ಮಿಯ 
ಪರರಿಗಿತ್ತುಳುಹಿದೆನು ದೇಹವನಿದಕೆಯಂಜದಿರು 
ತರುಣಿ ನೀ ಕಾನನದಿ ಗಿರಿಗ 

ಹ್ವರಗಳಲಿ ಬಿಡದೆಂತು ತೊಳಲುವೆ 


ಹರಹರಾಯೆಂದೆನುತ ಸತಿಯನು ನೋಡಿ ಬಿಸುಸುಯ್ದ 1೩೮] 


ಚಿತ್ತವಿಸು ಶಶಿಕುಲಶಿರೋಮಣಿ 

ಹೆತ್ತವರು ಸತಿಸುತರು ಮನೆ ಮನೆ 

ವಾರ್ತೆ ಬಾಂಧವ ಧರಣಿಪರ ಭೋಗೈಕಸಂಪದವು 

ನಿತ್ಯವಲ್ಲ ಶರೀರಸುಖಗಳ 

ನಿತ್ಯವೆಂಬುದ ತಿಳಿಯುತೀ ನಿಜ 

ಸತ್ಯವನು ಕೈಹಿಡಿದು ಸಲಹೆಂದಳು ಸರೋಜಮುಖಿ 1A€1 


೧೩೦ ಕನಕ ಸಾಹಿತ್ಯ ದರ್ಶನ-೨ 


ಚಿಂತೆ ಬೇಡೆಂದರಸನನು ಸತಿ 

ಸ೦ತವಿಟ್ಟಳು ನೀತಿಯಲಿ ದಮ 

ಯಂತಿ ನಿಜಮಂದಿರಕೆ ಸರಿಯಲು ಕಂಡು ಪುಷ್ಕರನು 

ಇಂತು ಜೂಜಲಿ ಸೋತು ತಿರುಗಿ 

ನ್ನೆಂತು ರಾಜ್ಯದಿ ನಿಲುವಿರೆನೆ ಭೂ 

ಕಾಂತ ವನವಾಸಕ್ಕೆ ನಿಜಸತಿ ಸಹಿತಲನುವಾದ We] 


ತಳಿತ ಮಣಿಭೂಷಣಗಳಲ್ಲವ 

ಕಳಚಿ ಬಿಸುಟನು ಗುರುವಿನಂಫಿಗೆ 

ನಳಿನಮುಖಿಸಹಿತೆರಗಿ ಹೊರವ೦ಟನು ನಿಜಾಲಯವ 
ಬಳಿಕಲೈದಿದರಖಿಳಪುರಜನ 

ಜಲದ ಕಣ್ಗಳ ಧಾರೆಯಲಿ ಗಾ 

ವಳಿ ಮಸಗಿ ಮಿಗೆ ಶೋಕರವ ತುಂಬಿದುದು ಪಟ್ಟಣವ Wel 


ಸಾಕು ಕಂಬನಿಗಳಲಿ ನನೆದರು 

ಊಳಿಗದ ಪರಿಜನರು ಮಂತ್ರಿಗ 

ಳೋಲಗದ ಸಾಮಂತ ಸಚಿವರು ಮಲ್ಲ ಗಾಯಕರು 

ಬಾಲೆಯರು ಬಾಲಕರು ಪುರಜನ 

ಜಾಲವೆಲ್ಲವು ಶೋಕದಲಿ ಕ್ಷಿತಿ 

ಪಾಲನರಸಿಯ ಕಂಡು ಮರುಗಿತು ಮಂದಿ ಗೋಳಿಡುತ (೪೨) 


ಮನದಿ ಮುನ್ನವೆ ತಿಳಿದು ನೃಪಸತಿ 

ತನಯರನು ರಥದೊಳಗೆ ತಂದೆಯ 

ಮನೆಗೆ ಕಳುಹಿದಳಾಪ್ತರೊಡನೆ ವಿದರ್ಭಪಟ್ಟಣಕೆ 

ಜನಪ ಕೇಳಿತ್ತಲು ಮಹಾರೋ 

ದನದಿ ಪಟ್ಟಣವೆಲ್ಲ ಮರುಗಲು 

ವನಿತೆ ಪತಿಯೊಡನೈದಿದಳು ನಿಜಭಾವ ಶುದ್ಧಿಯಲಿ (೪೩ 


ನಳಚರಿತ್ರೆ : ನಾಲ್ಕನೆಯ ಸಂಧಿ ೧೩೧ 


ಏನನೆಂಬೆನು ಜೀಯ ಲೋಕದ 

ಮಾನಿನಿಯೆ ದಮಯಂತಿ ಸತ್ಯ 

ಜ್ಞಾನಿಯಲ್ಲಾ ಸತಿಯರಿಗೆ ಗುರು ಪತಿವ್ರತಾಗುಣದಿ 

ಮೌನದಲಿ ಪತಿಯಂಫ್ರಿಕಮಲ 

ಧ್ಯಾನದಲಿ ಮನಸಂದು ಘನಸತಿ 

ಕಾನನಕೆ ಗಮಿಸಿದಳು ವರಪುರದರಸನಾಜ್ಞೆಯಲಿ (೪೪| 


ಸೇ ಜೇ ೫% ೫% 


ಖೆ ಕನಕ ಸಾಟತುನ್ಷರ್ಕೆನ-೨ 


ಐದನೆಯ ಸಂಧಿ 


ಅಡವಿಯಲಿ ಪತಿ ಕಳೆದುಖಿಡೆ ಫಣಿ 
ಯೊಡಲಿಗಿಳಿಯದೆ ಮುಂದೆ ಕರಿಗಳ 
ಪಡೆಗೆರಗಿ ದಮಯಂತಿ ಹೊಕ್ಕಳು ಚೈದ್ಯನಗರಿಯನು | 


ಕೇಳು ಕುಂತೀತನಯ ನಳನೃಪ 

ಬೀಳುಕೊಟ್ಟನು ಪುರವನಲ್ಲಿಂ 

ಮೇಲೆ ನಡೆದರು ಪಯಣಗತಿಯಲಿ ಹಲವು ಯೋಜನವ 
ಹೇಳಲೇನದನವರ ವಿಧಿಯನು 

ತಾಳಿಗೆಗಳೊಣಗಿದವು ಸತಿಯಳ 

ಕಾಲೊಡೆದು ಸುರಿವರುಣಜಲದಲಿ ಬಟ್ಟೆ ಕೆಸರಾಯ್ತು (೧1 


ಎಳೆಯ ಬಾಳೆಯ ಸುಳಿಯು ಅನಲನ 

ಜಲದ ಹೊಯ್ದಲಿ ನೊ೦ದವೊಲ್‌ ಕಡು 

ಬಳಲಿದಬಲೆಯ ಕಂಡು ನೃಪ ಮರುಗಿದನು ಮನದೊಳಗೆ 

ಲಲಿತ ಹೇಮದ ತೂಗುಮಂಚದ 

ಹೊಳೆವ ಮೇಲ್ವಾಸಿನಲಿ ಮಲಗುವ 

ಲಲನೆಗೀ ವಿಧಿ ಬಂದುದೇ ಹಾಯೆನುತ ಬಿಸುಸುಯ್ದ JB] 


ಮರುಗಲಿನ್ನೇಕರಸ ಬಿಡು ವಿಧಿ 

ಬರೆದ ಬರೆಹವ ತಪ್ಪಿಸಲು ಹರಿ 

ಹರವಿರಿಂಚಾದಿಗಳಿಗಳವೇ ನಮ್ಮ ಪಾಡೇನು 

ಹರೆವುದಾಕ್ಷಣ ತುಂಬುವುದು ಗೋ 

ಚರಿಸುವುದು ಸಿರಿ ನಿತ್ಯವೇನಿದ 

ನರಿಯದವನೇ ನೋಯಲೇಕೆ೦ದಳು ಸರೋಜಮುಖಿ | 


ನಳಚರಿತ್ರೆ : ಐದನೆಯ ಸಂಧಿ ೧೩೩ 


ನುಡಿಯ ಕೇಳುತ ಮನದಿ ಮಿಡುಕುತ 

ಪೊಡವಿಪತಿ ಸತಿಸಹತ ಘನಘೋ 

ರಡವಿಯಲಿ ಬರುತಿರೆ ಜಗನ್ಮೋಹನದ ಪಕ್ಷಿಗಳು 

ಪೊಡವಿಗಿಳಿಯಲು ಕಂಡಪೇಕ್ಷಿಸಿ 

ಪಿಡಿವೆನೆಂದುರವಣಿಸಿ ನೃಪ ಹ 

ಚ್ಚಡವ ಬೀಸಿದಡದನು ಕೊಂಡೊಯ್ದುವು ನಭಸ್ಮಳಕೆ (© 


ಮೂಗಿನಲಿ ಬೆರಳಿಟ್ಟು ಮಕುಟವ 

ತೂಗಿದನು ನಸುನಗುತ ನಿಂದಿರ 

ಲಾಗ ಸೂಚಿಸಿದವು ನಿರಂತರ ರಾಜ್ಯಭೋಗವನು 
ಬೇಗದಿಂದಪರಿಹರಿಸಿಕೊಂಡವ 

ರೀಗವಾವಿದನರಿದಿರೆಂದು ಸ 

ರಾಗದಿಂದಲಿ ಮಾಯವಾದವು ಪಕ್ಷಿಯುಗಳಗಳು 1251 


ಧರಣಿಪತಿ ಕೇಳ್‌ ನಿಷಧಪತಿ ಕಲಿ 

ಪುರುಷ ಮಾಯವ ಬಲ್ಲನೇ ಮನ 

ಮರುಗಿ ನಿರ್ವಾಣದಲಿ ನಿಂದಿರಲಾಗ ಸತಿ ಕಂಡು 

ಹರಹರಾ ಎನುತಾಗ ಸೀರೆಯ 

ಸೆರಗನರಿದಿತ್ತಳು ನೃಪಾಲಗೆ 

ಶಿರವ ನಸುಬಾಗಿದನು ನಾಚಿಕೆಯಾಗಲಿಂತೆಂದ | 


ಧರೆಯ ನೃಪರಿಗೆ ನಿಷಧಪುರಪತಿ 

ಯರಮನೆಯ ಬಾಗಿಲಿನ ಸುಮುಖವು 

ದೊರಕಲದು ತಾ ಪುಣ್ಯವೆಂಬೀಯರಸುತನ ನಮಗೆ 

ಹರೆದುದೆಲ್ಲ ಸಮಸ್ತ ರಾಜ್ಯದ 

ಸಿರಿಗೆ ಬಾಹಿರನಾಗಿ ಸತಿಯಳ 

ಸೆರಗನುಡುವಂತಾಯ್ತೆ ಹರಹರಾ ಎನುತ ಬಿಸುಸುಯ್ದ dl 


೧೩೪ 


ಕನಕ ಸಾಹಿತ್ಯ ದರ್ಶನ-೨ 


ಧರೆಯ ಸಂಪದದಷ್ಟ ಭೋಗವ 

ಪರಿಹರಿಸಿ ನಿಜಪುತ್ರಮಿತ್ರರ 

ತೊರೆದು ನಂಬಿದ ಸತಿಯ ಘೋರಾರಣ್ಯ ಮಧ್ಯದಲಿ 
ಹಿರಿದು ಬಳಲಿಸಿ ನೋಯಿಸಿದೆ ಕೇಳ್‌ 

ತರುಣಿ ಎನ್ನವೊಲಾರು ಪಾಪಿಗ 


ಳಿರದೆ ನೀ ಹೋಗಿನ್ನು ತಂದೆಯ ಮನೆಗೆ ನಡೆಯೆಂದ 


ಇನಿಯನಾಡಿದ ನುಡಿಗೆ ಅಂಗನೆ 

ಕನಲಿ ನುಡಿದಳು ಶೋಕದಲಿ ನೀ 

ನಿನಿತು ಮುನಿದಾಡುವರೆ ಸಾಕಿನ್ನಾರು ಗತಿಯೆನಗೆ 
ಅನುದಿನವು ನಾ ನಿಮ್ಮ ಪದಯುಗ 

ವನಜವನು ಭಜಿಸುವುದ ತೊರೆದೀ 

ತನುವ ಸೈರಿಸಲಾಪೆನೇ ಹೇಳೆಂದಳಿಂದುಮುಖಿ 


ನೆಳಲು ತನುವಿನ ಬಳಿಯೊಳಲ್ಲದೆ 

ಚಲಿಸುವುದೆ ತಾ ಬೇರೆ ನಿಮ್ಮಡಿ 

ನಳಿನದಲಿ ಸುಖದುಃಖವಲ್ಲದೆ ಬೇರೆ ಗತಿಯುಂಟೆ 
ಹಳುವವೇ ಸಾಮ್ರಾಜ್ಯ ನಿಮ್ಮಡಿ 

ನೆಳಲಿನಲಿ ತಾನಿರುವೆನಲ್ಲದೆ 

ನಿಳಯವೇ ನನಗಡವಿಯೆಂದೆರಗಿದಳು ಪದಯುಗಕೆ 


ಎನುತ ಸುರಿದಳು ಕಣ್ಣಿನಲಿ ಕಂ 

ಬನಿಯ ಮಿಡಿದಳು ಬೆರಳಿನಲಿ ಮು 

ನ್ನಿನಲಿ ಮಾಡಿದ ಕರ್ಮಫಲವಿದಕೇನ ಮಾಡುವುದು 
ಎನಗೆ ಚಿಂತಿಸಲೇಕೆ ನೀನಿಂ 

ದಿನಲಿ ನಿರ್ಮಲ ಚಿತ್ತದಲಿ ಕಾ 

ನನವ ಸಂಚರಿಸುವೆನು ನಿಮ್ಮೊಡನೆಂದಳಿ೦ಂದುಮುಖಿ 


(೮ 


(1 


೧01 


[ele 


ನಳಚರಿತ್ರೆ : ಐದನೆಯ ಸಂಧಿ ೧೩೫ 


ಶೋಕವೇಕೆಲೆ ತರುಣಿ ಬಾರೆಂ 

ದಾ ಕಮಲಲೋಚನೆಯ ತೋಳಿನೊ 

ಳೌಕಿ ಬಿಗಿಯಪ್ಪಿದನು ಸೆರಗಿನೊಳೊರಸಿ ಕಂಬನಿಯ 

ಜೋಕೆಯಲಿ ಕುಳ್ಳಿರಿಸಿ ತೊಡೆಯೊಳ 

ನೇಕ ಪ್ರೀತಿಯೊಳೆಂದ ನೀನವಿ 

ವೇಕಿಯೇ ಬಿಡು ಮನದ ದುಗುಡವನೆಂದನಾ ನೃಪತಿ 1೧೨1 


ಎಂದು ಸತಿಯಳ ಸಂತವಿಟ್ಟರ 

ವಿಂದನಾಭಧ್ಯಾನದಲಿ ಬರೆ 

ಮುಂದೆ ಘೋರಾರಣ್ಯವೆಸೆದುದು ಘನಭಯಂಕರದಿ 

ಸಂದ ಖಗ ಮೃಗವಲ್ಲಿ ನೆರೆದಿರೆ 

ಬಂದು ಹೊಕ್ಕರು ಕಾನನವನರ 

ವಿಂದಸಖ ಹೊದ್ದಿದನು ಮೆಲ್ಲನೆ ಪಶ್ಚಿಮಾಂಬುಧಿಯ (೧೩ 


ಲೋಕಕಧಿಪತಿ ನಳನ ರಾಣಿಗೆ 

ಶೋಕ ಪರ್ಬಿದ ತೆರದಿ ಕತ್ತಲೆ 

ಲೋಕವನು ಮುಸುಕಿದುದು ಭರಣಿಯ ಮುಚ್ಚುವಂದದಲಿ 
ಭೀಕರದ್ದನಿಗಳಿಗೆ ಹೆದರಿದ 

ಳಾ ಕಮಲಲೋಚನೆಯ ಕಂಡು ವಿ 

ವೇಕನಿಧಿ ಸ೦ತಯಿಸಿ ಬಿಗಿಯಪ್ಪಿದನು ತೂಪಿರಿದು (೧೪| 


ತರುಣಿಯಂಜದಿರಂಜದಿರು ವಿಧಿ 

ಬರೆದ ಬರೆಹವಿದೆನುತ ವೃಕ್ಷದ 

ತರಗೆಲೆಯ ಹಾಸಿನಲಿ ಮಲಗಿಸಿ ಸತಿಯನೀಕ್ಷಿಸುತ 

ವರರತುನ ಮಂಚದಲಿ ಪವಡಿಸಿ 

ಪರಮ ಸುಖವಿಹ ಸತಿಗೆ ವಿಧಿಯಿದು 

ಹರಹರಾಯೆನುತರಸ ಕಂಬನಿದುಂಬಿದನು ಮರುಗಿ ೧೫1 


೧೩೬ ಕನಕ ಸಾಹಿತ್ಯ ದರ್ಶನ-೨ 


ಎಲ್ಲರೋಪಾದಿಯ ಪತಿವತೆ 

ಯಲ್ಲವೀ ದಮಯಂತಿ ಬಿಡುವವ 

ಳಲ್ಲ ತನ್ನನು ತರುಣಿ ಕಾಣದ ಕಡೆಗೆ ತೆರಳಿದರೆ 

ಅಲ್ಲಿ ತಂದೆಯ ಮನೆಗೆ ಹೋಗುವ 

ಳಲ್ಲಿ ತಾನಿರೆ ಬಿಡಳೆನುತ ಮನ 

ದಲ್ಲಿ ಯೋಚಿಸಿ ನಿದೆಗೈಸಿದನಾ ಮಹಾಸತಿಯ (೧೬| 


ಮರೆದು ಮಲಗಿದಳವಳ ಮಗ್ಗುಲ 

ಸೆರಗ ಮೆಲ್ಲನೆ ಜಾರಿಸುತಲಾ 

ಗರಸ ವಸನವ ಕೊಂಡು ಮಲಗಿದ ಸತಿಯನೀಕ್ಷಿಸುತ 

ಮರುಗಿದನು ಮನದೊಳಗೆ ಹರಿಹರಿ 

ವರ ಜಗತ್ಪತಿ ಅಡವಿಯಲಿ ಎ 

ಚ್ಚರಿಸದೇ ತಾನೆಂತು ಪೋಗುವೆನೆನುತ ಬಿಸುಸುಯ್ದ ೧೭ 


ಮಡದಿಯಗಲಿದ ಬಳಿಕ ಹತ್ತೆಂ 

ಟಡಿಯ ದಾಂಟುವ ಮರಳಿ ನಿಜಸತಿ 

ಯೆಡೆಗೆ ತಿರುಗುವ ಚ೦ದ್ರಬಿ೦ಬಾನನೆಯನೀಕ್ಷಿಸುವ 

ಅಡಸಿ ಬರೆ ದುಃಖದಲಿ ಮೆಲ್ಲಡಿ 

ಯಿಡುತ ಸತಿಯನು ನೋಡಿ ಮನದು 

ಗ್ಗಡದ ಶೋಕದಿ ನಡೆದ ನಳನೃಪನೊಂದು ಯೋಜನವ (೧೮ 


ಮರುಗುವುದು ಮನವೊಮ್ಮೆ ಕಂಗಳು 

ಮರಳಿ ನೋಡುವುದೊಮ್ಮೆ ಸತಿಯಳ 

ಯಿರವ ಕಾಣದೆ ಕಳವಳಕೆ ಬೀಡಾದುದಾ ಹೃದಯ 

ಕರಗಿತರಸನ ಧೈರ್ಯ ಚಿತ್ತದಿ 

ಮುರಿದುದಗ್ಗದ ಮಹಿಮೆ ಶೋಕದ 

ಹೊರಿಗೆಯಲಿ ಕಾತರಿಸಿ ನಡೆದನು ನೃಪತಿ ಕೇಳೆಂದ (೧೯೬ 


ನಳಚರಿತ್ರೆ : ಐದನೆಯ ಸಂಧಿ ೧೩೭ 


ಕರುಣೆದೋರದೆ ನೃಪತಿ ಸತಿಯಳ 

ತೊರೆದು ಬಿಸುಟನು ವನದೊಳಗೆ ಹುಲಿ 

ಕರಡಿ ಮೃಗದುಪಟಳವ ತಾನಿನ್ನೆಂತು ಸೈರಿಪಳೊ 

ಮೊರೆಯ ಲಾಲಿಸಿ ನೋಳ್ದೆನೆಂದುರು 

ತರದ ಪ್ರೇಮದಿ ಬಂದು ಸತಿಗೆ 

ಚ್ಚರಿಸುವಂದದಿ ತರಣಿ ತಲೆದೋರಿದನು ಪೂರ್ವದಲಿ 901 


ನಳಿನಮುಖಿ ಮೈಮುರಿದ ನಿದ್ರೆಯ 

ತಿಳಿದು ಮೆಲ್ಲನೆ ನೋಡಿದಳು ಎಡ 

ಬಲವನಿಕ್ಷಿಸಿ ಪತಿಯ ಕಾಣದೆ ಬಲಿದ ಮೂರ್ಛೆಯಲಿ 

ಮಲಗಿದಳು ಮೈಮರೆದು ನಿಮಿಷಕೆ 

ತಿಳಿದು ಕಾಣದೆ ಕಾತುರದಿ ಹಂ 

ಬಲಿಸಿ ಹಲುಬಿದಳಲ್ಲಿ ಗಿರಿ ತರು ನಿಕರ ಮಧ್ಯದಲಿ ble) 


ಹಾ ರಮಣ ನಳನೃಪತಿ ಹಾ ರಣ 

ಧೀರ ಸದ್ಗುಣಹಾರ ರಿಪುಸಂ 

ಹಾರ ನಿತ್ಯೋದಾರ ನಿರ್ಮಳ ಸತ್ಯಸಂಚಾರ 

ಘೋರ ಕಾನನದೊಳಗೆ ನಂಬಿದ 

ನಾರಿಯನು ಬಿಸುಡವರೆ ತನಗಿ 

ನ್ನಾರು ಗತಿ ಮುಖದೋರೆನುತ ಹಲುಬಿದಳು ದಮಯಂತಿ ೨ 


ಪೊಡವಿಗಿಳಿವೆನೊ ಹಾಯ್ದು ಪಾವಕ 

ನೊಡಲ ಹೊಗುವೆನೊ ಕಾಳಕೂಟದ 

ಮಡುವಿನೊಳು ಮುಳುಗುವೆನೊ ಪಾಸರ ಮೇಲೆ ಬೀಳುವೆನೊ 
ಅಡಸಿದಾಪತ್ತಿನಲಿ ಗರಳವ 

ಕುಡಿವೆನೋ ತಾನೆನುತ ಸತಿ ಬಾ 

ಯ್ಲಿಡುತ ಕಾನನದೊಳಗೆ ತಿರುಗಿದಳಬಲೆ ಶೋಕದಲಿ ೨೩ 


೧೩೮ ಕನಕ ಸಾಹಿತ್ಯ ದರ್ಶನ-೨ 


ಕಾಣಿರೇ ಅರಸಂಚೆಗಳೆ ನೀವ್‌ 

ಕಾಣಿರೇ ನಿಜಪತಿಯ ಶುಕ ಪಿಕ 

ಕಾಣಿರೇ ಮೃಗ ಪಕ್ಷಿಗಳೆ ನಳಚಕ್ರವರ್ತಿಯನು 

ಕಾಣಿರೇ ತರುಲತೆಗಳಿನಿಯನ 

ಕಾಣಿರೇ ನೀವೆಂದು ಶೋಕದೊ 

ಳೇಣ ಲೋಚನೆ ಹಲುಬಿದಳು ಹಲವಂಗದಲಿ ಪತಿಯ ೨೪1 


ಮುಡಿಕೆದರಿ ಹುಡಿಯೊಳಗೆ ಹೊರಳುತ 

ಲೊಡಲನೀಡಾಡಿಗಳು ಧರೆಯೊಳ 

ಗಡವಿ ಪಾಲಾಗೆಂದು ಪಡೆದಳೊ ತನ್ನ ನಿಜಜನನಿ 

ಮಡದಿಯರು ತನ್ನಂತೆ ಲೋಕದೊ 

ಳೊಡಲ ತೆತ್ತವರುಂಟೆ ಶೋಕದಿ 

ಪೊಡವಿಪತಿ ಮುಖದೋರೆನುತ ಹಂಬಲಿಸಿದಳು ಪತಿಯ ೨೫। 


ಮಾನವಾಧಿಪ ಕೇಳು ಬನದಲಿ 

ಮಾನಿನಿಗೆ ಮತ್ತೊಂದು ಕಂಟಕ 

ಹಾನಿ ಬಂದುದನೇನನೆಂಬೆನು ಪತಿಗೆ ಬಾಯ್ದಿಡುತ 

ಕಾನನದ ಬಳಿವಿಡಿದು ಬರೆ ಸು 

ಮ್ಮಾನದಲಿ ತರಗೆಲೆಯ ಹಕ್ಕೆಯ 

ಮೌನದಲಿ ಉರಗೇಂದನಿದ್ದನು ಬಲಿದ ನಿದ್ರೆಯಲಿ Jt 


ತರಳ ಕಾಣದೆ ಬರುತ ಮೆಟ್ಟಿದ 

ಳುರಗಪತಿಯನು ಕೋಪದಲಿ ಮಿಗೆ 

ಸುರಿವ ಗರಳದಿ ರೌದಮಯ ರೂಪಿನಲಿ ಬಾಲಕಿಯ 

ತರುಬಿ ಹಿಡಿದುದು ತವಕದಲಿ ಹಿಮ 

ಕರನ ನುಂಗುವ ರಾಹುವಿನವೊಲ್‌ 

ಅರಸ ಕೇಳಂಗನೆಯ ವಿಧಿಯನು ಹೇಳಲೇನೆಂದ ೨೭ 


ನಳಚರಿತ್ರೆ : ಐದನೆಯ ಸಂಧಿ ೧೩೯ 


ಹಾ ರಮಣ ನಳನೃಪತಿ ತನ್ನನ 

ದಾರಿಗೊಪ್ಪಿಸಿ ಕಳೆದೆ ಹರಿಹರಿ 

ಕ್ರೂರಸರ್ಪನ ಬಾಯ್ಗೆ ತುತ್ತಾದೆನೆ ಜಗನ್ನಾಥ 

ಆರಿಗೊರಲುವೆನಿನ್ನು ಪ್ರಾಣವ 

ನಾರು ಕಾವವರಕಟ ಬಿಡಿಸೈ 

ವಾರಿಜಾಕ್ಷ ಮುಕುಂದ ಸಲಹೆಂದೊರಲಿದಳು ತರಳೆ ೨೮ 


ಶೈಲಶಿಖರದೊಳಿರ್ದು ಕೇಳಿದ 

ಬಾಲಕಿಯ ಶೋಕವನು ಬಿಲ್ಲಿನ 
ಕೋಲುಗಾರನು ಕರದ ಖಡ್ಗದ ಶಬರನೈತಂದು 
ಆ ಲತಾಂಗಿಯ ಪಿಡಿದು ನುಂಗುವ 
ಕಾಲಭುಜಗನ ಕಂಡು ನಿಜ ಕರ 


ವಾಳದಲಿ ಖಂಡಿಸಿದನಹಿಯನು ಬಿಡಿಸಿದನು ಸತಿಯ ೨೯ 


ಹಾಯೆನುತ ಸುರರುಲಿಯೆ ಹಾವಿನ 

ಬಾಯೊಳಗೆ ಸಿಲುಕಿರ್ದ ಕಮಲದ 

ಳಾಯತಾಕ್ಷಿಯ ಬಿಡಿಸಿದನು ಸಂತೈಸಿದನು ಸತಿಯ 

ರಾಯ ಕೇಳ್ಳ ರಾಹುವಿನ ಕಟ 

ವಾಯ ಚಂದ್ರನ ಸೆಳೆವವೋಲರಿ 

ದಾಯಿತಬಲೆಗೆ ಮೂರ್ಚೆ ತಿಳಿದುದು ಶಬರಮಂತ್ರದಲಿ [೩೦। 


ಬಂದು ಕೆಂದಾವರೆಯ ಕೊಳದಲಿ 

ಮಿಂದು ನಿಂದಿರೆ ಶಬರನೆಂದನು 

ಇಂದುಮುಖಿ ನೀನೆನಗೆ ಸತಿಯಾಗೆನಲು ಖತಿಗೊಂಡು 

ಇಂದೆನಗೆ ಅಸುವಿತ್ತು ಸಲಹಿದ 

ತಂದೆಯಲ್ಲವೆ ನೀನು ಕೇಳು ಪು 

ಳಿಂದ ಮುಳಿದರೆ ಶಪಿಸುವೆನು ಹೋಗೆಂದಳಿಂದುಮುಖಿ ೩೧। 


೧೪೦ ಕನಕ ಸಾಹಿತ್ಯ ದರ್ಶನ-೨ 


ತರುಣಿ ಕೋಪಿಸಿ ನುಡಿಯೆ ಭಯದಲಿ 

ಶಿರವ ಬಾಗಿ ಪುಳಿಂದನತ್ತಲು 

ಮರಳಿದನು ದಮಯಂತಿ ಮನದಲಿ ಪತಿಗೆ ಹಂಬಲಿಸಿ 

ಮರಳುವಳು ಬನದೊಳಗೆ ಭೂಪನ 

ನರಸಿ ಕಾಣದೆ ಬಯಲನಪ್ಪುವ 

ಳುರವಣಿಪ ಕಣ್ಣೀರಿನಲಿ ನಡೆತಂದಳಿಂದುಮುಖಿ 1೩೨] 


ಅರಸ ಕೇಳಾಶ್ಚರ್ಯವನು ಸತಿ 

ಬರುತಿರಲು ಕಾನನದಿ ನೆರೆದಿಹ 

ಮರುಳು ಬಳಗವು ಭೂತಭೇತಾಳಗಳು ತೊಲಗಿದುವು 

ಶರಭ ಮೊಲ ಕಾಡಾನೆ ಸಿಂಹಗ 

೪ಿರದೆ ಜಾರಿದುವಲ್ಲಿ ಸತಿಯಳ 

ಪರಮಪಾತಿವ್ರತ್ಯ ಮಹಿಮೆಗೆ ನೃಪತಿ ಕೇಳೆಂದ ೩೩ 


ಮುಂದೆ ಕಂಡಳು ಹೊಳೆವ ತಾಪಸ 

ವೃಂದವನು ಕಣ್ಣೀರ ಸುರಿಸುತ 

ಬ೦ದವಳನುರೆ ಕೇಳಿದರು ಮುನಿವರರು ಕರುಣದಲಿ 

ಇಂದುಮುಖಿ ನೀನಾರು ಇಲ್ಲಿಗೆ 

ಬಂದ ಹದನೇನೆನಲು ಶೋಕದಿ 

ನೊಂದು ನುಡಿದಳು ಮುನಿಗಳಿಗೆ ಕೈಮುಗಿದು ವಿನಯದಲಿ ೩೪ 


ಏನನೆಂಬೆನು ತನ್ನ ಪುಣ್ಯದ 

ಹಾನಿಯನು ಚಿತ್ತವಿಸಿ ಕರುಣದಿ 

ಮಾನನಿಧಿಗಳು ಬಲ್ಲಿರೇ ನಳಚಕ್ರವರ್ತಿಯನು 

ಆ ನರೇಂದ್ರನ ಮಡದಿ ತಾಮು 

ನ್ನೇನ ನೋಂತೆನೊ ಪತಿಯಗಲಿ ಘನ 

ಕಾನನಕೆ ಗುರಿಯಾದೆನೆಂದಳು ತರುಣಿ ಬಿಸುಸುಯ್ದು 1೩೫ 


ನಳಚರಿತ್ರೆ : ಐದನೆಯ ಸಂಧಿ ೧೪೧ 


ಭೂತಳವ ನಳನೃಪತಿ ದ್ಯೂತದಿ 

ಸೋತು ಪುಷ್ಕರಗಿತ್ತು ಸತ್ಯದ 

ನೀತಿ ತಪ್ಪದೆ ಬಂದು ಬನದಲಿ ತನ್ನನಗಲಿದನು 

ಧಾತುಗುಂದಿದೆ ಪತಿಯ ಕಾಣದೆ 

ಭೀತಿಯಲಿ ನಿಮ್ಮಡಿಯ ಕಂಡೆನು 

ಭೂತದಯೆ ನಿಮಗುಂಟಲಾ ಸಲಹೆಂದಳಿಂದುಮುಖಿ 1೩೬ 


ನನೆದುದಂತಃಕರಣ ಕೇಳುತ 

ಮುನಿಗಳೆಂದರು ತಾಯೆ ಶೋಕದಿ 

ಕನಲಿ ಕಂಗೆಡಬೇಡ ನಿಜಪತಿ ರಾಜ್ಯಸಿರಿಸುತರು 

ನಿನಗೆ ಬಂದಪರಿನ್ನು ಯೋಗದ 

ಮನದಲರಿದೆವು ನಾವು ಅಂಜದಿ 

ರೆನುತ ಪೇಳಿಯದೃಶ್ಯವದರು ಮುನಿಗಳೊಗ್ಗಿನಲಿ ೩೭] 


ಆ ತರುಣಿ ಬೆರಗಾಗಿ ಕನಸಿನ 

ರೀತಿಯಾಯ್ದಕಟಕಟ ಮೌನಿ 

ವ್ರಾತವೆತ್ತಲು ಸರಿದುದೋ ವಿಸ್ಮಯವಲಾಯೆನುತ 

ಆ ತಳೋದರಿ ಪತಿಯ ಕಾಣದೆ 

ಕಾತುರದಿ ಬರುತಿರಲು ಕಂಡರು 

ನೂತನದ ಬೇಹಾರಿಗಳು ತೊಳಲುವ ನಿತಂಬಿನಿಯ 1೮1 


ಆರಿವಳು ವನಲಕ್ಷ್ಮಿಯೋ ಸುರ 

ನಾರಿಯೋ ಮಾರಾಂಗನೆಯೊ ಮದ 

ನಾರಿ ಸತಿಯೋ ಸರಸತಿಯೊ ಮೇಣು ಸುರಮಾನಿನಿಯೊ 

ಆರ ವನಿತೆಯೊ ಮಾಯರೂಪಿನ 

ಭೂರಿಭೂತವೊ ತಿಳಿಯಲರಿದಿವ 

ಳಾರೆನುತ ಭಯಗೊಂಡು ಓಡಿದರಲ್ಲಿ ಬಣಜಿಗರು ೩೯] 


೧೪೨ ಕನಕ ಸಾಹಿತ್ಯ ದರ್ಶನ-೨ 


ನೋಡಿದಳು ದಮಯಂತಿ ಭೀತಿಯ 

ಲೋಡುತಿಹ ಬೀಡಿಕೆಯ ವೈಶ್ಯರ 

ಹೇಡಿತನವನು ಕಂಡು ನಸುನಗುತಲ್ಲಿಗೈತಂದು 

ಓಡಲೇತಕೆ ನಿಮಗೆ ಉಪಹತಿ 

ಮಾಡುವಲು ತಾನಲ್ಲ ಜಗಕತಿ 

ರೂಢಿಸಿದ ನಳನೃಪನ ಸತಿ ತಾನೆಂದಳಿಂದುಮುಖಿ POI 


ವೀರಸೇನನ ತನಯ ನಳನೃಪ 

ಧಾರಿಣಿಯನುರೆ ಸೋತು ಕಾರ್ಯದ 

ಕಾರಣದಿ ನಡೆತಂದನಡವಿಗೆ ತನ್ನನಗಲಿದನು 

ದಾರಿದಪ್ಪಿದೆನಿಲ್ಲಿ ನಿಮ್ಮನು 

ಸೇರಿದೆನು ಪರದೇಶಿ ತನಗೊಂ 

ದೂರ ತೋರಿರೆ ನೀವೆನುತ ತುಂಬಿದಳು ಕಂಬನಿಯ Be) 


ತಾಯೆ ನಿಮ್ಮ ಪದಾಬ್ಬದರ್ಶನ 
ವಾಯಿತೆಮಗಿಂದಿನಲಿ ಧನ್ಯರು 

ಈಯವಸ್ಥೆಗೆ ತಂದುದೇ ವಿಧಿ ನಿಮ್ಮನೆನುತೆರಗಿ 
ನೋಯದಿರಿ ಇದೆ ಚೈದ್ಯಪುರವೆಂ 

ದಾ ಯುವತಿಯೊಡಗೊಂಡು ಬರುತಿರೆ 


ತೋಯಜಾಪ್ತನು ಪಶ್ಚಿಮಾಂಬುಧಿಗಿಳಿದನೊಲವಿನಲಿ ೪೨ 


ಹಗಲು ಸವೆದುದು ಹೊಂಬಿಸಿಲು ನೆರೆ 

ದೆಗೆದುದತಿವೇಗದಲಿ ಕತ್ತಲೆ 

ಬಿಗಿದುದವನೀತಳವ ಪೆಟ್ಟಿಗೆ ಮುಚ್ಚಿದಂದದಲಿ 

ಸುಗುಣೆ ದಮಯಂತಿಗಳ ನೋಡಲು 

ಸೊಗಸಿ ಬ೦ದನಿಮಿಷರವೋಲ್‌ ತಾ 

ರೆಗಳು ಮೂಡಿದುವಂಬರದಿ ಪ್ರಜ್ವಲಿಪ ಕಾಂತಿಯಲಿ Pal 


ನಳಚರಿತ್ರೆ : ಐದನೆಯ ಸಂಧಿ ೧೪೩ 


ಅವನಿಪತಿ ಕೇಳ್‌ ವೈಶ್ಯಕುಲಸಂ 

ಭವರು ಹಾಯ್ಕಿದರಲ್ಲಿ ಗೂಡಾ 

ರವನು ಬಿಟ್ಟರು ಪಾಳೆಯವ ಮಲಗಿದರು ರಾತ್ರಿಯಲಿ 

ಅವಧಿ ಬಂಧುದನೇನನೆಂಬೆನು 

ಕವಿದು ಕಾಡಾನೆಗಳು ಮಡುವಿಗೆ 

ತವಕದಿಂ ನೀರಡಿಸಿ ಬಂದುದು ಗಿರಿಗಳಂದದಲಿ 9 


ಮುರಿದು ತರುಗಳನಿಡುತ ಮೆಳೆಗಳ 

ನೊರಸಿ ಮುಟ್ಟುತ ಕೋಡಿನಲಿ ಬಲು 

ಮೊರಡಿಗಳ ಕಿತ್ತಿಡುತ ಸೊಂಡಿಲ ತೂಗಿ ಮದವೇರಿ 

ಕರಿಗಳೈತರೆ ಕಂಡು ಭೀತಿಯೊ 

೪ಿರದೆ ಹಾಯ್ದರು ಕೆಲವು ಧೈರ್ಯದೊ 

ಳುರುಬಿ ನಿಂದರು ಸಬಳದಲಿ ಹೊಕ್ಕಿರಿದು ಕಾದಿದರು ೪೫ 


ತೂಳಿದುವು ಮದಕರಿಗಳವರನು 

ಸೀಳಿ ಹಾಯ್ದುವು ಕೆಲರ ಮುಮ್ಮೊನೆ 

ಯಾಳು ಕವಿದುದು ಹೊಕ್ಕು ಕಾದಿದರತುಳ ಭುಜಬಲರು 

ತಾಳಬಲ್ಲರೆ ಕೆಲರು ಕರಿಗಳ 

ದಾಳಿಗಿದಿರೇ ಮುರಿದು ಹಾಯ್ದರು 

ಹೇಳಲೇನದನರಸ ತೆಗೆದೋಡಿದರು ದೆಸೆದೆಸೆಗೆ Vi 


ತರಹರಿಸಿ ನಿಲಲರಿದು ಕರಿಗಳ 

ಉರುಬು ಫನವಿಟ್ಟಣಿಸಿ ಕೊಲುತಿದೆ 

ಹರಣವನು ಹೋಗಾಡಲೇಕೆಂದುಳಿದ ಪಟುಭಟರು 
ತೆರಳಿತಲ್ಲಿಯದಲ್ಲಿ ವಾಣಿ 

ಜ್ಯರು ಮುರಿದು ಬರೆ ಕಾಣುತಾ ವೈ 

ಶ್ಯರಗಧಿಪ ಚಿಂತಿಸಿದ ಹದನೇನೆಂದು ಮನದೊಳಗೆ ೪೭ 


೧೪೪ ಕನಕ ಸಾಹಿತ್ಯ ದರ್ಶನ-೨ 


ಅಮ್ಮ ಕೇಳೀ ಮದಗಂಜಗಳು 

ನಮ್ಮ ಕೊಲುತಿವೆ ಹದನ ಕಾಣೆನು 

ನಮ್ಮನೇ ನೆರೆ ನಂಬಿ ಬಂದಿರಿ ಇದಕೆ ಗತಿಯೇನು 

ನಿಮ್ಮನಿಲ್ಲಿಗೆ ತಂದುದೇ ವಿಧಿ 

ಬೊಮ್ಮಬರೆಹವ ಮೀರುವವರಾ 

ರಮ್ಮ ಲೋಕದೊಳೆಂದು ಮರುಗಿದ ವೈಶ್ಯಕುಲತಿಲಕ (೪೮ 


ಜನನವೇ ವರಭೀಮರಾಯನ 

ಮನೆಯೊಳಗೆ ನಳಚಕ್ರವರ್ತಿಯೆ 

ಇನಿಯನಗ್ಗದ ವಿರಸೇನನೆ ಮಾವನಾಗಿರಲು 

ವನದೊಳಿಭಕರಿಗಳಿಗೆ ತಾ ನಿಜ 

ತನುವ ತೆರಬೇಕೆಂಬ ಕಾರಣ 

ತನಗಿರಲು ನೀವೇನ ಮಾಡುವಿರೆಂದಳಿಂದುಮುಖಿ 1 


ಎನುತ ಕಣ್ಣೆವೆ ಬಿಗಿದು ಮನದಲಿ 

ನೆನೆದಳಚ್ಛುತನಂಘಿಕಮಲವ 

ವನಜನಾಭ ಮುಕುಂದ ಸಲಹೆನೆ ಕರಿಗಳಾಕ್ಷಣಕೆ 

ವನಕೆ ಮರಳಿದುವವರನೆಲ್ಲರ 

ವನಿತೆ ಸಂತೈಸಿದಳು ದೈವವ 

ನೆನೆದ ಭಕ್ತರಿಗುಂಟೆ ಭಯವೆಲೆ ನೃಪತಿ ಕೇಳೆಂದ ke] 


ಕಳೆದರಂದಿನ ರಾತ್ರಿಯನು ರವಿ 

ಬೆಳಗಿದನು ಪೂರ್ವಾದ್ರಿಯಲಿ ಸಂ 

ದಣಿಸಿ ನಡೆದರು ಮುಂದೆ ಕಂಡರು ಚೇದಿಪಟ್ಟಣವ 

ಹೊಳೆವ ಹೇಮದ ಸೌಧಗಳ ತಳ 

ತಳಿಪ ನೆರೆಯುಪ್ಪರಿಗೆಗಳ ಕಂ 

ಡೊಲಿದು ಮನ ಹರುಷದಲಿ ಹೊಕ್ಕರು ಸತಿಸಹಿತ ಪುರವ ke) 


ನಳಚರಿತ್ರೆ : ಐದನೆಯ ಸಂಧಿ ೧೪೫ 


ರಸದ ಲೇಪದ ಮಿಸುನಿಯೊ ಮಲಿನ 

ವಸನದಲಿ ಹುದುಗಿರ್ದ ರತ್ನವೊ 

ನಸಿದ ಮೇಘದೊಳೆಸೆವ ಚಂದನ ಬಿಂಬದಂದದಲಿ 

ಶಶಿವದನೆ ಬರುತಿರಲು ಪುರಜನ 

ವೊಸೆದು ನೋಡಿದುದಲ್ಲಿಗಲ್ಲಿಗೆ 

ಬಿಸಜಮುಖಿಯವಳಾರೆನುತ ಬೆರಗಾಯ್ತು ಜನನಿಕರ [೫೨] 


ನುಡಿಗೆ ಶುಕಪಿಕ ನಲಿಯೆ ಮಿಗೆ ಸೆಳೆ 

ನಡು ಬಳುಕೆ ವೃತ್ತಸ್ತನಕೆ ಸೋ 

ರ್ಮುಡಿಯ ಭಾರಕೆ ಕೊರಳು ಕೊಂಕಲು ಮೆಲ್ಲಡಿಯನಿಡುತ 
ಕುಡಿತೆಗಂಗಳ ನೋಟ ಕಾರ್ಮುಗಿ 

ಲೊಡೆದು ಮಿಂಚುವ ಮಿಂಚಿನಂದದಿ 

ಸಡಗರದಿ ಬರುತಿರ್ದಳಂಗನೆ ಹೊಳಲ ಬೀದಿಯಲಿ ೫೩ 


ಹೇಮದುಪ್ಪರಿಗೆಯಲಿ ನೃಪಸತಿ 

ಕಾಮಿನಿಯರೋಲಗದೊಳೊಪ್ಪತ 

ತಾಮರಸದಳನಯನೆ ದಮಯಂತಿಯನು ತಾವ್‌ ಕಂಡು 

ಈ ಮಹಾಸತಿ ಯಾವಳೋ ಸು 

ತ್ರಾಮನರಸಿಯೊ ಎನುತ ಕರೆಸಿದ 

ಡಾ ಮಹಿಳೆ ಬಂದಳು ನೃಪಾಲನ ಸತಿಯ ಸಮ್ಮುಖಕೆ MO 


ತಾಯೆ ನೀನಾರಾವ ದೇಶದ 

ರಾಯನರಸಿಯಿದೇನು ನಿನಗೀ 

ಪ್ರಾಯದಲಿ ಕಳೆಗುಂದಿ ಮಾಸಿಹುದೇನು ಪೇಳೆನಲು 

ಆ ಯುವತಿ ಕಣ್ಣೀರಿನಲಿ ಪೂ 

ರಾಯ ಶೋಕದಲೆಂದಳಾ ತರ 

ಳಾಯತಾಕ್ಷಿಗೆ ತನ್ನ ವೃತ್ತಾಂತವನು ಬಿಸುಸುಯ್ದು ೫೫! 


೧೪೬ ಕನಕ ಸಾಹಿತ್ಯ ದರ್ಶನ-೨ 


ಕ್ಲಿತಿಯನೆಲ್ಲವ ಸೋತು ಜೂಜಲಿ 

ಪತಿ ಬನಕೆ ಬಂದೆನ್ನನಗಲಿದ 

ಮತಿವಿಕಳತನದಿ೦ದ ತಿರುಗುತ ಬಂದೆ ನಿಮ್ಮಡಿಗೆ 

ಹಿತವರಾರನು ಕಾಣೆ ನೀವೇ 

ಗತಿಯೆನಗೆ ಪರದೇಶಿಯನು ಪರ 

ಹಿತವೆ ಪುಣ್ಯವು ರಕ್ಷಿಸೆಂದಳು ನಳನೃಪನ ರಾಣಿ ೬ 


ನುಡಿಯ ಕೇಳುತ ಚೈದ್ಯಭೂಪನ 

ಮಡದಿ ನೂಪುರ ಫಲಿರುಫಲಿರೆನ 

ಲಡಿಯಿಡುತ ಬಂದಪ್ಪಿ ಸೆರಗಿನೊಳೊರಸಿ ಕಂಬನಿಯ 

ಬಿಡು ವ್ಯಥೆಯ ವರಭೂಷಣಂಗಳ 

ತೊಡು ದುಕೂಲವನುಡು ಸುಮಾಲ್ಕವ 

ಮುಡಿಗೆ ಸೇರಿಸು ತರುಣಿಯೆಂದಳು ಚೈದ್ಯನ್ಯಪನರಸಿ ೫೭, 


ದೇವಿ ನಿಮ್ಮುಪಚಾರವೇ ಸಂ 

ಭಾವನೆಯಲಾ ನಮಗೆ ಬೇರಿ 

ನ್ನಾವ ಭೂಷಣವೇಕೆ ದೇಸಿಗರಾವು ನಿಮ್ಮಡಿಯ 

ಸೇವೆಯಲಿ ತಾನಿಹೆನು ಹೀನವ 

ನಾವು ಬಳಸುವರಲ್ಲ ತನ್ನನು 

ಕಾವ ಹದನನು ನೀವೆ ಬಲ್ಲಿರಿಯೆಂದಳಾ ಸತಿಗೆ (೫೮ 


ಎನಲು ನಸುನಗುತೆಂದಳಾ ಮಾ 

ನಿನಿಗೆ ತಮ್ಮಿಂದಾಗದುಪಹತಿ 

ನಿನಗೆ ಪೇಳೆವು ಹೀನ ಕೆಲಸವ ಚಿಂತೆ ಬೇಡಿನ್ನು 

ತನಗೆ ಮಗಳು ಸುನೀತಿಯಾಕೆಯ 

ಮನೆಯೊಳಿರು ಸೈರಂಧ್ರಿತನದಿಂ 

ದನವರತ ನೀನೆಂದು ನೇಮಿಸಿ ಕಳುಹಿದಳು ಮನೆಗೆ ೫೯ 


ನಳಚರಿತ್ರೆ : ಐದನೆಯ ಸಂಧಿ ೧೪೭ 


ಚೇದಿಭೂಪನ ಮಡದಿ ತನ್ನ ಸ 

ಹೋದರಿಯ ಸುತೆಯೆಂದು ಬಲ್ಲಳೆ 

ಮೇದಿನಿಯೊಳಿವಳಾರ ಸತಿಯೆಂದರಿಯದಾಕೆಯನು 

ಆದರಿಸಿ ಸಲಹಿದಳು ಮಗಳೋ 

ಪಾದಿಯಲಿ ದಮಯಂತಿಯನು ಮನ 

ಭೇದವಿಲ್ಲದೆ ಕರುಣದಿಂದಂಗನೆಯ ನೃಪನರಸಿ ೬೦। 


ಮನದ ದಗೆಯಡಗಿತು ಸುನೀತಿಯ 

ಮನೆಯೊಳಿದ್ದಳು ಭೇದವಿಲ್ಲದೆ 

ಅನುದಿನದೊಳಾಹಾರ ನಿದ್ರಾಂಗನೆಯ ತಾನುಳಿದು 

ವನಜನಾಭನ ಕರುಣದಲಿ ಬಂ 

ದಿನಿಯನೆಂದಿಗೆ ಮುಖವ ತೋರುವ 

ನೆನುತ ಚಿಂತಿಸುತಿರ್ದಳಾ ವರಪುರದ ಚೆನ್ನಿಗನ ೬೧। 


ಸೇ ಜೇ ೫% ೫% 


ಆರನೆಯ ಸಂಧಿ 


ಇಂದುವದನೆಯನಗಲಿ ತಾ ಮನ 
ನೊಂದು ಕಾರ್ಕೋಟಕನ ದೆಸೆಯಲಿ 
ಬಂದು ಹೊಕ್ಕನು ನಿಷಧಪತಿ ಯತುಪರ್ಣನಗರಿಯನು 


ಕೇಳು ಕುಂತೀತನಯ ನಿಷಧನ್ಯ 

ಪಾಲನಿತ್ತಲು ಮರೆದು ಮಲಗಿದ 

ಬಾಲಕಿಯ ಬಿಟ್ಟಡವಿಯಲಿ ಹೊರವಂಟನಾ ವನವ 
ಕಾಲವಾವನ ಕೀಳು ಮಾಡದು 

ಶೂಲಪಾಣಿಯೆ ಬಲ್ಲ ನಳ ಭೂ 

ಪಾಲಕನ ವಿಧಿಯೇನನೆಂಬೆನು ಬಂದನಡವಿಯಲಿ 


ವನಿತೆ ಮಲಗಿಹಳೋ ಅಧೈರ್ಯದಿ 

ನೆನೆವಳೋ ದೈವವನು ನಿದ್ರೆಯ 

ಕನಸ ಕಂಡೇಳುವಳೊ ಕಾಣದೆ ಹಲವ ಹಂಬಲಿಸಿ 
ಕನಲಿ ವಿಧಿಯನು ಬೈವಳೋ ಕಂ 

ಬನಿಯ ಸುರಿವಳೊ ಶೋಕದಲಿ ನಿಜ 

ತನುವ ಬಿಡುವಳೊ ಕಾಂತೆಯೆಂತಿಹಳೆನುತ ನಡೆತಂದ 


ಸುತರ ಪರರೆಡೆಗಿತ್ತು ನಂಬಿದ 

ಸತಿಯ ತಂದಡವಿಯಲಿ ಮಲಗಿಸಿ 
ಮತಿವಿಕಳನಾದೆನು ಪುರಾಕೃತ ಕರ್ಮಫಲವೈಸೆ 
ಕ್ಷಿತಿಯೊಳಾರುಂಟೆನ್ನವೊಲ್‌ ನಿಜ 

ಸತಿಗೆ ತಪ್ಪಿದ ಬಾಹಿರನು ಎ೦ 

ದತಿಶಯದ ಶೋಕದಲಿ ನಡೆದನು ಶಿವಶಿವಾಯೆನುತ 


ಕನಕ ಸಾಹಿತ್ರುಪ್ಕ್ರೆನ-೨ 


el 


(೨ 


1A 


ನಳಚರಿತ್ರೆ : ಆರನೆಯ ಸಂಧಿ ೧೪೯ 


ಲೋಕದೊಳಗಗ್ಗಳೆಯ ಮಹಿಪರ 

ನೇಕರವಳೊಳಗಾರನೊಲ್ಲದೆ 

ನೂಕಿ ತನ್ನನೆ ಒಲಿದು ಕೈಕೊ೦ಡಳು ಸರೋಜಮುಖಿ 

ಆಕೆಯಗಲಿದ ಪಾತಕನು ತಾ 

ನೇಕೆ ಧರೆಯೊಳು ಶಿವಶಿವಾಯೆಂ 

ದಾ ಕಮಲಲೋಚನೆಗೆ ಮರುಗಿದನರಸ ಕೇಳೆಂದ (© 


ಈ ಪರಿಯೊಳತಿ ಶೋಕದಿಂದ ಪ್ರ 

ಳಾಪಿಸುವ ನಳನೃಪತಿ ಹೆಚ್ಚಿದ 

ತಾಪದಲಿ ಕಡುನೊಂದು ಬಳಲುತ ತನ್ನ ಮನದೊಳಗೆ 

ಶ್ರೀಪತಿಯ ನೆಲೆಗೊಳಿಸಿ ಹೃದಯದ 

ತಾಪದೊಳು ಬರುತಿರಲು ಮುಂದೆ ಸ 

ಮೀಪದಲಿ ಹುತವಹನ ಮಹಿಮೆಯ ಕಂಡನವನೀಶ 1851 


ಏನನೆಂಬೆನು ನೃಪತಿ ಕಿಚ್ಚಿನ 

ಹಾನಿಯನು ಬನದೊಳಗೆ ಚಲಿಸುತ 

ಭಾನುಮಂಡಲವಡರೆ ಮುಸುಕಿದ ಹೊಗೆಯ ಹೊರಳಿಯಲಿ 
ಕಾನನವನೆಡೆಗೊಂಡ ದಳ್ಳುರಿ 

ಗಾನಲಾಪುದೆ ತರುನಿಕರ ವೈ 

ಮಾನಿಕರು ನಡನಡುಗೆ ಬೆ೦ದುದು ಸಕಲ ವನಭೂಮಿ ೬ 


ಬಿದಿರ ಮೆಳೆ ಧಗಧಗಿಸೆ ಘನ ಹೆ 

ಬ್ಲಿದಿರು ಛಟಛಟಿರೆನಲು ಉರಿಯೊಳು 

ಕದಳಿಗಳು ಸಿಮಿಸಿಮಿಸೆ ತರುಗಳನುರುಹಿ ಮೆಳೆಗಳನು 

ಗದಗದಿಸೆ ಗುಹೆಗಳಲಿ ಮೃಗತತಿ 

ಬೆದರಿ ಹಾಯ್ದುವು ಪಕ್ಷಿಸಂಕುಲ 

ಉದುರಿದುವು ಗರಿಸಹಿತ ಬೆಂದಾ ವನದ ಮಧ್ಯದಲಿ ೭] 


೧೫೦ 


ಕನಕ ಸಾಹಿತ್ಯ ದರ್ಶನ-೨ 


ತೆಗೆದು ಹಾಯ್ದುವು ಸಿಂಹ ಶಾರ್ದೂ 

ಲಗಳು ಕರಿಗಳ ಹಿಂಡು ನಾನಾ 

ಮೃಗಗಳಗಣಿತ ಬೆಂದು ಬಿದ್ದವು ನಿಮಿಷಮಾತ್ರದಲಿ 
ಚಿಗಿದು ಹಾಯ್ದುವು ಗಂಡಭೇರುಂ 

ಡಗಳು ಮೊದಲಾದಖಿಳಮೃಗಪ 

ಕ್ಷಿಗಳು ಕೆಡೆದುವು ಕಿಚ್ಚಿನೊಳಗವನೀಶ ಕೇಳೆಂದ 


ಪ್ರಳಯಕಾಲದಿ ಸುಡುವ ವಡಬಾ 

ನಳನೊ ಎನಲಾ ವನವ ಸುಡುತಲಿ 
ಸುಳಿಸುಳಿಯುತಾಹಾರಗೊಳುತಿರಲಲ್ಲಿ ದನಿಯಾಯ್ತು 
ಸಿಲುಕಿದೆನು ಪಾವಕನೊಳಕಟಕಟ 

ಅಳಿವೆ ಹಾ ನೃಪಕುಲಶಿರೋಮಣಿ 

ಒಲಿದು ಬಿಡಿಸೈ ಸುಕೃತ ನಿನಗಹುದೆಂದುದಾ ನಿನದ 


ಆಗಲಾ ದನಿಗೇಳಿ ನೃಪತಿ ಸ 

ರಾಗದಿಂದವೆ ಬಂದು ಹೊಕ್ಕನು 
ಕೂಗಿದವರಾರೆನುತ ಬರುತಿರೆ ಕಂಡನುರಗಪತಿ 
ಪೋಗುತಿದೆಯೆನ್ನಸುವು ಸಲಹು ಷ 

ಡಾಗಮಜ್ಞ ನೃಪಾಲಯೆನಲಾ 

ಭೋಗಿಯನು ಕಂಡರಸ ನೀನಾರೆಂದು ಬೆಸಗೊಂಡ 


ಉರಗಪತಿ ಕಾರ್ಕೋಟಕನು ತಾ 
ನರಸ ಕೇಳೀ ಬನದೊಳಿರುತಿರೆ 
ಪರಮ ಖಷಿ ಬಂದೆನ್ನ ತಾಗಿದನಂದು ಭೀತಿಯಲಿ 
ಕರೆದುಕೊಟ್ಟನು ಶಾಪವನು ಸಂ 
ಚರಿಸದಂತಿರೆಯೆನಗೆಯಿದು ಪರಿ 
ಹರಿಸಲೆಂದಿಗೆ ಮುನಿಪ ಕರುಣಿಪುದೆಂದೊಡಿಂತೆಂದ 


(೮ 


(1 


೧01 


1೧ 


ನಳಚರಿತ್ರೆ : ಆರನೆಯ ಸಂಧಿ ೧೫೧ 


ಇರಲಿರಲು ಕಾಲಾಂತರಕೆ ಭೂ 

ವರನು ನಳನೃಪನಿಲ್ಲಿಗೈದುವ 

ಧರಣಿಪನ ಕರಕಮಲ ಸೋಂಕಲು ಶಾಪವಿದು ಬಳಿಕ 

ಪರಿಹರಿಪುದೆನೆ ಮುನಿಯ ವಚನದಿ 

ಬರವ ಹಾರುತ್ತಿರಲು ಬಂದೆ 

ಕರುಣದಿಂದಗ್ನಿಯನು ಪರಿಹರಿಸೆಂದನುರಗಪತಿ 1೧೨1 


ಕರುಣದಲಿ ನೃಪ ಭೀತಿಗೊಳ್ಳದೆ 

ಉರಗಪತಿಯನು ತೆಗೆಯುತನಲನ 

ಉರಿಯ ತಪ್ಪಿಸಿ ಕೊಳದ ತೀರಕೆ ತಂದು ಪರಿಚರಿಸೆ 

ಕರವಿಡಿದು ಧರಣಿಪನ ಕಚ್ಚಿದ 

ಡುರವಣಿಸಿ ವಿಷವೇರೆ ನೃಪತಿಯ 

ಪರಮತೇಜದ ದೇಹ ಕೆಟ್ಟಿತು ವಿಕೃತರೂಪಾಗಿ (೧೩ 


ದೊಡ್ಡ ಹೊಟ್ಟೆಯ ಗೂನು ಬೆನ್ನಿನ 

ಅಡ್ಡ ಮೋರೆಯ ಗ೦ಟು ಮೂಗಿನ 

ದೊಡ್ಡ ಕೈಕಾಲುಗಳ ಉದುರಿದ ರೋಮಮೀಸೆಗಳ 

ಜಡ್ಡು ದೇಹದ ಗುಜ್ಜುಗೊರಲಿನ 

ಗಿಡ್ಡ ರೂಪಿನ ಹರಕು ಗಡ್ಡದ 

ಹೆಡ್ಡನಾದ ಕುರೂಪಿತನದಲಿ ನೃಪತಿ ವಿಷದಿಂದ (೧೪। 


ಮಾರನಾಕಾರದ ನೃಪಾಲಕ 

ಕ್ರೂರ ರೂಪಾದನು ಪುರಾಕೃತ 

ಮೀರಲಾರಳವೆಂದು ನುಡಿದನು ತನ್ನ ಮನದೊಳಗೆ 
ತೋರಮಾಣಿಕವೆಂದು ಹಿಡಿದರೆ 

ಭೂರಿ ಕೆಂಡವಿದಾಯ್ತು ಶಿವಶಿವ 

ಕ್ರೂರಜಂತುಗಳೊಡನೆ ಸಖತನ ಫಲಿಸಿತೆನಗೆಂದ (೧೫ 


೧೫೨ ಕನಕ ಸಾಹಿತ್ಯ ದರ್ಶನ-೨ 


ಮುನ್ನ ಮಾಡಿದ ಕರ್ಮಫಲವಿದು 

ಬೆನ್ನ ಬಿಡದಿರಲುರಗಪತಿ ಕೇ 

ಳಿನ್ನು ನೋಯಲದೇಕೆ ತಾನೇ ಪಾಪಿಯಾದೆನಲ 

ಪನ್ನಗಾರಿದ್ದಜನ ಕೃಪೆ ತನ 

ಗಿನ್ನು ತಪ್ಪಿದ ಬಳಿಕ ಲೋಕದೊ 

೪ನ್ನು ಸೈರಿಸಲಾರ ವಶವೆಂದೆನುತ ಮರುಗಿದನು ೧೬ 


ಏಕೆ ನೃಪತಿ ವೃಥಾ ಮನೋವ್ಯಥೆ 

ಕಾಕಬಳಸಲು ಬೇಡ ನೀನವಿ 

ವೇಕಿಯೇ ಸಾಕಿನ್ನು ನಿನಗುಪಕಾರವ೦ಜದಿರು 

ಲೋಕ ನಿನ್ನನು ಕಾಣದಂತಿರ 

ಬೇಕೆನುತಲೇರಿಸಿದೆ ಗರಳವ 

ನೇಕ ಉಪಕಾರಂಗಳಹವದರಿಂದ ನಿನಗೆಂದ ೧೭ 


ಗರಳವಿದು ಸರ್ವಾಂಗದಲಿ ಸಂ 

ಚರಿಸುತಿಹ ಪರಿಯಂತ ರಿಪುಗಳ 

ಶರ ಜಲಾಗ್ನಿ ಭುಜಂಗ ರೋಗಾದಿಗಳ ಭಯವಿಲ್ಲ 

ನಿರತವಿದು ವಜಾಂಗಿ ಬೇಡಿ 

ನರಸ ಚಿಂತಿಸಬೇಡ ಕಾಯ್ದ 

ಹೊರಗೆ ತಾನಿದು ಬೇರೆ ಭಯ ಬೇಡಿನ್ನು ನಿನಗೆಂದ (೧೮ 


ಜನಪ ಕೇಳ್ಳ ಧರೆಗೆ ಯತುಪ 

ರ್ಣನು ಮಹಾರಾಜೇಂದ್ರ ಗುಣನಿಧಿ 

ಇನಕುಲಾಂಬುಧಿಚಂದ್ರನಾತನ ಪುರವಯೋಧ್ಯೆಯದು 

ನಿನಗೆ ಬಹುದಕ್ಷ ಹೃದಯವು ಆ 

ತನಲಿ ನೀನವಗಶ್ಚಹೃದಯವ 

ನನುಗೊಳಿಸು ಸಾಕಿನ್ನು ಚಿಂತಿಸಬೇಡ ಹೋಗೆಂದ ೧೯ 


ನಳಚರಿತ್ರೆ : ಆರನೆಯ ಸಂಧಿ ೧೫೩ 


ಪೊಡವಿಪನನೋಲೈಸು ವಾಘೆಯ 

ಪಿಡಿದು ಬಾಹುಕನೆಂಬ ನಾಮದಿ 

ನಡೆಸು ರಥವನು ಹೀನವೃತ್ತಿಯದಲ್ಲ ನಿನಗಿನ್ನು 

ಬಿಡದೆ ಮುನ್ನಿನ ರೂಪು ಬೇಕಾ 

ದಡೆ ನೆನೆವುದಾ ಪಕ್ಷಿಗಳ ಹ 

ಚ್ಚಡವನೀವುವು ಧರಿಸಲಡಗುವುದೀ ಕುರೂಪಿತನ ೨೦। 


ನಿನ್ನ ಹವಣೇ ಪೂರ್ವದಲಿ ಭಿ 

ಕ್ಲಾನ್ನವನು ಬೇಡಿದನು ಪಶುಪತಿ 

ಪನ್ನಗಾರಿದ್ದಜನು ಕಾಯ್ದನು ಪಶುಗಳಡವಿಯಲಿ 
ಉನ್ನತೈಶ್ವರ್ಯಪ್ರದನು ಶತ 

ಮನ್ಯು ಬನದಲಿ ನವೆಯನೇ ಸಾ 

ಕಿನ್ನು ಮನನೋಯದಿರು ಚಿತ್ತೈಸೆಂದನುರಗಪತಿ ble) 


ಪರಮಸತ್ಯವ್ರತದೊಳಾ ಪು 

ಷ್ಠರನ ಗೆಲಿದುನ್ನತದ ರಾಜ್ಯದ 

ಸಿರಿ ಮಿಗಲು ಸಾಮ್ರಾಜ್ಯವಾಳುವೆ ನಿನ್ನ ಸತಿಸಹಿತ 

ವರವನಿತ್ತೆನು ನಿನಗೆ ಎಂದುಪ 

ಚರಿಸಿ ಕಾರ್ಕೋಟಕನು ನಳನೃಪ 

ಗರುಹುತಾಕ್ಷಣ ಮಾಯವಾದನು ರಾಯ ಕೇಳೆಂದ ೨೨ 


ಬಲಿದ ಚಿಂತೆಯ ಮನದ ದುಗುಡದ 

ನಳನ್ಯಪತಿ ಕಾನನದಿ ಬರುತಿರೆ 

ಮಲೆತು ತೊಲಗದ ದುಷ್ಟಮೃಗಗಳ ಕಂಡು ನಸುನಗುತ 

ಹಲವು ಗಿರಿಗುಹೆ ಗಹ್ನರಂಗಳ 

ಕಳೆದು ಮುಂದಣ ಜನಪದಂಗಳ 

ಬಳಿವಿಡಿದು ನಡೆತಂದನಲಸದೆ ಹಲವು ಯೋಜನವ ೨೩ 


೧೫೪ ಕನಕ ಸಾಹಿತ್ಯ ದರ್ಶನ-೨ 


ಹರಿವ ನದಿಗಳ ವನತಟಾಕದ 

ವರಕುಸುಮ ಮಲ್ಲಿಗೆಯ ಬನಗಳ 

ಪುರದ ಪ್ರಾಂತದೊಳೆಸೆವ ಕೆಂದಾವರೆಯ ಕೊಳಗಳನು 

ಉರುತರದ ಪಾನೀಯ ಶಾಲೆಯ 

ಮರಗಳಿಂದತಿ ಮೆರೆವ ರಾಜ್ಯವ 

ಧರಣಿಪತಿ ಸಂತಸದಿ ನೋಡುತ ಬಂದನಾಯಿಡೆಗೆ ೨೪ 


ನಗನಗಿಪ ಕೋಟಾವಳಿಯ ಹೊಗ 

ರುಗುವ ಹೇಮದ ಕೊತ್ತಳ೦ಗಳ 

ಗಗನವನು ಚುಂಬಿಸುವ ತೆನೆಗಳ ಸಾಲುರತ್ನಗಳ 
ಸೊಗಸುವಾಳ್ವೇರಿಗಳ ಸುತ್ತಿರಿ 

ವಗಳ ಘಾತವನಾರು ಬಲ್ಲರು 

ಬಿಗಿದ ವಜ್ರಕವಾಟವೆಸೆದುದು ದಿಕ್ಕುದಿಕ್ಕಿನಲಿ (೨೫, 


ಹೊಳೆವ ಮಿಸುನಿಯ ರತ್ನನಿಚಯದ 

ನೆಲೆನೆಲೆಯ ಸೌಧಾಗ್ರದಲಿ ಪ್ರ 

ಜ್ವಲಿಪ ಹೇಮದ ಕಲಶಗಳ ರವಿಚ೦ದ್ರಶಾಲೆಗಳ 

ಲಲನೆಯರ ನಾನಾ ವಿನೋದದ 

ಹಲವು ಗೋಪುರ ಶಿಖರದಗಣಿತ 

ನೆಲೆಯ ವರ್ಣಿಸಲರಿದಯೋಧ್ಯಾಪುರವು ರಂಜಿಸಿತು (೨೬। 


ಅರಸುಗಳು ಭೂಸುರರು ಮಿಗೆ ವೈ 

ಶ್ಯರು ಚತುರ್ಥರು ನಾಗರೀಕದ 

ಪುರಜನರು ಸಂದಣಿಸಿತಗಣಿತ ರಾಜವೀಧಿಯಲಿ 

ಕರಿ ತುರಗ ರಥ ಪಾಯದಳ ಗೋ 

ಚರಿಸಿತಂಗಡಿ ನವವಿಧಾನದಿ 

ಮೆರೆವಯೋಧ್ಯಾಪುರವ ಕಂಡನು ತೂಗಿದನು ಶಿವರ ೨೭, 


ನಳಚರಿತ್ರೆ : ಆರನೆಯ ಸಂಧಿ ೧೫೫ 


ಬಂದು ಹೊಕ್ಕನು ಪುರವ ಮೆರೆವತಿ 

ಚಂದವನು ನೆರೆನೋಡಿ ಮನದೊಳ 

ಗಂದು ಕೊಂಡಾಡಿದನು ಯತುಪರ್ಣನ ಮಹಾಸಿರಿಯ 

ತಂದುದೇ ವಿಧಿ ತನ್ನನಿಲ್ಲಿಗೆ 

ಮಂದಭಾಗ್ಯನು ತಾನೆನುತ ಮನ 

ನೊಂದು ನೆನೆದನು ವರಪುರಾಧಿಪ ಚೆನ್ನಕೇಶವನ ೨೮1 


ಸೇ ಚೇ ೫% ೫% 


ಯ್‌ ಕನಕ ಸಾಹಿತ್ರೆರ್ಫ್‌ನ-೨ 


ಏಳನೆಯ ಸಂಧಿ 


ಮಗಳ ಕಾಣದೆ ಭೀಮನೃಪ ಮೂ 
ಜಗವ ಭೇದಿಸಿ ಜೈದ್ಯಭೂಪನ 
ನಗರದಲ್ಲಿರೆ ಕಂಡು ಕರೆಸಿದ ತನ್ನ ನಿಜಸುತೆಯ ॥ 


ಕೇಳು ಧರ್ಮಜ ರತ್ನನಿರ್ಮಿತ 

ದಾಲಯದ ಸೊಬಗಿನಲಿ ಓಲಗ 

ಶಾಲೆಯಲಿ ಯತುಪರ್ಣನಿದ್ದನು ಸಿಂಹಪೀಠದಲಿ 

ಸಾಲ ಮಕುಟದ ನೃಪರು ಭೂಸುರ 

ಜಾಲ ಮಂತ್ರಿ ಪುರೋಹಿತರು ಗುಣ 

ಶೀಲರುನ್ನತ ಸತಿಯರಿಂದೆಸೆದಿರ್ದುದಾಸ್ಥಾನ (೧1 


ಇದು ಸಮಯ ತನಗೆಂದು ನಳನೃಪ 

ಮುದದಿ ವೇಷವ ತಾಳ್ಪು ಹರಿಯಂ 

ದದಲಿ ಬಂದನು ಸಭೆಯ ಕಂಡನು ನೃಪಗೆ ಕೈಮುಗಿದು 
ಸದಮಲಾಸ್ಥಾನದಲಿ ರಿಪುಭಟ 

ಕದನಕಲಿಗಳು ಜೀಯೆನಲು ನಯ 

ಹೃದಯದಲಿ ಬಿನ್ನೈಸಿದನು ಜುತುಪರ್ಣಭೂಪತಿಗೆ ೨] 


ಅವನಿಪತಿ ಕೇಳ್‌ ನಿಮ್ಮ ಪದಕಮ 

ಲವನು ಭಜಿಸುವೆ ಜೀಯ ಚಿತ್ತದಿ 

ಸವಡಿನುಡಿ ತನಗಿಲ್ಲ ಬಾಹುಕನೆಂಬುದಭಿಧಾನ 

ಭುವನದೊಳು ತಾನಶ್ಚಕುಲಹೃದ 

ಯವನು ಬಲ್ಲೆನು ಶಾಕಪಾಕದಿ 

ಸವಿಗೊಳಿಪ ವರವಿದ್ಯೆ ತನಗುಂಟಿಂದನವ ನಗುತ A 


ನಳಚರಿತ್ರೆ : ಏಳನೆಯ ಸಂಧಿ ೧೫೭ 


ಸೂಪಕಾರದೊಳಗ್ಗಳನು ಕಡು 

ರೂಪಿನವ ತಾನಲ್ಲ ಚಿತ್ತದಿ 

ಕಾಪುರುಷನೆನ್ನದಿರು ನೋಡಾ ತನ್ನ ಪೌರುಷವ 

ಭೂಪ ಮುಂಗೈಗಂಕಣಕೆ ಕುಲ 

ದೀಪ ಕನ್ನಡಿಯೇಕೆ ತರಿಸು ಪ್ರ 

ತಾಪವಾಜಿಯನೆಂದು ಬಿನ್ನೈಸಿದನು ನಸುನಗುತ (© 


ಪೊಡವಿಪತಿ ಯತುಪರ್ಣ ಬಾಹುಕ 

ನುಡಿದ ವಚನಕೆ ಮೆಚ್ಚಿ ಮನದು 

ಗ್ಲಡದ ತೇಜಿಯ ತರಿಸಿ ಕೊಡಲೇರಿದನು ಬೀದಿಯಲಿ 

ಮಡದ ಸನ್ನೆಗೆ ಕುಣಿದು ರವೆಗಾ 

ಲಿಡುತ ಜೋಡಣೆಯಿಂದ ಹಯವಡಿ 

ಗಡಿಗೆ ಚಿಮ್ಮಿತು ವಾಯುವೇಗದೊಳರಸ ಕೇಳೆಂದ ೫ 


ಕರದ ವಾಘೆಯ ಸಡಿಲ ಬಿಡೆ ನಿ 

ಬ್ಬರದ ಗಮನದೊಳ್ಳೆದಿತವನಿಯೊ 

ಳುರವಣಿಸಿ ಕೆ೦ಧೂಳಿ ಮುಸುಕಿದುದಂಬರವ ಬಿಡದೆ 

ಧರಣಿ ತಲ್ಲಣಿಸಿದುದು ಗಗನದಿ 

ಸುರರು ಕೊಂಡಾಡಿದರು ರಾವುತ 

ನರಸನಹುದೋ ಭಾಪು ಭಾಪೆಂದುದು ಸಮಸ್ತಜನ | 


ಮುರುಹಿ ಹಿಡಿಯಲು ಮಡದ ಸನ್ನೆಗೆ 

ತಿರುಗಿತತಿವೇಗದಲಿ ಹಯವೋ 

ಸರಿಸಿ ಕಿರುಬೆಮರಿಡಲು ನಿಲಿಸುತ ವಾರುವವನಿಳಿದು 

ಕರವ ಮುಗಿಯಲು ನೃಪತಿ ಮೆಚ್ಚುತ 

ತರಿಸಿ ಕೊಟ್ಟನು ಭೂಷಣಂಗಳ 

ಹಿರಿದು ಸಂಬಳವಿತ್ತು ನಿಲಿಸಿದನರಸ ಬಾಹುಕನ ie 


೧೫೮ ಕನಕ ಸಾಹಿತ್ಯ ದರ್ಶನ-೨ 


ಜನಪ ಕೇಳ್‌ ಬಾಹುಕನು ವಾಲಾ 

ಖ್ಯನಲಿ ಸಖ್ಯವ ಬೆಳೆಸುತಾತನ 

ನನುದಿನವು ಕೂಡಿರ್ದನೊ೦ದಾನೊಂದುದಿನ ರಾತ್ರಿ 

ವನಜಮುಖಿ ದಮಯಂತಿಯೊಳು ಚುಂ 

ಬನ ಸರಸ ಸಲ್ಲಾಪದಿಂದಿಹ 

ಕನಸ ಕಂಡೆಚ್ಚರದಿ ಕಾಣದೆ ಸತಿಗೆ ಹಲುಬಿದನು (೮ 


ಹಾ ತರುಣಿ ನಳಿನಾಕ್ಷಿ ನಯಸು 

ಪ್ರೀತಿಪೂರ್ವಕದಿ೦ದ ಕನಸಲಿ 

ಮಾತುದೋರಿದೆ ಬಂದು ನನ್ನಲಿ ಕರುಣದಿಂ ನೀನು 
ಧಾತುಗುಂದಿದೆನಕಟ ಅಸುರಾ 

ರಾತಿ ಬಲ್ಲನೆನುತ್ತ ಮನದಲಿ 

ಕಾತರಿಸಿ ನಿಜಸತಿಗೆ ಹಲುಬಿದ ಮದನನೆಸುಗೆಯಲಿ (1 


ವಕಳವನು ವಾಲಾಖ್ಯ ಕೇಳಿದು 

ಪಕಪಕನೆ ನಗುತೆಂದನೆಲೆ ಬಾ 

ಹುಕನೆ ಹಲುಬುವುದೇನು ಕಾಂತೆಗೆ ತಕ್ಕ ಬೊಂತೆಯನು 

ಅಕಟ ನೀನತಿ ಚೆಲುವನೇ ಬಾ 

ಲಕಿ ನಿನಗೆ ತಕ್ಕವಳೊ ಲೋಕದಿ 

ಮಕರಕೇತನ ಮರುಳನೆಂದಪಹಾಸ್ಯ ಮಾಡಿದನು (೧೦। 


ಎಂದು ಹಾಸ್ಕವ ಮಾಡಿದವನೊಡ 

ನೆಂದನಾ ಬಾಹುಕನು ಪೂರ್ವದೊ 

ಳ೦ದು ಬ್ರಾಹ್ಮಣನೊಬ್ಬ ನಿಜಸತಿಯಗಲಿ ಎನ್ನೊಡನೆ 

ನೊಂದು ನುಡಿದನು ವಿರಹದಲಿ ಅದ 

ನಿಂದು ಕನಸಲಿ ಕಂಡು ಭ್ರಾಂತಿಯೊ 

ಳೆಂದಡದು ತಪ್ಪೇನು ಸತಿಸುತರಿಲ್ಲ ತನಗೆಂದ ೧೧1 


ನಳಚರಿತ್ರೆ : ಏಳನೆಯ ಸಂಧಿ ೧೫೯ 


ಅರಸ ಕೇಳಾ ಪುರದೊಳೊಬ್ಬರಿ 

ಗರಿಯದಂದದಿ ನಳನಿರಲು ಭೂ 

ಸುರರ ಮತದಲಿ ಕೇಳ್ದ ಭೀಮನೃಪಾಲನೀ ಹದನ 

ಧರೆಯನೆಲ್ಲವ ಜೂಜಿನಲಿ ಪು 

ಷ್ಠರಗೆ ಸೋತು ನಳನೃಪನಡವಿಗೆ 

ತೆರಳಿದನು ಸತಿಸಹಿತವೆನೆ ಹೊರಳಿದನು ಶೋಕದಲಿ 1೧೨1 


ಹಾ ಮಗಳೆ ದಮಯಂತಿ ನಿಷಧ ಸ 

ನಾಮನನು ಕೈಹಿಡಿದು ಬಾಳುವ 

ನೇಮವನು ಬಿಸುಟಡವಿಗಟ್ಟತೆ ವಿಧಿ ವಿಕರ್ಮಫಲ 
ಭೀಮನೃಪನುದರದಲಿ ಜನಿಸಿ ವಿ 

ರಾಮವಾದುದೆ ನಿನ್ನ ಸಿರಿಮುಖ 

ತಾಮರಸವನು ಕಾಣೆ ತೋರೆಂದರಸ ಹಲುಬಿದನು (೧೩ 


ಮಗಳೆ ಮೋಹದ ಸುತರನಾರಿಗೆ 

ತೆಗೆದು ಬಿಸುಟೆ ನಿರಾಶೆಯಲಿ ಈ 

ಬಗೆಗೆ ತಂದುದೆ ವಿಧಿಯು ನಿನ್ನನು ಹರಮಹಾದೇವ 
ಹೊಗಲುಬಹುದೇ ಕಾನನದೊಳಿಹ 

ಮೃಗಗಳಿಂದೇನಾದಳೋ ಪತಿ 

ಯಗಲಿದನೊ ಭೇತಾಳ ನುಂಗಿತೊ ಎನುತ ಹಲುಬಿದನು (೧೪। 


ಬಡವರುದರದೊಳುದಿಸಿ ಸುಖವನು 

ಪಡೆಯಲೊಲ್ಲದೆ ಬ೦ದು ನೀನೀ 

ಪೊಡವಿಪತಿಯುದರದಲಿ ಸಂಜನಿಸುವರೆ ಎಲೆ ತಾಯೆ 
ಗಿಡಮೆಳೆಗಳಾರಣ್ಯದಲಿ ತನು 

ವಿಡಿದು ಸೈರಿಪುದೆಂತು ಮಗಳೇ 

ಸುಡು ತನುವನಿದನೆಂದು ಮರುಗಿದಳವಳ ನಿಜಜನನಿ ೧೫ 


೧೬೦ ಕನಕ ಸಾಹಿತ್ಯ ದರ್ಶನ-೨ 


ಸತಿಪತಿಗಳೀ ಪರಿಯ ಶೋಕೋ 

ನ್ನತಿಯ ಸೈರಿಸಲಾರದಾ ಮಾ 

ರುತನ ಸಖನೊಳು ಪುಗುವೆವೆಂದುರವಣಿಸಿ ನಡೆತರಲು 

ಕ್ಲಿತಿಪ ಕೇಳಿಂತವರು ಬರುತಿರೆ 

ಮತಿಯುತನೆ ಚಿಂತೆಯನು ಬಿಡು ಪತಿ 

ವತೆಗೆ ಹಾನಿಯೆ ಸುಖದೊಳಿಹಳೆಂದುದು ನಭೋನಿನದ (೧೬ 


ಎಂದ ವಾಕ್ಯವ ಕೇಳಿ ಭೂಸುರ 

ವೃಂದದಲಿ ಮುನಿಯೋರ್ವ ನುಡಿದನು 

ಸಂದ ಪರಮಾನಂದ ಜ್ಯೋತಿರ್ಮಯನ ವಾಕ್ಯವಿದು 

ಇಂದುಮುಖಿ ದಮಯಂತಿ ನಳನೃಪ 

ರೆಂದಿಗೂ ಸುಕ್ಷೇಮಿಗಳು ನೀ 

ಏಂದು ಕಳುಹಿಸಿ ಚರರ ಭೇದಿಸಲೆಂದನಾ ಮುನಿಪ ೧೭ 


ಎನಲು ಮುನಿಪನ ಮಾತಿನಲಿ ಅರ 

ಮನೆಗೆ ಬಂದು ವಿಶಾಲ ಚಿಂತೆಯ 

ಮನದಲಿರೆ ಇನನಿಳಿದನಸ್ತಾಂಬುಧಿಗೆ ವಹಿಲದಲಿ 

ಜನಪನಾ ರಾತ್ರಿಯಲಿ ನಿದ್ರಾಂ 

ಗನೆಯನುಳಿಯಲು ಪೂರ್ವಶೈಲದಿ 

ದಿನಪ ತಲೆದೋರಿದನು ಹರೆದುದು ರಜನಿಯಾಕ್ಷಣಕೆ 1೧೮1 


ಅರಸ ಕರೆಸಿದನಾಪ್ತರನು ಭೂ 

ಸುರರಿಗೆಂದನು ನೀವು ಕರುಣದಿ 

ಧರೆಯೊಳೆಲ್ಲಿಹಳೆನ್ನ ಸುತೆ ದಮಯಂತಿ ನಳನೃಪರ 

ಇರವ ಕಾಂಬುದು ಕಂಡು ಕರೆತಂ 

ದರಿಗೆ ಕೊಡುವೆನು ಧರೆಯೊಳರ್ಧವ 

ನಿರುತವೆಂದುಪಚರಿಸಿ ಕಳುಹಿದ ಭೀಮನ್ಯಪನವರ 1೧೯1 


ನಳಚರಿತ್ರೆ : ಏಳನೆಯ ಸಂಧಿ ೧೬೧ 


ಹರಿದರರಸಾಳುಗಳು ಪಶ್ಚಿಮ 

ಶರಧಿ ದಕ್ಷಿಣ ಶರಧಿ ಪೂರ್ವದ 

ಶರಧಿಯುತ್ತರ ಕುರುನರೇಂದರ ಸೀಮೆ ಪರಿಯಂತ 

ಪುರಗಳಲಿ ವನವೀಧಿಯಲಿ ತ 

ದ್ಲಿರಿಗಳಲಿ ನಾನಾ ದಿಗಂತದೊ 

ಳರಸಿ ಕಾಣದೆ ಮುಂದೆ ನಡೆದರು ಹಲವು ದಿವಸದಲಿ (೨೦ 


ಪುರನಗರ ಬೀದಿಗಳ ಮಧ್ಯದಿ 

ನೆರೆದ ಸಭೆಯಲಿ ಮಾರ್ಗದಲಿ ಸಂ 

ಚರಿಸುವವರನು ಕಂಡು ಕೇಳುತ ಬಂದರಲ್ಲಲ್ಲಿ 

ಇರವ ಕಾಣದೆ ಬಳಲಿ ಚಿಂತಿಸಿ 

ಮರುಗುತವನೀಸುರರು ಭೇದಿಸು 

ತಿರಲು ಮೂವರು ಬೇರೆ ಹೊಕ್ಕರು ಚೈದ್ಯನಗರಿಯನು ೨೧1 


ಅಲ್ಲಿ ವಾರ್ತೆಯ ಕೇಳಿದರು ಭೂ 

ವಲ್ಲಭನ ಕ್ರತುಸಮಯವೆಂದವ 

ರೆಲ್ಲ ಗಮಿಸಲು ಕಂಡು ಮೂವರು ಕೂಡುತವರೊಡನೆ 
ನಿಲ್ಲದೈದಿದರರಮನೆಗೆ ತಮ 

ಗಲ್ಲಿ ದಕ್ಷಿಣೆ ತೃಪ್ತಿಭೋಜನ 

ವೆಲ್ಲ ಸಿಗಬಹುದೆನುತ ಹೊಕ್ಕರು ಯಜ್ಞಮಂಟಪವ ೨೨] 


ಜನಪನವನೀಸುರರ ಮಂತ್ರದ 

ಲನಿಲಸಖನಾರಾಧಿಸಲು ನೃಪ 

ತನುಜೆಯಾದ ಸುನೀತೆಯೊಳು ದಮಯಂತಿ ಭಾವಿಸುತ 

ವನಿತೆಯಿರೆ ಕಂಡನು ಸುದೇವನು 

ಮನದೊಳನುಮಾನಿಸಿದನೀ ಮಾ 

ನಿನಿ ಮಹಾಸತಿಯೆನುತ ವಿಸ್ಮಯಗೊಂಡ ಮನದೊಳಗೆ ೨೩ 


ಕನಕ ಸಾಹಿತ್ಯ ದರ್ಶನ-೨ 


ಮುಗಿಲು ಮುಸುಕಿದ ಚಂದಬಿಂಬವೊ 
ಪಗಲೊಳೆಸೆವ ಸುದೀಪಕಾಂತಿಯೊ 
ಹೊಗೆಯೊಳೆಸಗಿದ ಚಿತ್ರಪ್ರತಿಮೆಯೊ ಹೇಳಲೇನವಳ 
ಉಗಿದು ಬಿಸುಟ ವಿಭೂಷಣದ ಮೈ 

ಲಿಗೆಯ ಸೀರೆಯ ಮಲಿನತನು ಕಳೆ 

ದೆಗೆದು ಕೈಗಲ್ಲದಲಿ ನಿಂದಿರೆ ಕಂಡನಾ ಸತಿಯ 


ಇದು ಪತಿವ್ರತಧರ್ಮವಹುದೀ 

ಸುದತಿ ತೊರೆದಿಹಳೆಲ್ಲವನು ನೃಪ 

ವಧುವ ಕಾಣಿಸಿಕೊಂಬೆನೆಂದು ಸುದೇವ ನಡೆತಂದು 
ಹದನಿದೇನೌ ತಾಯೆ ನಿಮ್ಮಯ 

ವದನಕಮಲವು ಬಾಡಿ ಕಡುಮಾ 
ಸಿದುಡಿಗೆಯಲಿಹುದೇನು ಕಾರಣವೆನುತಲಿಂತೆಂದ 


ಇಂದುವದನೆ ವಿದರ್ಭಪಟ್ಟಣ 

ದಿಂದ ಬಂದೆನು ತಾನು ಭೂಸುರ 
ವಂದ್ಯನೆನ್ನಭಿಧಾನ ಕೇಳು ಸುದೇವನೆಂಬುವುದು 
ಇಂದು ನಿಮ್ಮನು ನೋಡ ಕಳುಹಿದ 

ತಂದೆ ಭೀಮನೃಪಾಲನಾತನ 

ನಂದನಿಗೆ ತಾ ಸಖನು ಚಿತ್ತೈಸೆನ್ನ ಬಿನ್ನಪವ 


ಕ್ಲಿತಿಪ ಭೀಮ ನೃಪಾಲನಾತನ 

ಸತಿಸುತರು ಬಾಂಧವ ಸಹೋದರ 

ರತಿಶಯರು ನಿಮ್ಮಯ ಕುಮಾರರು ಕುಶಲರಿಂದಿನಲಿ 
ಕ್ಲಿತಿಯನಗಲುತ ನಳನೃಪತಿ ನಿಜ 

ಸತಿಸಹಿತ ವನಕೈದಿದುದ ಕೇ 

ಳುತಲಿ ನಿಮ್ಮವರೆಲ್ಲ ಶೋಕಾಬ್ಧಿಯಲಿ ಮುಳುಗಿಹರು 


(೨೪। 


೨೫1 


1೨೬ 


೨೭. 


ನಳಚರಿತ್ರೆ : ಏಳನೆಯ ಸಂಧಿ ೧೬೩ 


ಘೋರತರಶೋಕವನು ಸೈರಿಸ 

ಲಾರದಾ ಸತಿಪತಿಗಳಿಬ್ಬರು 

ಸೋರುತಿಹ ಕಂಬನಿಗಳಲಿ ಕರೆದೆಮ್ಮ ಕಳುಹಿದರು 
ಧಾರಿಣಿಯಲರಸುತಲಿ ಬಂದೆವು 

ವಾರಿಜಾನನೆ ನಿಮ್ಮ ಕಂಡೆವು 

ಸೇರಿತೆಮ್ಮಯ ಪುಣ್ಯವೆಂದು ಸುದೇವ ಕೈಮುಗಿದ ೨೮ 


ವನಿತೆ ಕೇಳುತ ಶೋಕಜಲದಲಿ 

ನನೆದು ಬುಧಕುಲತಿಲಕನನು ಬಾ 

ರೆನುತ ಮನ್ನಿಸಿ ತನ್ನವರನಡಿಗಡಿಗೆ ಬೆಸಗೊಳಲು 

ವನಿತೆ ನೋಡಿದಳಾ ಸುದೇವನ 

ಜನನಿಗರುಹಲು ಬಂದಳಾ ವಿ 

ಪ್ರನನು ನೀವಾರೆನಲು ನುಡಿದನು ಬ೦ದ ಸ೦ಗತಿಯ ೨೯1 


ಕೇಳು ತಾಯೆ ವಿದರ್ಭಪತಿ ಭೂ 

ಪಾಲನಾತ್ಮಜೆ ಪತಿಯೊಡನೆ ತ 

ನ್ನಾಲಯವನುಳಿದು ವನಕೈದಿದಳೆನಲು ನೃಪ ಕೇಳಿ 

ತಾಳಲಾರದೆ ನೋಡಿ ಕರೆತರ 

ಹೇಳಿ ಕಳುಹಲು ಬಂದೆನಿಲ್ಲಿಗೆ 

ಬಾಲೆ ದಮಯಂತಿಯಳ ಕಂಡೆನೆನುತ್ತ ಕೈಮುಗಿದ 1೩೦। 


ಕೇಳಿ ಶಿವಶಿವಯೆನುತ ಶೋಕವ 

ತಾಳಿ ತೆಗೆದಪ್ಪಿದಳು ಮಗಳೆ ವಿ 

ಟಾಳಿಸಿತೆ ಸಿರಿ ರಾಜ್ಯಸಂಪದವೀ ಮಹಾವ್ಯಥೆಯ 

ಭಾಳದಲಿ ವಿಧಿ ಬರೆದನೇ ಜನ 

ಪಾಲ ನಳನೃಪನೆತ್ತ ಸರಿದನೊ 

ಕಾಲಗತಿಯಿಂತಾಯಿತೇ ಹಾಯೆನುತ ಮರುಗಿದಳು AOI 


೧೬೪ ಕನಕ ಸಾಹಿತ್ಯ ದರ್ಶನ-೨ 


ಬಾಲೆ ಬಿಡು ಶೋಕವನು ಭೀಮನೃ 

ಪಾಲನರಸಿಗೆ ತಂಗಿ ತಾತ 

ನ್ನಾಲಯದಿ ಕಡುನೊಂದೆ ಮಗಳೇ ಸಾಕು ನಮ್ಮೊಡನೆ 

ಪೇಳದಿಹರೆ ಸುನಂದನೆಗೆ ಸಮ 

ಪಾಳಿ ನೀನೆಮಗೆಂದು ತಳ್ಳಿಸಿ 

ಪಾಳಿಸಿದಳತಿ ಕರುಣದಲಿ ದಮಯಂತಿಯನು ಜನನಿ 1೩೨) 


ಕಿರಿಯ ತಂದೆ ಸುಬಾಹು ಮರುಗಿದ 

ವರಕುವರಿ ದಮಯಂತಿ ನಿನ್ನಯ 

ಪುರುಷನಿಲ್ಲದೆ ಚಿಂತೆಯಿಂದೆಲ್ಲವನು ನೀ ತೊರೆದು 

ಕರಗಿ ಕಂದಿದೆ ಮಗಳೆ ತಾನಿಂ 

ತರಿದುದಿಲ್ಲಲ ನಿನ್ನ ಪುರುಷನ 

ಕರೆಸಿ ಕೊಡುವೆನು ನಾನು ಚಿಂತಿಸಬೇಡ ನೀನೆಂದ 1೩೩ 


ತರಳೆ ಬಾರೆಂದೆನುತ ಕಣ್ಣಿನೊ 

ಳೊರೆವ ಕಂಬನಿಗಳನು ಸೆರಗಿನೊ 

ಳೂರಸಿ ದಮಯಂತಿಯನು ಮನ್ನಿಸಿ ಬಂದನೋಲಗಕೆ 

ಕರೆಸಿದನು ಭೂಸುರ ಸುದೇವನ 

ನಿರುತ ಮಣಿಭೂಷಣಗಳಿಂದುಪ 

ಚರಿಸಿ ಕಳುಹಲು ಬ೦ದ ಭೀಮನ್ಯಪಾಲನೋಲಗಕೆ ೩೪] 


ಅರಸ ಕೇಳು ವಿದರ್ಭಪತಿ ಮನ 

ಮರುಗುತಿರಲಾ ಸಮಯದಲಿ ಭೂ 

ಸುರ ಸುದೇವನು ಬಂದು ಕೈಮುಗಿದೆಂದನೀ ಹದನ 

ತರುಣಿ ದಮಯಂತಿಯನು ಕಂಡೆನು 

ಹರುಷ ಮಿಗಲಾ ಚೈದ್ಯಪುರದಲಿ 

ವರಜನನಿ ಚಿಕ್ಕಮ್ಮನಲ್ಲಿಹಳೆಂದನಾ ವಿಬುಧ ೩೫] 


ನಳಚರಿತ್ರೆ : ಏಳನೆಯ ಸಂಧಿ ೧೬೫ 


ಕಂಡು ಮಾತಾಡಿದೆನು ಸತಿಯಳ 

ಮಂಡೆ ಮಾಸಿದೆ ಮಲಿನ ವಸನದೆ 

ಗಂಡನಗಲಿದ ಚಿಂತೆಯಲಿ ಮುಖಬಾಡಿ ದೇಹವನು 
ದಂಡಿಸಿದಳನ್ನದಲಿ ಮನ ಮುರಿ 

ಗೊಂಡುದಾ ಸತಿಗಿನಿಯನನು ನೆರೆ 

ಕಂಡು ಹೇಳುವವರಾರೆನುತ ಮರುಗುವಳು ಮನದೊಳಗೆ ೩೬ 


ಕೇಳುತರಸನ ವದನಕಾಂತಿ ವಿ 

ಶಾಲವಾದುದು ಮನದಿ ಹರುಷವ 

ತಾಳಿ ಪೊಂಪುಳಿವೋಗಿ ಭೀಮನೃಪಾಲ ಕರೆಸಿದನು 

ಬಾಲೆಯರ ತನ್ನಾಪ್ತ ಸಚಿವರ 

ಮೇಳದಲಿ ನಿಜಸುತೆಯ ಕರೆತರ 

ಹೇಳಿ ರತ್ನಾಭರಣಗಳನಿತ್ತವರ ಕಳುಹಿದನು ೩೭ 


ಬಂದರಲ್ಲಿಗೆ ಚೈದ್ಯನೃಪತಿಯ 

ನಂದು ಕಾಣಿಸಿಕೊಂಡರವರನು 

ಮಂದಿರದ ಸುಕ್ಷೇಮವನು ಕೇಳಿದರೆ ಹೇಳಿದರು 

ಇಂದುಮುಖಿ ದಮಯಂತಿಯನು ಕಳು 

ಹೆ೦ದು ಭೀಮನೃಪಾಲ ಹರುಷದೊ 

ಳಿ೦ದು ನಿಮಗುಡುಗೊರೆಗಳನು ಕಳುಹಿದನು ಕೇಳೆಂದ 1೩೮] 


ಅರಸ ಕೇಳು ಸುಬಾಹು ಭೂಪತಿ 

ಕರೆಸಿದನು ಮಂತ್ರಿಗಳ ಭೀಮನ 

ಪುರಕೆ ಪಯಣವ ಮಾಡಿದನು ದಮಯಂತಿಯನು ಕರೆದು 

ತರುಣಿ ನೀ ನಮ್ಮಲ್ಲಿ ತಿಂಗಳು 

ಹೊರೆದೆ ದೇಹವ ಕಷ್ಟದಲ್ಲಿಂ 

ದುರುತರದ ಪ್ರೇಮದಲಿ ಕೊಟ್ಟನು ಸಕಲ ಭೂಷಣವ ೩೯1 


೧೬೬ ಕನಕ ಸಾಹಿತ್ಯ ದರ್ಶನ-೨ 


ತರಿಸಿದನು ದಂಡಿಗೆಯೊಳಗೆ ಕು 

ಳ್ಲಿರಿಸಿ ಸತಿಯರ ಗಡಣದಲಿ ಮಂ 

ದಿರವ ಹೊರವಂಟರಸನೇರಿದ ಗಜದ ಕಂಧರವ 

ಮೆರೆವ ನಾನಾ ವಾದ್ಯರಭಸದಿ 

ಕರಿ ತುರಗ ಕಾಲಾಳ ಸಂದಣಿ 

ಯುರವಣಿಸೆ ನಡೆತಂದು ಹೊಕ್ಕ ವಿದರ್ಭಪಟ್ಟಣವ We) 


ದೂತರೈದಿದರೊಸಗೆಯಲಿ ಜನ 

ಜಾತ ನಲಿಯಲು ಬಂದು ಬೇಗದಿ 

ಭೂತಳೇಂದಗೆ ಕೈಮುಗಿದು ದಮಯಂತಿ ಬಂದಳೆನೆ 

ಮಾತ ಕೇಳಿದನದನು ಬಲಸಂ 

ಗಾತಲೈತಂದವರ ಕಂಡತಿ 

ಪೀತಿಯಿಂ ತಕ್ಕೈಸಿ ಕರೆತಂದನು ನಿಜಾಲಯಕೆ PO 


ಅವನಿಪತಿ ಕೇಳಾ ಪುರದೊಳು 

ತ್ರವವನದನೇನೆಂಬೆನಂದಿನ 

ದಿವಸದೊಳಗರಮನೆಯೊಳಾ ದಮಯಂತಿಯನು ಜನನಿ 

ತವಕದಿಂ ಬಿಗಿಯಪ್ಪಿದಳು ಬಾಂ 

ಧವರು ಸಂತೋಷಿಸಿದರನಿಬರು 

ಯುವತಿಯರು ನಿಜತನಯರಾಲಿಂಗಿಸಿದರಂಗನೆಯ (೪೨) 


ಮಗನ ನೋಡಿದಳಿಂದಸೇನನ 

ತೆಗೆದು ತಕ್ಕೈಸಿದಳು ಕರೆದಳು 

ಮಗಳ ಚಂದ್ರಾಸ್ಕಳನು ತೊಡೆಯೊಳಗಿಟ್ಟು ಮಮತೆಯಲಿ 
ಮೊಗವನೀಕ್ಷಿಸಿ ಮೊಲೆಗಳಲಿ ತೊರೆ 

ದುಗುವ ಹಾಲಿನ ಜನನಿ ಮಿಗೆ ನೀ 

ರೊಗುವ ಕಣ್ಣೀರಿನಲಿ ಸಂತೈಸಿದಳು ನಿಜಸುತರ PA 


ನಳಚರಿತ್ರೆ : ಏಳನೆಯ ಸಂಧಿ ೧೬೭ 


ಕಂತುಪಿತನೊಲುಮೆಯಲಿ ಧರಣೇ 

ಕಾಂತ ಭೀಮನೃಪಾಲ ಬಾಂಧವ 

ಸಂತತಿಯನಾದರಿಸಿ ಕಳುಹಿದನವರನುಚಿತದಲಿ 

ಸಂತತವು ನಿಜಪತಿಯನಗಲಿದ 

ಚಿಂತೆಯಲಿ ಮನಗುಂದಿದಳು ದಮ 

ಯಂತಿ ನೆನೆಯುತಲಿರ್ದಳಾ ವನಪುರದ ಚೆನ್ನಿಗನ ೪೪| 


ಸೇ ಜೇ ೫% ೫% 


ಕನಕ ಸಾಭ್ರಜ್ಞದರ್ಶನ-.೨ 


ಎಂಟನೆಯ ಸಂಧಿ 


ಸುರರ ದುಂದುಭಿ ಮೊಳಗೆ ಧರಣೀ 
ಸುರರುಲಿಯೆ ಮುರಹರನ ಕರುಣದಿ 
ತರುಣಿ ದಮಯಂತಿಯಳನೊಡಗೂಡಿದನು ನಳನೃಪತಿ ॥ 


ಕೇಳಿದೆ ರಾಜೇಂದ್ರ ಧರ್ಮನೃ 

ಪಾಲ ತೊರೆದಳು ಸಕಲ ವಿಭವವ 

ಧೂಳಿ ಮುಸುಕಿದ ಮುಡಿಯ ಮಾಸಿದ ವಸನಗಳ ನೋಡಿ 
ಕೇಳಿದಳು ಪೂರ್ವೋತ್ತರವ ಭೂ 

ಪಾಲನವನಿಯನುಳಿದು ನಿನ್ನ ವ 

ನಾಲಯದೊಳೆಂತಗಲಿದನು ಹೇಳೆಂದಳಾ ಜನನಿ (೧1 


ಕಪಟದಲಿ ಪುಷ್ಕರನು ರಾಜ್ಯವ 

ನಪಹರಿಸಿದನು ಜೂಜಿನಲಿ ನಳ 

ನೃಪತಿ ಸೋತಾರಣ್ಯಕ್ಕೆದಿದನೊ೦ದು ವಸ್ತದಲಿ 

ಗುಪಿತದಿ೦ ಬರೆ ಮುಂದೆ ಪಕ್ಷಿಗ 

ಳುಪಮೆಯಲಿ ಕೊಂಡೊಯ್ಯೆ ವಸನವ 

ಕೃಪಣತನದಲಿ ತನ್ನ ಸೀರೆಯೊಳೊಯ್ದನರ್ಧವನು (೨ 


ಮರೆದು ಮಲಗಿದೆ ರಾತ್ರಿಯಲಿ ಎ 

ಚ್ಚರಿಸದೇ ನೃಪ ತೆರಳಿದನು ಕಾ 

ತರಿಸಿ ಕಂಬನಿಯೊಳಗೆ ಬಂದೆನು ಚೈದ್ಯನಗರಿಯಲಿ 

ಕರುಣಿ ಚಿಕ್ಕಮ್ಮನಲಿ ತಿಂಗಳು 

ಹೊರೆದೆನೀ ದೇಹವನು ಇಲ್ಲಿಗೆ 

ಕರೆಸಿದಿರಿ ನೀವೆನುತ ಕಂಬನಿದುಂಬಿದಳು ತರಳೆ Al 


ನಳಚರಿತ್ರೆ : ಎಂಟನೆಯ ಸಂಧಿ ೧೬೯ 


ಏನನೆಂಬೆನು ತನ್ನ ಪುಣ್ಯದ 

ಹಾನಿಯನು ಎಲೆ ತಾಯೆ ಲೋಕದ 

ಮಾನಿನಿಯೊಳಾರುಂಟು ಎನ್ನವೊಲ್‌ ತೊಳಲಿ ಬಳಲಿದರು 
ದಾನವಾಮರರೊಳಗೆ ಕಾಣೆ ಸ 

ಮಾನರನು ನಳನೃಪಗೆ ಇನ್ನಿದ 

ಕೇನ ಮಾಡುವೆನೆನುತ ಕ೦ಬನಿದುಂಬಿದಳು ತರುಣಿ © 


ಆರಿಗೆರಡೆಣಿಸಿದೆನೊ ಹಿರಿಯರ 

ಗಾರುಗೆಡಿಸಿದೆನೊ ವೃಥಾ ಮು 

ನ್ನಾರ ನೋಂಪಿಗಪಾರವಿಫ್ಲವ ಮಾಡಿ ಕೆಡಿಸಿದೆನೊ 
ಆರನಳಲಿಸಿದೆನೊ ತಪೋವತ 

ರಾರ ಜರೆದೆನೊ ತನ್ನ ನಿಜಸಂ 

ಸಾರವೀ ತೆರನಾಯ್ತ ಶಿವಶಿವಯೆನುತ ಮರುಗಿದಳು ೫ 


ಕ್ಷಿತಿಯೊಳಲ್ಲಿಹನೋ ಪರಸ್ತ್ರೀ 

ರತಿಗೆ ಮನಸೋತನೋ ತಪಸಿನ 

ವ್ರತವ ಕೈಕೊ೦ಡನೋ ದನುಜರ ಬಲೆಗೆ ಸಿಲುಕಿದನೊ 
ವಿತಳಕಿಳಿದನೊ ಚೆಲುವಿನಮರಾ 

ವತಿಗೆ ನಡೆದನೊ ತೊರೆದು ನಳಭೂ 

ಪತಿಯ ಕಾಣೆನು ತನಗೆ ಗತಿಯೇನೆಂದಳಿಂದುಮುಖಿ | 


ಪತಿವಿಹೀನೆಗೆ ಸಲುವುದೇ ಸು 

ವ್ರತ ಸುಭೋಜನ ಸೌಖ್ಯ ಸುಖ ಸಂ 

ಗತಿಗಳುಂಟೇ ತಾಯೆ ಭಾವಿಸಿ ನೋಡು ಚಿತ್ತದಲಿ 

ಸತಿಯರಿಗೆ ಪತಿದೈವವೆಂದಾ 

ಶ್ರುತಿ ವಚನವಾಡುವುದು ತನಗಾ 

ಪತಿಯನಗಲಿದ ಬಳಿಕ ಗತಿಯಲ್ಲೆಂದಳಿಂದುಮುಖಿ ೭] 


೧೭೦ ಕನಕ ಸಾಹಿತ್ಯ ದರ್ಶನ-೨ 


ಧರೆಯೊಳೆಲ್ಲಿಹನೋ ವಿಚಾರಿಸಿ 

ಕರೆಸಿಕೊಡು ಎಲೆ ತಾಯೆ ಎನ್ನಯ 

ಪುರುಷನಿಲ್ಲದ ಬಳಿಕ ಬಿಡುವೆನು ತನುವನೆಂದೆನಲು 

ಮರುಗಿದಳು ಮಗಳೆಂದ ಮಾತಿಗೆ 

ಕರಗಿ ಕಂಬನಿದೊಡೆದು ತನ್ನಯ 

ಪುರುಷನೊಡನಿಂತೆನಲು ಭೀಮನೃಪಾಲ ಚಿಂತಿಸಿದ (೮ 


ಅರಸ ಕೇಳು ವಿದರ್ಭ ಭೂಪತಿ 

ಕರೆಸಿದನು ಭೂಸುರರನವರಿಗೆ 

ಪರಮವಸ್ತುವನಿತ್ತು ಕಳುಹಿದ ನಿಷಧಪತಿಯಿರವ 

ಶರಧಿಮೇರೆಯೊಳೆಲ್ಲ ಭೇದಿಸಿ 

ಕರೆದು ತಾರೆನಲವರು ಬರುತಿರೆ 

ಕರೆಸಿದಳು ದಮಯಂತಿಯವರೊಡನೆಂದಳೀ ಮಾತ ೯, 


ನಳನ್ಯಪತಿ ನಿಜರಾಜತೇಜವ 

ನುಳಿದು ತಾ ಪ್ರತಿರೂಪುದಾಳಿಹ 

ನಿಳೆಯೊಳಗ್ಗದ ಸಭೆಯೊಳಗೆ ನೀವೆಂಬುದೀ ನುಡಿಯ 

ಹಳುವದಲಿ ಸತಿಯುಟ್ಟ ಸೀರೆಯ 

ಸೆಳೆಯುತರ್ಥವ ಕೊಂಡು ನಾರಿಯ 

ಕಳೆದು ಹೋದವರುಂಟೆಯೆನಲುತ್ತರವ ಪೇಳುವನು (೧೦। 


ಆ ನುಡಿಯ ತಂದೆನಗೆ ನೀವನು 

ಮಾನವಿಲ್ಲದೆ ಪೇಳೆನುತ ಸ 

ನ್ಮಾನದಿ೦ದ ಬೀಳ್ಕೊಟ್ಟಳಂಗನೆ ತೆರಳಿದರು ಬಳಿಕ 

ಮಾನವೇಂದರ ಸಭೆಯ ನೋಡಿ ನಿ 

ಧಾನಿಸುತ ನಾನಾ ದಿಗಂತ 

ಸ್ಥಾನದಲಿ ನಗರಿಗಳ ಭೇದಿಸುತೈದಿದರು ಪಥವ (೧೧। 


ನಳಚರಿತ್ರೆ : ಎಂಟನೆಯ ಸಂಧಿ ೧೭೧ 


ಇಳೆಯಮರರಲ್ಲಲ್ಲಿ ಗಿರಿವನ 

ಗಳ ನಿರೀಕ್ಷಿಸಿ ಕೆಲವು ಯಷಿಗಳ 

ನಿಳಯಗಳ ನೋಡುತ್ತ ಕಾನನಗಳೆದು ಬೇಗದಲಿ 

ಜಲಧಿ ಮೇರೆಯ ಮಧ್ಯದಲಿ ಭೂ 

ವಳಯವೆಲ್ಲವ ಶೋಧಿಸುತ ತನು 

ಬಳಲಿಕೆಯ ಭಾವಿಸದೆ ನಡೆದರು ಮುಂದೆ ಪಥವಿಡಿದು (೧೨: 


ಮುಂದೆ ಬರುತಿರೆ ಕಂಡರೊಬ್ಬನ 

ಸಂದ ಯಾಚಕ ಭೂಸುರನನೆ 

ಲ್ಲಿಂದ ಬಂದಿರಿಯೆನಲಯೋಧ್ಯಾನಗರದಿಂದೆನಲು 

ಕುಂದದಲ್ಲಿ ವಿಶೇಷವೇನುಂ 

ಟೆಂದೆನಲು ಪೇಳಿದನು ಮುಖವಹು 

ದೆಂದ ವಿಪ್ರನ ಮಾತಿನಿಂದೈದಿದರಯೋಧ್ಯೆಯನು (೧೩ 


ಮರುದಿವಸ ಯತುಪರ್ಣ ಮುನಿಮು 

ಖ್ಯರು ಸಹಿತಲೋಲಗದೊಳಿರೆ ಕಂ 

ಡರು ಮಹಾಸಭೆಯೊಳಗೆ ಹೊಕ್ಕರು ನಿಂದು ಕೈ ನೆಗಹಿ 

ಹಿರಿಯರಿದೆ ಸಾಮಾಜಿಕರು ಸ 

ಚ್ಚರಿತರಿದೆಲಾ ಕೇಳಿ ನೀವೆಂ 

ದುರುತರವ ಗ೦ಭೀರ ವಾಕ್ಕದೊಳೆಂದನಾ ವಿಪ್ರ (೧೪। 


ಹಳುವದಲಿ ಬ೦ದಲಸಿ ಮಲಗಿದ 

ಕುಲಸತಿಯ ವಸನದೊಳಗರ್ಧವ 

ಕಳೆದುಕೊಂಡೊಯ್ದಗಲಿ ಪೋದವರುಂಟೆ ರಾತ್ರಿಯಲಿ 
ಇಳೆಯನಾಳುವ ನೃಪರ ಸತ್ಯದ 

ಬಳಕೆಗಿದು ಲೇಸಲ್ಲವೆನೆ ಮನ 

ವಳುಕಿ ನಸುನಗೆಯಿಂದ ನುಡಿದನು ಒಲಿದು ಬಾಹುಕನು (೧೫। 


ಕನಕ ಸಾಹಿತ್ಯ ದರ್ಶನ-೨ 


ಕ್ಷಿತಿಯಮರರೆಲ್ಲಿಂದ ಬಂದಿರಿ 

ಸತಿಯನಗಲಿದ ಬಾಹಿರನು ಅವ 

ಪತಿಯೆ ಸಾಕಂತಿರಲಿ ಬಿಡು ಯತುಪರ್ಣನೋಲಗದಿ 
ಅತಿಶಯದ ನುಡಿಗೇಳ್ಬೆವಕಟಾ 

ಸತಿಗೆ ವಂಚನೆಯಲ್ಲವದು ನಿಜ 

ಪತಿಗೆ ಕೊರತೆಯದೆಂದು ಸೂಚಿಸಿ ನುಡಿದ ವಿಪುರಿಗೆ 


ಈತನಾರು ಕುರೂಪಿ ನೈಷಧ 

ನೀತನೋ ಸಭೆಯೊಳಗೆ ತಾನೀ 
ಮಾತನಾಡಲದೇಕೆ ಸಂಶಯವೆನುತ ಮನದೊಳಗೆ 
ದೂತರಾಲೋಚಿಸುತ ಬಂದರು 

ಭೂತಳಾಧಿಪ ಭೀಮನ್ಯಪ ಸಂ 

ಜಾತೆಯನು ಕಂಡೆರಗಿ ಕೈಮುಗಿದೆಂದರೀ ಹದನ 


ದೇವಿಯರು ಚಿತ್ತೈಸುವುದು ಭುವ 
ನಾವಳಿಗಳೆಲ್ಲವನು ನೋಡಿದು 

ನಾವು ಮುಂದೈತರಲು ಕಂಡೆವಯೋಧ್ಯನಗರಿಯನು 
ಭೂವರನ ಯತುಪರ್ಣರಾಯನ 

ಸೇವೆಯಲ್ಲಿ ಕುರೂಪಿಯೋರ್ವನು 
ಜೀವಸಖನಾತಂಗೆ ಬಾಹುಕನೆಂಬ ನಾಮದಲಿ 


ತುರಗ ನಿಕರದ ಶಿಕ್ಷೆಯಲಿ ಮಂ 

ದಿರದ ಬಾಣಸಿತನದ ಕೆಲಸದಿ 

ನೆರೆ ನಿಪುಣನೆಂದೆನಿಸಿಕೊಂಡಿಹ ನೃಪನ ಸಭೆಯೊಳಗೆ 
ಪಶುಠವಿಸಿ ನೀವೆಂದ ಮಾತನು 

ವರಸಭಾಮಧ್ಯದಲಿ ನುಡಿಯ 

ಲ್ಕಿರದೆ ತಾನೀ ಮಾತನೆಂದನು ನಗುತ ಬಾಹುಕನು 


IO೬l 


(೧೭ 


(೧೮, 


(೧೯ 


ನಳಚರಿತ್ರೆ : ಎಂಟನೆಯ ಸಂಧಿ ೧೭೩ 


ಸತಿಗೆ ವಂಚನೆಗೈದ ಪತಿ ತಾ 

ಮತಿವಿಕಳನಂತಿರಲಿ ಭೂಸುರ 

ಪತಿಯೆ ಕೇಳಾ ಸತಿಗೆ ಭಂಗವೆ ಪತಿಗೆ ಕೊರತೆ ಕಣಾ 
ಪತಿವ್ರತವನಾಚರಿಸುವಳು ನಿಜ 

ಪತಿಯ ಗುಣದೋಷಗಳನೆಣಿಪಳೆ 

ಗತಿಗೆ ಕಾರಣ ಸತ್ಯವೇ ತನಗೆಂದನವ ನಗುತ ೨೦। 


ಪತಿಯ ತಪ್ಪೆಣಿಸುವ ಸತಿ ಪತಿ 

ವ್ರತೆಯೆ ಧರಣಿಯ ಪಾಲಿಸುವ ಜನ 

ಪತಿಯ ನಿಂದಿಸುವಾತ ಸೇವಕನೇ ನಿದಾನಿಸಲು 

ಪಿತನ ವಾಕ್ಕವನತಿಗಳೆವವನು 

ಸುತನೆ ಗುರುವಿನ ಮಾತನೆಣಿಸದ 

ಪತಿತ ಪಾತಕಿ ಶಿಷ್ಯನೇ ತಾನೆಂದ ಬಾಹುಕನು ೨೧ 


ಎನಲು ತಲೆದೂಗಿದಳು ಈ ಮಾ 

ತಿನಲಿ ಸಂಶಯವಿಲ್ಲದಿಹುದೆಂ 

ದೆನುತ ಕಂಬನಿದುಂಬಿದಳು ದಮಯಂತಿ ಮನದೊಳಗೆ 
ಇನಿಯನಹುದಾತನ ಪರೀಕ್ಷೆಗೆ 

ನೆನೆಯಬೇಕೆಂದನುವನೆಂದಾ 

ವನಿತೆ ತಂದೆಯನುಜ್ಞೆಯಲಿ ಕರೆದಳು ಸುದೇವನನು ೨೨ 


ಇಳೆಯಮರ ಬಾರೆಂದು ವಿವರವ 

ತಿಳುಹಿ ಪಯಣವ ಮಾಡಿ ಕಳುಹಲು 

ಹೊಳಲ ಹೊರವಂಟನು ಸುದೇವನು ಹಲವು ಯೋಜನವ 

ಕಳೆದು ಬರುತಿರೆ ಮುಂದೆ ಕಂಡನು 

ಲಲಿತ ರತ್ನಪ್ರಭೆಯ ಗೋಪುರ 

ಹೊಳೆವಯೋಧ್ಯಾಪುರವನೀಕ್ಷಿಸಿ ಹೊಕ್ಕನವನಂದು ೨೩ 


೧೭೪ ಕನಕ ಸಾಹಿತ್ಯ ದರ್ಶನ-೨ 


ಇಟ್ಟ ಫಣೆಯೊಳಗೆಸೆವ ಮಟ್ಟಿಯ 
ತೊಟ್ಟ ಹೊಸ ಯಜ್ಞೋಪವೀತದ 

ಕಟ್ಟಿಯಿರುಕಿದ ಕಕ್ಷಪಾಳದ ಬೆರಳ ಜಪಸರದ 

ಉಟ್ಟ ಧೋತ್ರದ ಬಳಲುಗಚ್ಚೆಯ 

ಸೃಷ್ಟಿಗಚ್ಚರಿ ರೂಪಿನಲಿ ಪರ 

ಮೇಷ್ಠಿಯಂದದಿ ಬಂದನಾ ಯತುಪರ್ಣನೋಲಗಕೆ ೨೪1 


ಆರು ನೀವೆಲ್ಲಿಂದ ಬಂದಿರಿ 

ದೂರದೇಶದ ಹಿರಿಯರಿಳೆಯೊಳು 

ಕಾರಣವದೇನಿರುವುದಲ್ಲಿ ವಿಶೇಷವೇನೆನಲು 

ಭೂರಮಣ ಕೇಳವನಿಯಲಿ ಸಂ 

ಚಾರಿಸುತ ಬಂದೆವು ವಿದರ್ಭಕೆ 

ಭೂರಿನ್ಯಪರೈತರುತಲಿದೆ ಚತುರಂಗಬಲಸಹಿತ (೨೫ 


ದೇಶದೇಶದ ಯಾಚಕರು ಧರ 

ಣೀಶರುನ್ನತ ತುರಗ ಗಜ ರಥ 

ಭೂಸುರರು ಮಂತ್ರಿಗಳು ದೈವಜ್ಞರು ಸುಗಾಯಕರು 

ಭಾಸುರದ ತೇಜದಲಿ ಜನ ಸಂ 

ತೋಷದಲಿ ನಡೆತರುತಲಿದೆ ಪರ 

ವಾಸುದೇವನೆ ಬಲ್ಲ ದಮಯಂತಿಯ ಸ್ವಯಂವರವ (೨೬ 


ಶಯನದಲಿ ಮಲಗಿದ ಸತಿಯನಡ 

ವಿಯಲಿ ನಳನ್ಯಪನಗಲಿ ಹೋದನು 

ನಯವಿಹೀನಳಿಗಾಗಿ ರಚಿಸಿದರಾ ಸ್ವಯಂವರವ 

ಪಯಣ ನಿಮಗುಂಟೀಗಳೆನೆ ನೃಪ 

ಬಯಸಿ ಹೆಣ್ಣಿನ ಮೋಹದಲಿ ವಾ 

ಜಿಯ ವರೂಥಕೆ ಹೂಡ ಹೇಳಿದ ಕರೆಸಿ ಬಾಹುಕನ ೨೩ 


ನಳಚರಿತ್ರೆ : ಎಂಟನೆಯ ಸಂಧಿ ೧೭೫ 


ಹೈ ಹಸಾದವೆನುತ್ತ ವಂದಿಸಿ 

ಬಾಹುಕನು ಮಂದಿರಕೆ ಬಂದು ವಿ 

ವಾಹವುಂಟೇ ಮರಳಿ ದಮಯಂತಿಗೆ ಜಗನ್ನಾಥ 

ಈ ಹದನವಾರಿಂದಲಾದುದೊ 

ದ್ರೋಹಿಯಾದ ದಮಯಂತಿ ಇದು ಸಂ 

ದೇಹವಾಗಿದೆ ಎನುತ ಚಿಂತಿಸಿ ಬಂದನರಮನೆಗೆ ೨೮! 


ಲಾಯದೊಳಗುತ್ತಮದ ತೇಜಿಯ 

ನಾಯ್ಬು ಹೂಡಿದ ರಥಕೆ ಸೇರಿಸಿ 

ವಾಯುವೇಗದ ತೇರ ನಿಲಿಸಿದ ತ೦ದು ನೃಪನೆಡೆಗೆ 

ರಾಯನೇರಲು ಕರಿ ತುರಗ ರಥ 

ಪಾಯದಳ ಸಂದಣಿಸಿದುದು ನೆಲ 

ಬಾಯಬಿಡೆ ಹೊರವಂಟ ನೃಪ ಘನವಾದ್ಯ ರಭಸದಲಿ ೨೯1 


ಜನಪನೆಂದನು ಬಾಹುಕಗೆ ಮಾ 

ನಿನಿಯನೀಕ್ಷಿಸಬೇಕು ನಿಲ್ಲದು 

ಮನವಿದೊಂದೇ ದಿನಕೆ ನಡೆಸು ವಿದರ್ಭಪುರವರಕೆ 

ಎನಲು ನಕ್ಕನು ಮನದೊಳಗೆ ತ 

ನಿನಿಯಳಿಗೆ ವಿಧಿ ಬರೆದನೇ ಶಾ 

ಸನವ ಮೀರುವರಾರೆನುತ ಮರುಗಿದನು ನಳನೃಪತಿ (೩೦। 


ಕರದ ವಾಘೆಯ ಸಡಿಲ ಬಿಡೆ ಮುಂ 

ಬರಿದು ಚಿಮ್ಮಿದುವಡಿಗಡಿಗೆ ರಥ 

ತುರಗ ಹಾಯ್ದುದು ತೇರು ಮುಂದಕೆ ಪವನವೇಗದಲಿ 
ಭರದೊಳ್ಳೆತರೆ ನೃಪನ ಹಚ್ಚಡ 

ಧರೆಗೆ ಬೀಳಲು ಸಾರಥಿಯನೆ 

ಚ್ಚರಿಸಿದನು ಯತುಪರ್ಣನಿದಕಿನ್ನೇನು ಹದನೆನುತ 1೩೧। 


೧೭೬ ಕನಕ ಸಾಹಿತ್ಯ ದರ್ಶನ-೨ 


ಜೀಯ ಚಿತ್ತೈಸುರವಣಿಸಿ ನಿ 

ರ್ದಾಯದಲಿ ಹಿಂದುಳಿದುದಂಬರ 

ವಾಯುಗತಿಯಲಿ ದಾಟಿ ಬಂದೆವು ಹಲವು ಯೋಜನವ 

ಹೋಯಿತಾ ಮಾತೇಕೆ ನಡೆಯೆನೆ 

ರಾಯ ಮೆಚ್ಚಿದ ಸಾರಥಿಯ ಬಿರು 

ದಾಯಕನು ನೀನೆಂದು ಕೊಂಡಾಡಿದನು ಬಾಹುಕನ 1೩೨] 


ಮುಂದೆ ಕಂಡನು ಬರುತಲಡವಿಯೊ 

ಳೊಂದು ತಾರೆಯ ಮರನನದರೊಳು 

ಸಂದ ಫಲಪರ್ಣಂಗಳೆಣಿಸದೆ ಸೂತ ಪೇಳೆನಲು 

ಇಂದೆನಗೆ ಮತಿದೋರದವನಿಪ 

ಕುಂದದೆನಗಿದ ಪೇಳು ನೀನೆನ 

ಗೆಂದೊಡಾ ಸಾರಥಧಿಗೆ ಲೆಕ್ಕವನರುಹಿದನು ನೃಪತಿ 1೩೩ 


ಇಳಿದು ರಥವನು ಬಂದು ವೃಕ್ಷದ 

ಬಳಿಗೆ ನಿಂದಾ ಶಾಖೆಗಳಲಿಹ 

ಫಲದ ಪರ್ಣಂಗಳೆಣಿಸಿದನಾ ಪದ್ಮಸಂಖ್ಯೆಯಲಿ 

ಒಲಿದು ಲೆಕ್ಕವ ಕಂಡು ತಾ ಮನ 

ನಲಿದು ನಳನೃಪ ಪುಷ್ಕರನ ತಾ 

ಗೆಲುವ ಹದನಾಯೆನುತ ಬರೆ ಕಲಿಪುರುಷನಿದಿರಾದ ೩೪] 


ಎಲೆ ನೃಪಾಲಕ ನಿನ್ನ ಸತ್ಯದ 

ನೆಲೆಯನೀಕ್ಷಿಸಬೇಕೆನುತ ಬಂ 

ದಳಲಿಸಿದೆ ಹಿರಿದಾಗಿ ನೋಯದಿರಿನ್ನು ಚಿತ್ತದಲಿ 

ತೊಲಗಿದೆನು ಇಂದಿನಲಿ ಶುಭ ಮಂ 

ಗಳಕರವು ನಿನಗಪ್ಪುದೆನಲಾ 

ನಳನೃಪತಿ ಖತಿಗೊ೦ಡು ಶಾಪವ ಕೊಡದೆ ಮನ್ನಿಸಿದ 1೩೫1 


ನಳಚರಿತ್ರೆ : ಎಂಟನೆಯ ಸಂಧಿ ೧೭೭ 


ಮಾನವಾಧಿಪ ಕೇಳು ಲೋಕಕೆ 

ದೀನಜನಬಾ೦ಧವನು ನಳನ್ಯಪ 

ಕಾನನದೊಳವನತ್ತ ಕಳುಹಿಸಿ ಬ೦ದು ರಥವೇರಿ 

ಆ ನರೇ೦ದ್ರಂಗಶ್ಚಹೃದಯವ 

ತಾನರುಹಿ ಆತನಲಿ ಪಡೆದನು 

ಸಾನುರಾಗದಿ ಭೂರುಹದ ಹೃದಯವನು ನಿಮಿಷದಲಿ ೩೬ 


ಕರದ ವಾಘೆಯ ಕೊಂಡು ನೃಪಗೆ 

ಚ್ಚರಿಸಿ ನೂಕಿದ ತೇಜಿಗಳು ಹೂ೦ 

ಕರಿಸಿ ಮನ ಮುಂಕೊಂಡು ಹಾಯ್ದುದು ಬಿಟ್ಟ ಸೂಟಿಯಲಿ 

ಭರದ ಗಮನವನೇನನೆಂಬೆನು 

ನೆರೆದ ಜನವಲ್ಲಲ್ಲಿ ನಿಂದುದು 

ಧರೆಯೊಳೀ ಸಾರಧಿಗೆ ಸರಿಯಾರರಸ ಕೇಳೆಂದ ೩೭ 


ತುರಗ ಹೇಷಾರವದ ಗಾಳಿಯ 

ಧರಧುರದ ಜೇತ್ಕೃಶಿಯ ಸಾರಥಿ 

ಯುರವಣೆಯ ರಥದಚ್ಚುಗಳ ರೋಂಕಾರ ನಾದದಲಿ 

ಭರದಿ ಕೆಂಧೂಳಿಡುತ ಬರಲಾ 

ಪುರಜನರು ಸಂದಣಿಸಿ ನೋಡಲು 

ಪರಿಚರರು ಬಂದರು ವಿದರ್ಭನೃಪಾಲಗರುಹಿದರು 1೩೮ 


ಬಂದನೇ ಯತುಪರ್ಣನೆನುತಾ 

ನಂದ ಮಿಗೆ ಕರೆಸಿದನು ಸಚಿವರ 

ಮಂದಿಯನು ಕಳುಹಿಸಲು ಕರೆತಂದರು ನಿಜಾಲಯಕೆ 

ಸಂದಣಿಯ ಪರಿಹರಿಸಿ ನೃಪ ಮುದ 

ದಿಂದ ಬೇರರಮನೆಯೊಳುಲುಪೆಗ 

ಳಿಂದಯೋಧ್ಯಾಪತಿಯ ಸತ್ಯರಿಸಿದನು ಭೀಮನೃಪ 1೩೯] 


೧೭೮ ಕನಕ ಸಾಹಿತ್ಯ ದರ್ಶನ-೨ 


ಕೇಳಿದಳು ದಮಯಂತಿ ವಾರ್ತೆಯ 

ತಾಳಿದಳು ಹರುಷವನು ಮನದಲಿ 

ಫಾಲಲೋಚನನಿಂದ ಫಲಿಸಿತು ಪುಣ್ಯವೆನಗಿಂದು 

ಬಾಲೆ ಕೇಳೆನಗಿಂದು ಶೋಕ 

ಜ್ವಾಲೆ ಪರಿಹರವಾಯ್ತು ಮಂಗಳ 

ದೇಳಿಗೆಯು ಪಸರಿಸಿತು ಶುಭಕರವೆಂದಳಿಂದುಮುಖಿ We) 


ಖನ್ನನಾದನು ಚಿತ್ತದಲಿ ಯತು 

ಪರ್ಣ ಭೂಸುರನೆಂದ ಮಾತಿನ 

ಬಿನ್ನಣಕೆ ಮರುಳಾಗಿ ಬಂದೆನು ಮೂಢನಾದೆನಲಾ 

ಭಿನ್ನವಿಲ್ಲದೆ ಕೊಂಡ ನಾಚಿಕೆ 

ಗಿನ್ನು ಹದನೇನೆನುತ ಗುಣಸಂ 

ಪನ್ನ ಮರುಗಿದ ತನ್ನ ಮನದ ದುರಂತ ಚಿಂತೆಯಲಿ Wel 


ಓಲಗವನಿತ್ತನು ವಿದರ್ಭ ನೃ 

ಪಾಲ ಕರೆಸಿದ ಮಂತ್ರಿ ಬಾಂಧವ 

ಜಾಲವನು ಯತುಪರ್ಣ ಬಂದನು ಬಾಹುಕನು ಸಹಿತ 

ಸಾಲಮಣಿ ಪೀಠದಲಿ ಕುಳ್ಳಿರೆ 

ಬಾಲೆಯರ ಸಂಗೀತ ನೃತ್ಯದ 

ಕೇಳಮೇಳದಿ ರಂಜಿಸಿತು ಭೂಪಾಲನಾಸ್ಥಾನ ೪೨ 


ನಾರಿಯರ ಮರೆಗೊಂಡು ಸಭೆಯಲಿ 

ಸಾರಥಿಯ ಕುಬ್ಲಾವತಾರವ 

ನೋರೆಗಣ್ಣಿನೊಳೀಕ್ಷಿಸುವ ದಮಯಂತಿ ಮನದೊಳಗೆ 

ಆರಿವನು ನಳನೃಪನ ಹೋಲುವ 

ಚಾರುಚಿಹ್ನೆಗಳಿಲ್ಲ ತೋರ್ಕೆ ವಿ 

ಕಾರವಾಗಿದೆ ರೂಪೆನುತ ಚಿಂತಿಸಿದಳಿಂದುಮುಖಿ PA 


ನಳಚರಿತ್ರೆ : ಎಂಟನೆಯ ಸಂಧಿ ೧೭೯ 


ಒರೆದೊರೆದು ನೋಡಿದಳು ಸೂತನ 

ಸಿರಿಮೊಗದ ಕಾಂತಿಯನು ಕಳೆಗುಂ 

ದಿರುವ ಕಾಯವ ಕಪ್ಪಿನಿಂದುದುರಿರ್ದ ರೋಮದಲಿ 

ಪರಿಕಿಸಲ್ಕೀ ರೂಪು ಕೈಕೊಂ 

ಡಿರುವನೇ ನಳನೃಪತಿ ಶಿವಶಿವ 

ಮುರಹರನು ತಾ ಬಲ್ಲನೆಂದುಮ್ಮಲಿಸಿದಳು ತರಳೆ ೪೪] 


ಹರೆದುದೋಲಗವಲ್ಲಿ ನಿಜಮಂ 

ದಿರಕೆ ಬಂದಾಲೋಚಿಸುತ ಮಿಗೆ 

ತರುಣಿಯರ ಕಳುಹಿಸಲು ಬ೦ದರು ಬಾಣಸಿನ ಮನೆಗೆ 

ಇರವ ಕಂಡರು ಪಾಕದಲಿ ಕೈ 

ಕರಣವನು ನೆರೆ ಸೂಪಕಾರನ 

ಪರಿಯ ಹೊಗಳುತ ಬಂದು ಬಿನ್ನೈಸಿದರು ಭಾಮಿನಿಗೆ ೪೫ 


ತಾಯೆ ಚಿತ್ತೈಸಿನ್ನವನ ಕರ 

ಣಾಯತನವೇನೆಂಬೆ ಲೋಕದ 

ಸ್ತ್ರೀಯರೊಳಗಿನ್ನಿಲ್ಲ ರಚಿಸುವ ಶಾಕಪಾಕದಲಿ 

ಮಾಯವನು ಮಿಗೆ ತಿಳಿಯಲರಿಯದು 

ಪಾಯದಿಂದೀಕ್ಷಿಸಲು ಸಕಲರ 

ಸಾಯನವು ಪರಿಪಕ್ಷವಾಗಿದೆ ಪೇಳಲರಿದೆಮಗೆ ೬ 


ದಾದಿಯರು ಬಾಹುಕನ ಗುಣಗಳ 

ಭೇದಿಸಿದರೊಂದೊಂದು ಬಗೆಯ ತ 

ಳೋದರಿಗೆ ಬಿನ್ನೈಸೆ ನಿಶ್ಚೈಸಿದಳು ದಮಯಂತಿ 

ಆದಡವ ನಳನಹುದು ಗುಣದಲಿ 

ಭೇದಿಸುವೆನಿನ್ನೊಮ್ಮೆ ಎನುತ ವಿ 

ನೋದದಿಂದಾಡುವ ಕುಮಾರರ ಕರೆಸಿದಳು ತರುಣಿ ೪೭ 


೧೮೦ ಕನಕ ಸಾಹಿತ್ಯ ದರ್ಶನ-೨ 


ತರಳರಿಗೆ ನೀರೆರೆದು ಕಾಂಚನ 

ವರ ದುಕೂಲವನಿತ್ತು ದಿವ್ಯಾ 

ಭರಣ ಭೂಷಿತರಾದ ತನಯರ ದಾದಿಯರ ಕೈಲಿ 

ಪಿರಿದು ಕಳುಹಲು ಬಾಣಸಿನ ಮಂ 

ದಿರದ ಬಾಗಿಲ ಮುಂದೆ ಬಿಡೆ ಸಂ 

ಚರಿಸಿ ಸುಳಿದಾಡುವರ ಕಂಡನು ನೃಪತಿ ಹರುಷಿಸುತ (೪೮ 


ತರಳರನು ಹಿಡಿದೆತ್ತಿ ತೊಡೆಯೊಳ 

ಗಿರಿಸಿ ಮುದ್ದಾಡಿದನು ನೋಡುತ 

ಸುರಿವ ಕಂಬನಿಗಳಲಿ ಬಾಹುಕ ಮರುಗುತಿರಲಂದು 

ಮರೆಯ ಜಾಲಂಧ್ರದಲಿ ಕಂಡಳು 

ತರುಣಿ ನಳನ್ಯಪನೀತನಹುದೆಂ 

ದುರುತರದ ಪ್ರೇಮದಲಿ ಬಂದಳು ಜನನಿಯರಮನೆಗೆ ೪೯] 


ತಾಯೆ ಸಂಶಯವಿಲ್ಲ ನೈಷಧ 

ರಾಯನೀತನು ಸೂತನಲ್ಲ ವಿ 

ಡಾಯದಲಿ ಬ೦ದಿಹನು ನೋಡು ಕುರೂಪಿ ವೇಷದಲಿ 
ರಾಯರೊಳಗಗ್ಗಳೆಯ ನಳನ್ಯಪ 

ಮಾಯವನು ತೋರಿಹನು ಇವನ ನಿ 

ಜಾಯತವ ತಾ ಬಲ್ಲೆ ಕರೆಸೆಂದಳು ಸರೋಜಮುಖಿ 501 


ಧರಣಿಪತಿಯನುಮತದೊಳಾತನ 

ಕರೆಸಿದಳು ನೃಪನರಸಿ ಬಾಹುಕ 

ನಿರದೆ ಬಂದನು ರಾಜಮಂದಿರದಲ್ಲಿ ಕುಳ್ಳಿರಲು 

ತರಳೆ ಮಾಸಿದ ಸೀರೆಯಲಿ ಗರ 

ಗರಿಕೆ ತಪ್ಪಿದ ಚೆಲುವಿನಲಿ ನಿಂ 

ದಿರಲು ಕಂಡನು ಸತಿಯ ತಲೆಬಾಗಿದನು ಲಜ್ಜೆಯಲಿ ೫೧। 


ನಳಚರಿತ್ರೆ : ಎಂಟನೆಯ ಸಂಧಿ ೧೮೧ 


ಹಿಮಕರಾನ್ವಯತಿಲಕ ವಸುಧಾ 

ರಮಣ ಪುಣ್ಯೋದಯ ಸುಭಾಷಿತ 

ವಿಮಲಗುಣ ಚಾರಿತ್ರ ಸನ್ನುತ ಸತ್ಯಸಂಚಾರ 

ಕುಮತಿ ಪುಷ್ಕರ ಮುನಿದನೇ ವಿ 

ಕ್ರಮದರಿದ್ರತೆ ಬಂದುದೇ ಸಾ 

ಕಮಿತ ಭುಜಬಲ ಪಾಲಿಸೆಂದಳು ಪತಿಗೆ ದಮಯಂತಿ 1೫೨ 


ಮುನ್ನ ಮಾಡಿದ ಕರ್ಮಫಲ ಯತು 

ಪರ್ಣನಲಿ ಸೇವೆಯನು ಮಾಡುವು 

ದುನ್ನತಿಕೆಯಲಿ ಬಂದುದೇ ಮಿಗೆ ಸಾರ್ವಭೌಮರಿಗೆ 

ತನ್ನ ಪುಣ್ಯದ ಹಾನಿ ತಾನಿದ 

ಕಿನ್ನು ಬಳಲುವುದೇನು ಗುಣಸಂ 

ಪನ್ನ ರಕ್ಷಿಸು ಸತಿಯನೆಂದೆರಗಿದಳು ಪದಯುಗಕೆ ೫೩ 


ತುರುಬ ಹಿಡಿದೆತ್ತಿದನು ಸತಿಯಳ 

ಸುರಿವ ಕಂಬನಿದೊಡೆದು ನುಡಿದನು 

ಬರಿದೆ ಚಿಂತಿಸಲೇಕೆ ಮಾನಿನಿ ಬಿಡು ಮನೋವ್ಯಥೆಯ 
ಅರಿಯದವಳೇಂ ನೀನು ಲೋಕದ 

ಸರಸಿಜಾಕ್ಷಿಯರೆಲ್ಲರಿಗೆ ನೀ 

ಗುರುವಲಾ ಬರಿದೆನ್ನ ಬಯಸಲು ಬೇಡ ಹೋಗೆಂದ MO 


ವಿನಯಹೀನರು ತಾನು ಮನದಲಿ 

ನೆನೆದು ತಪ್ಪಿದ ನಿರ್ದಯನು ಕಾ 

ನನದಿ ನಿನ್ನನು ಬಿಸುಟು ಕಳೆದ ದುರಾತ್ಮ ಬಾಹಿರನ 

ನೆನೆವರೇ ಬಿಡು ಮರುಳೆ ನಿನಗಿಂ 

ದಿನಲಿ ಮಾಳ್ಸ ಪುನಸ್ವ್ವಯಂವರ 

ಮನಕೆ ಸರಿಬ೦ದವನ ನೀನೊಲಿಸೆಂದನಾ ನೃಪತಿ 1೫೫ 


೧೮೨ ಕನಕ ಸಾಹಿತ್ಯ ದರ್ಶನ-೨ 


ಎನಲು ಕರ್ಣಂ೦ಗಳಿಗೆ ಸಬಳದ 

ಮೊನೆಗಳಿರಿದಂತಾಗೆ ಸತಿ ಕ 

ಣ್ಷಿನಲಿ ತುಂಬಿದಳುದ ಕವನು ಹರಹರ ಶಿವಾಯೆನುತ 

ಎನಗೆ ಇನ್ನು ಪುನಸ್ವ್ವಯಂವರ 

ಮನದೊಳುಂಟೇ ನೀವು ಬರಬೇ 

ಕೆನುತ ವಾರ್ತೆಯ ಕಲ್ಪಿಸಿದೆ ಕೇಳೆಂದಳಿಂದುಮುಖಿ ೫೩ 


ನಂಬಿದೆನು ಲೇಸಾಗಿ ಮನದೊಳ 

ಗಿಂಬುಗೊಂಡುದು ವಿಕೃತರೂಪಿನ 

ಡೊಂಬಿಯೇಕಿದು ಸಕಲ ಧರ್ಮ ವಿಚಾರವಂತರಿಗೆ 

ಅಂಬುಜಾಕ್ಷನ ರೂಪಿನಲಿ ಪ್ರತಿ 

ಬಿಂಬವಲ್ಲದೆ ನೀವು ಬಯಲಾ 

ಡಂಬರದ ನುಡಿಯೇಕೆ ಸಾಕಿನ್ನೆಂದಳಿಂದುಮುಖಿ ೫೭ 


ನಡೆಯುತೆಡಹಿದ ಪಟ್ಟದಾನೆಯ 

ಪಿಡಿದು ಕೊಲ್ಲುವರುಂಟೆ ನಂಬಿದ 

ಮಡದಿಯಲ್ಲವೆ ತಾನು ಬಿರುನುಡಿಯೇಕೆ ನಳನೃಪತಿ 

ಅಡವಿಯಲಿ ಕಡುನೊಂದು ದೇಹವ 

ಬಿಡದೆ ಉಳುಹಿದೆನಿನ್ನು ಪ್ರಾಣದ 

ಗೊಡವೆಯಿನ್ನೇಕೆನುತ ಕಂಬನಿದುಂಬಿದಳು ತರಳೆ ೫೮ 


ನೋಯೆ ನೊಂದಿಹ ಸತಿಯನಾಡಲು 

ನ್ಯಾಯವೇನಿದು ನಿಮಗೆ ಕೇಳೆಲೆ 

ರಾಯ ನಿಮ್ಮನು ನೋಡೆ ಕಳುಹಿದೆ ಚರರ ದಿಕ್ಕಿನಲಿ 
ಮಾಯರೂಪಿದ ಕಾಣಲಾರದೆ 

ಬಾಯ ಬಿಡುತಿರಲಿನ್ನಯೋಧ್ಯೆಯ 

ರಾಯನಲಿ ನೂತನದ ಸಾರಥಿಯೆನಲು ಕೇಳಿದೆನು ೫೯ 


ನಳಚರಿತ್ರೆ : ಎಂಟನೆಯ ಸಂಧಿ ೧೮೩ 


ಆಗ ಭೂಸುರಪತಿ ಸುದೇವನ 

ಬೇಗಲಟ್ಟದೆ ನಿಮ್ಮ ಬಳಿಗೆ ಸ 

ರಾಗದಿಂದುತ್ತರಕೆ ಪ್ರತ್ಯುತ್ತರವ ಪೇಳ್ದಿರಲು 

ಈಗಲಿದು ಸಂಶಯವೆ ತಾನದ 

ಕಾಗಿ ಕರೆಸಿ ಸ್ವಯಂವರವ ನಿಮ 

ಗಾಗಿ ಪೇಳಿದೆನಿದರ ತಪ್ಪೇನೆಂದಳಿಂದುಮುಖಿ (೬೦ 


ಜನನುತನೆ ಕೇಳಾದಿಯಲಿ ಯೌ 

ವನವ ನಿನಗೊಪಿಸಿದೆನಲ್ಲದೆ 

ತನುಮನೋವಾಕ್ಕಾಯ ಕರ್ಮಂ೦ಗಳಲಿ ತಾನೆರಡ 

ನಿನಗೆ ನೆನೆದವಳಲ್ಲ ನೀನೇ 

ನನಗೆ ಗತಿಯೆಂದಿಹುದನರಿಯಾ 

ಜನಪ ರಕ್ಷಿಸು ಕೈಪಿಡಿದು ಸಲಹೆಂದಳಿಂದುಮುಖಿ ೬೧। 


ಇದಕೆ ಯಮ ವರುಣಾನಿಲೇಂದರು 

ಮದನಜನಕನೆ ಸಾಕ್ಷಿಯೆನೆ ಮೇ 

ಘದಲಿ ನುಡಿದನು ವಾಯು ನಳನೃಪನೊಡನೆ ಸತ್ಯವನು 

ಚದುರ ಕೇಳ್‌ ದಮಯಂತಿ ಲೋಕದ 

ಸುದತಿಯೇ ತಿಳಿ ಲೋಕಪಾವನೆ 

ಇದಕೆ ಸಂಶಯವೇಕೆ ಪಾಲಿಸು ಸತಿಯ ನೀನೆಂದು ೬೨] 


ಪವನನಾಡಿದ ನುಡಿಯ ಕೈಕೊಂ 

ಡವನಿಪತಿ ಬಿನ್ನೈಸಿದನು ಕೈ 

ತವಕದಲಿ ಕಲಿಯಿ೦ದ ನೊಂದೆನು ನಿಮ್ಮ ದರುಶನದಿ 

ಬವಣೆ ಹಿಂಗಿ ಕೃತಾರ್ಥನಾದೆನು 

ಬುವಿಯೊಳಿನ್ನೆನುತ ಪಕ್ಷಿಯ 

ಹವಣ ಮನದಲಿ ನೆನೆಯೆ ಬಂದುದು ದಿವ್ಯಮಯ ವಸನ ೬೩ 


೧೮೪ ಕನಕ ಸಾಹಿತ್ಯ ದರ್ಶನ-೨ 


ಧರಿಸಿದನು ನಳನಾ ದುಕೂಲವ 

ಪರಿಹರಿಸಿತಾ ರೂಪು ಮುನ್ನಿನ 

ಪರಮತೇಜದ ದಿವ್ಯತನುವಿನೊಳೆಸೆದು ರಂಜಿಸಲು 

ಸುರರ ದುಂದುಭಿ ಮೊಳಗೆ ಮಲ್ಲಿಗೆ 

ಯರಳ ಮಳೆ ಸೂಸಿದರು ಗಗನದಿ 

ಸುರಸತಿಯರಕ್ಷತೆಯ ತಳಿದರು ಹರಸಿ ನಳನೃಪಗೆ ೩೪। 


ಸುರರು ಕೊಂಡಾಡಿದರು ಯಮ ಭಾ 

ಸ್ಕರ ವಿರಿಂಚಾದಿಗಳುಲಿಯೆ ವರ 

ತರುಣಿ ಬಂದೆರಗಿದಳು ಪತಿಯಂಘಯಲಿ ದಮಯಂತಿ 

ಹರುಷದಲಿ ಬಿಗಿಯಪ್ಪಿದನು ಭೂ 

ಸುರರು ಸಂಭ್ರಮಿಸಿದರು ವರಪುರ 

ದರಸ ಚೆನ್ನಿಗರಾಯ ಸಲಹಿದನವರ ಕರುಣದಲಿ 1೩೫ 


ಸೇ ಜೇ ೫ ಜೇ 


ಒಂಬತ್ತನೆಯ ಸಂಧಿ 


ಕದನದಲಿ ಪುಷ್ಠರನ ಬಲವನು 
ಸದೆದು ಜೂಜಿಂ ಗೆಲಿದು ರಾಜ್ಯವ 
ಮುದದಿ ಪಾಲಿಸುತಿರ್ದನಾ ಸತಿಸಹಿತ ನಳನೃಪತಿ 


ಕೇಳು ಪಾಂಡುಕುಮಾರ ನಳಭೂ 
ಪಾಲನಭ್ಯುದಯವನು ಮಂಗಳ 

ದೇಳಿಗೆಯನೇನೆಂಬೆ ದಮಯಂತಿಯ ಮಹೋತ್ಸವವ 
ಲೀಲೆಯಲಿ ಮಜ್ಜನವ ಮಾಡಿ ದು 

ಕೂಲಮಣಿ ಭೂಷಣವ ಧರಿಸಿ ಚ 

ಡಾಳಿಸುವ ಕಾಂತಿಯಲಿ ಸಿಂಹಾಸನದಿ ಕುಳ್ಳಿರ್ದ 


ಈತನಾರು ಪಿತಾಮಹನೊ ಪುರು 

ಹೂತನೋ ಮನ್ಮಥನೊ ಲಕ್ಷ್ಮೀ 

ನಾಥನೊ ಚಂದ್ರಮನೊ ಶಂಕರನೋ ಮಹಾದೇವ 
ಈತನೇ ನಳನೃಪತಿ ಭೂ ವಿ 

ಖ್ಯಾತನೆಲ್ಲಿಂದಿಲ್ಲಿ ಬಂದನು 

ಪೂತು ಮುರುರೇ ಎನುತ ಕೊಂಡಾಡಿತು ನೃಪಸ್ತೋಮ 


ಬಂದು ಕಂಡುದು ನಿಖಿಳ ಪುರಜನ 

ವಂದು ಕಾಣಿಕೆಗೊಟ್ಟು ಮುದದಲಿ 

ಸಂದಣಿಸೆ ಯತುಪರ್ಣ ಬಂದನು ಮಂತ್ರಿ ಜನಸಹಿತ 
ಸಂದ ಮಣಿಕಾಂಚನ ಸುವಸ್ತುವ 

ತಂದು ಸಮುಖದೊಳಿರಿಸಿ ವಿನಯದಿ 

ನಿಂದು ಬಿನ್ನೈಸಿದನು ಕರಗಳ ಮುಗಿದು ನಳನೃಪಗೆ 


(೧ 


೨ 


|೩| 


೧೮೬ ಕನಕ ಸಾಹಿತ್ಯ ದರ್ಶನ-೨ 


ಸೋಮಕುಲ ನೃಪಸಾರ್ವಭೌಮ ಸ 

ನಾಮ ಮಂಗಳನಿಳಯ ಜಿತಸಂ 

ಗ್ರಾಮ ಧೀರ ವಿರೋಧಿಸಾಮಜಸಿ೦ಹ ದಯಶೀಲ 

ತಾಮಸನು ಮತಿಗೇಡಿ ಮಾನವ 

ಪಾಮರನ ಗುಣದೋಷವೆಣಿಸದೆ 

ಪ್ರೇಮದಿಂದೊಲಿದೆನ್ನ ನೀ ಸಲಹೆಂದು ಕೈಮುಗಿದ ಲ] 


ರೂಢಿಯಲಿ ನಾ ನಿಮ್ಮನರಿಯದ 

ಮೂಢಮತಿಯವಿವೇಕಿ ತುರಗವ 

ಹೂಡಿದಾಗಲೆ ರಥಕೆ ಆದಿಯೊಳರಿದೆನೇ ತಾನು 
ಮಾಡಿದಪರಾಧಗಳನೊಂದನು 

ನೋಡಲಾಗದು ಚಿತ್ತದಲಿ ಖಯ 

ಖೋಡಿಯಿಲ್ಲದೆ ಸಲಹಬೇಕೆಂದೆರಗಿದನು ಪದಕೆ ೫ 


ಈ ಪರಿಯೊಳೆನಲಾ ನೃಪನ ಸಂ 

ತಾಪವನು ಪರಿಹರಿಸಿ ನಳನೃಪ 

ತಾ ಪಿರಿದು ಮಣಿಭೂಷಣಂಗಳನಿತ್ತು ನಸುನಗುತ 
ಕೋಪವೆನಗಿಲ್ಲೆಂದಯೋಧ್ಯಾ 

ಭೂಪನನು ಮನ್ನಿಸುವ ಸಮಯದಿ 

ತಾಪ ರಸ ನೊಡಗೊಂಡು ಬಂದನು ಒಲಿದು ಮೈತ್ರೇಯ | 


ಬಂದ ಮುನಿಗವನೀಶ ಚರಣ 

ದ್ವಂದ್ವದಲಿ ಚಾಚಿದನು ಮಕುಟವ 

ನಂದು ಹಿಡೆದೆತ್ತಿದನು ನಸುನಗತಲ್ಲಿ ಕುಳ್ಳಿರ್ದ 

ಎಂದನೆಲೆ ನಳನೃಪತಿ ನಿನಗೆ ಮು 

ಕುಂದನೊಲುಮೆಯು ಆವ ಕಾಲದಿ 

ಸಂದಿರಲು ಇನ್ನಾವುದರಿದಿಲ್ಲೆಂದನಾ ಮುನಿಪ ೭] 


ನಳಚರಿತ್ರೆ : ಒಂಬತ್ತನೆಯ ಸಂಧಿ ೧೮೭ 


ಕಲಿಪುರುಷನಿಂದಾದುದಪಹತಿ 

ಲಲನೆ ಪುತ್ರರನಗಲಿ ಕಷ್ಟವ 

ಬಳಸಿದೆಯಲಾ ನೊಂದು ಸತ್ಯವ ಬಿಡದೆ ಸಂಚರಿಸಿ 
ಸುಲಭನಾದೆ ಕುಲಾಂಗನೆಯ ವತ 

ಫಲದ ಪುಣ್ಯೋದಯದಿ ನಿಜಸಿರಿ 


ಫಲಿಸಿತಿನ್ನೀ ಲೋಕದಲಿ ನಿನಗಾರು ಸರಿಯೆಂದ (೮ 
ಹರಿಯ ನೆಲೆಗೆಡಿಸಿದನು ಪರಮೇ 

ಶ್ವರನ ಭಿಕ್ಷವನೆತ್ತಿಸಿದ ಸರ 

ಸಿರುಹಭವ ತಾ ಶಿರವ ಪೋಗಾಡಿದನು ಪೂರ್ವದಲಿ 

ಕರುಣಹೀನನು ನಿನ್ನ ಸೋಂಕಲು 

ತೆರನ ಕಾಣದೆ ಹಲವು ದಿನ ಕಾ 

ತರಿಸಿ ಚಲದಲಿ ತೊಡಚಿಬಿಟ್ಟನು ಮನದ ಭೀತಿಯಲಿ (1 


೭೬ ಲ 
30 30 30 
“ಲಿ 


ನೃಪರಂತಲ್ಲ ಲಕ್ಷೀ 
೧ ww 
ನ ಪತಿಬಿಂಬ ನಿನ್ನಲಿ 


[ರತು 


ಬಲ್ಲನೆ ಕಲಿಪುರುಷನತಿ ಬೇಗ ತೆರಳಿದನು 
ಲಿತ ಸಾಮ್ರಾಜ್ಯಪದವಿಂ 
ನಿನಗಹುದೆಂದು ಧರಣೀ 


ನ ಸತ್ಯರಿಸಿ ಕೊಂಡಾಡಿದನು ಮೈತ್ರೇಯ ೧೦1 


೩ PL ಚಿ 
© 


೭ 
36 30 3 


“ಲ 


ಎಂದು ಹರಸಿದನವನಿಪಗೆ ಮುದ 

ದಿಂದ ಮಂತ್ರಾಕ್ಷತೆಗಳಲಿ ಮುನಿ 

ವೃಂದ ಸಂತೋಷಿಸಿತು ನೃಪ ಸಿ೦ಹಾಸನದೊಳಿರಲು 
ಇಂದುವದನೆಯರಾರತಿಯ ನಲ 

ವಿಂದಲೆತ್ತಿದರಲ್ಲಿ ಸತಿಯರು 

ಸಂದಣಿಸಿ ಪಾಡಿದರು ಶೋಭಾನವನು ಮನವೊಲಿದು ೧೧1 


೧೮೮ ಕನಕ ಸಾಹಿತ್ಯ ದರ್ಶನ-೨ 


ಊದಿದುವು ಕಹಳೆಗಳು ಶಂಖವು 

ನಾದಿಸಿತು ಭೇರೀ ಮೃದಂಗ ವಿ 

ನೋದದಿಂ ರಂಜಿಸಿತು ನಾನಾ ವಾದ್ಯರಭಸದಲಿ 

ಮೇದಿನೀಶ್ವರರಾಗ ಮುಯ್ಸಳ 

ನೋದಿಸಿದರವನಿಪಗೆ ಸತಿಗಿ 

ನ್ಸೈದೆತನ ಮಿಗಲೆಂದು ಹರಸಿತು ಮುನಿವಧೂನಿಕರ 1೧.೨1 


ಅರಸ ಕೇಳು ವಿದರ್ಭಪತಿ ಮುನಿ 

ವರರನುಪಚರಿಸಿದನು ಧರಣೀ 

ಸುರರಿಗಿತ್ತನು ಗೋ ಹಿರಣ್ಯ ಸುವಸ್ತು ದಾನವನು 

ಕರೆಸಿ ಕೊಟ್ಟನು ನೃಪತಿಗಖಿಲಾ 

ಭರಣಗಳ ಕರಿ ತುರಗ ರಥವನು 

ಪುರಜನರ ಸಂತೈಸಿ ಕಳುಹಿದನಖಿಳ ಬಾಂಧವರ (೧೩ 


ಹರೆದುದೋಲಗವಲ್ಲಿ ಯಾಚಕ 

ವರರು ಕೊಂಡಾಡಿದರು ಧರಣೀ 

ಶ್ಚರರು ಕಳುಹಿಸಿಕೊ೦ಡು ಹೊಕ್ಕರು ತಮ್ಮ ನಗರಿಗಳ 

ಮರುದಿವಸ ಯತುಪರ್ಣ ನಳನ್ಯಪ 

ಗೆರಗಿ ಕಳುಹಿಸಿಕೊಂಡಯೋಧ್ಯಾ 

ಪುರವ ಹೊಕ್ಕನು ಚೈದ್ಯಭೂಪತಿ ಮರಳಿದನು ಪುರಕೆ (೧೪। 


ಇಂದುಮುಖ ದಮಯಂತಿಯೊಡನಾ 

ನಂದದಲಿ ನಳನೃಪತಿ ಮಾವನ 

ಮಂದಿರದಿ ತಾನೊಂದು ವತ್ತರವಿದ್ದು ವಿಭವದಲಿ 

ಮುಂದೆ ನಮ್ಮಯ ನಿಷಧಪುರಿಗಾ 

ವಿಂದು ಗಮಿಸಲು ಬೇಕೆನುತ ತಾ 

ನಂದು ಭೀಮನೃಪಾಲನೊಡನಾಲೋಚಿಸಿದ ಹದನ (೧೫ 


ನಳಚರಿತ್ರೆ : ಒಂಬತ್ತನೆಯ ಸಂಧಿ ೧೮೯ 


ದಂಡು ನಡೆಯಲಿ ನಿಷಧಪುರಿಗಾ 

ಭಂಡ ನೃಪ ಪುಷ್ಕರನ ಮಾತೇ 

ನಂಡಲೆದು ಫಲವಿಲ್ಲ ಸಾಕಿನ್ನೇಳಿಯೆಂದೆನುತ 

ಮಂಡಲಾಧಿಪನೆನಲು ಭೂಪರ 

ತಂಡವೆದ್ದುದು ಕೂಡೆ ಭಟರು 

ದ್ದಂಡ ಕೈದುವ ಕೊಂಡು ನಡೆದರು ನಳನ ಸನ್ನೆಯಲಿ (೧೬ 


ತುರಗ ಹಲ್ಲಣಿಸಿದುದು ರಥ ಮೋ 

ಹರಿಸಿ ತೆರಳಿತು ಸಂಗರಕೆ ಮದ 

ಕರಿಗಳಿಟ್ಟಣಿಸಿದುದು ಕಾಲಾಳಿರದೆ ಸಂದಣಿಸೆ 

ನೆನೆದುದಗಣಿತ ಸೈನ್ಯಸಾಗರ 

ಮೊರೆವವೋಲ್‌ ಗಂಭೀರಭೇರಿಗ 

ಳುರವಣಿಸೆ ಹೊರವಂಟ ನಳನ್ಯಪನರಸ ಕೇಳೆಂದ ೧೭ 


ತುರಗಚಯ ವೆ೦ಟಣಿಸಿ ಹೂಡಿದ 

ವರರಥಕೆ ಬಲವಂದು ಕೈದುವ 

ಧರಿಸಿಯೇರಿದನರಸ ಮ೦ಗಳವಾದ್ಯ ರಭಸದಲಿ 

ತೆರಳಿತಲ್ಲಿ ಮಹಾರಥರು ಸಂ 

ಗರಕೆ ಮುಂಚುವ ಭಟರ ಗಡಣದಿ 

ಧುರಕೆ ನಡೆದರು ಮುಂದೆ ಸಾರುತ ಗೌರುಗಹಳೆಯಲಿ (೧೮ 


ಇದು ಕಣಾ ನಳನಂದು ವನವಾ 

ಸದ ಪಯಣವಾದಲ್ಲಿ ಮಕ್ಕಳ 

ಪದುಳದಿಂದೇರಿಸಿ ವಿದರ್ಭಕೆ ಕಳುಹಿ ಬಿಟ್ಟ ರಥ 

ಗದಗದಿಪ ನವರತ್ನ ನಿಚಯದೊ 

ಳುದಿಸಿ ಮೆರೆವ ಸುವರ್ಣ ಕಲಶವ 

ಮದನ ನೆಲೆವೀಡೆನಿಸಿ ಮೆರೆದುದು ವರವರೂಥವದು (೧೯ 


೧೯೦ ಕನಕ ಸಾಹಿತ್ಯ ದರ್ಶನ-೨ 


ಹೊಳೆವ ಸಿಂಧದ ಸಾಲ ರುಲ್ಲರಿ 

ಗಳ ಪತಾಕದ ಚಿತ್ರ ಚಮರಾ 

ವಳಿಗಳಿಂದಲಿ ಧಾತುಗುಂದಿದುದಭ್ರತಳ ಮುಸುಕಿ 

ಉಲಿವ ಮಂಗಳಪಾಠಕರ ಕಳ 

ಕಳಿಕೆ ಮಿಗೆ ಹೆಬ್ಬಲ ಛಡಾಳಿಸೆ 

ನೆಲ ಬಿರಿಯಲೈತಂದು ಬಿಟ್ಟುದು ನಿಷಧ ನಗರಿಯಲಿ bo] 


ದಾಳಿಯಿಟ್ಟರು ಹರಿದು ದಿಕ್ಕಿನ 

ಮೂಲೆಯವರಂಜಿದರು ಮುಮೊನೆ 

ಯಾಳು ಕವಿದುದು ಹಿಡಿದರಗ್ಗದ ಸೆರೆಯ ಸೂರೆಗಳ 

ಕೇಳಿದನು ಪುಷ್ಠರನು ನಿಷಧನ 

ದಾಳಿ ಬರುತಿದೆ ಖತಿಯ ಭರದಲಿ 

ಕಾಳಗಕೆ ನಳನೃಪತಿ ಬಂದನೆನುತ್ತ ಮುಳಿದೆದ್ದ ೨೧] 


ಆಗಲಿದಕೇನೀಗ ರಾಜ್ಯವ 

ನೀಗಿದಳಲಿನೊಳೊಮ್ಮೆ ಕದನಕೆ 

ತಾಗಿದನು ತಪ್ಪೇನು ಬರಹೇಳೆಮ್ಮ ಸೈನಿಕರ 

ಈಗಲೀತನ ಕಡಿದು ಸೆರೆಗಳ 

ಬೇಗ ಹಿಡಿಯೆಂದೆನುತ ನಿಜಬಲ 

ಸಾಗರವ ನೆರಹಿದನು ಕಳುಹಿದ ತನ್ನ ದಳಪತಿಯ ೨೨] 


ಹರಿಗೆ ಖಡ್ಗ ಕಠಾರಿ ತೋಮರ 

ಪರಶು ಮುದ್ದರ ಕುಂತ ಬಲ್ಲೆಹ 

ಪರಿಘ ಚಕ್ರ ತ್ರಿಶೂಲ ಕಕ್ಕಡ ಭಿಂಡಿವಾಲ ಚಯ 

ಸುರಗಿ ಸಬಳ ಮುಸುಂಡಿ ಮೊದಲಾ 

ದುರತರದ ಕೈದುಗಳ ಪಟುಭಟ 

ರುರವಣಿಸಿ ತಾಗಿದರು ರಿಪುಮೋಹರವನನುಗೊಳಿಸಿ ೨೩ 


ನಳಚರಿತ್ರೆ : ಒಂಬತ್ತನೆಯ ಸಂಧಿ ೧೯೧ 


ಹೊಕ್ಕರಾಹವದೊಳಗೆ ಮೊನೆಯ 

ಲ್ಲಿಕ್ಕಲಿಸಿ ಬರೆ ಕಂಡು ಮರುರೇ 

ಚುಕ್ಕಿಗಳಿರಾ ಎನುತ ಹೊಯ್ಬರು ಬೆರಸಿ ಪಟುಭಟರ 

ಇಕ್ಕಿದರು ಸುರಗಿಯಲಿ ಕರಿಗಳ 

ತಿಕ್ಕಿ ತಿವಿದರು ತೇರುಗಳ ಮುರಿ 

ದಿಕ್ಕಿ ಪರಿಘದೊಳೊರಸಿದರು ಕಾಲಾಳ ಮೂದಲಿಸಿ ೨೪ 


ಇಟ್ಟಣಿಸಿ ಬರೆ ತೇಜಿಗಳ ನೆರೆ 

ಕಟ್ಟಿ ಖಂಡಿಸಿ ಭಟರನಾ ಬೆ 

ನಟ್ಟಿ ಕಡಿದರು ಬೆರಸಿ ಬಹ ಬಲು ವೀರನಾಯಕರ 
ಹೊಟ್ಟುಗುಟ್ಟಿದರರುಣಜಲ ಸಾ 

ಲಿಟ್ಟುದವನಿಯೊಳಮಮ ನೆರೆ ಜಗ 

ಜಟ್ಟಿಗಳು ಕಾದಿದರು ರಣದಲಿ ಸುರರು ಬೆರಗಾಗೆ ೨೫। 


ಸಾರಥಿಯನೆಚ್ಚರಿಸಿ ರಥಿಕರು 

ತೋರಿದರು ಕೈಗುಣವ ಸರಳಿನ 

ಸಾರದಲಿ ರಿಪುಭಟರ ತಲೆಗಳ ತರಿದರಲ್ಲಲ್ಲಿ 

ಕಾರಿದರು ರಕುತವನು ತೇರಿನ 

ವಾರುವಂಗಳು ಮುಗ್ಗಿದುವು ರಣ 

ಧೀರರೆಚ್ಚಾಡಿದರು ಗಾಯದೊಳೊರಲಿತುಭಯಬಲ ೨೬ 


ಕೆಡೆದ ತಲೆಗಳ ಸಿಡಿದ ಹುಬ್ಬಿನ 

ಕಡಿದ ತೋಳ್ಗಳ ನೆಗ್ಗಿದೆಲುಗಳ 

ಉಡಿದ ತೊಡೆಗಳ ಮಿದುಳ ಖಂಡದ ಹರಿದ ಕರುಳುಗಳ 

ಒಡೆದ ನೆತ್ತಿಗಳಿ೦ದ ರಕುತದ 

ಮಡು ಹರಿಯೆ ತರಹರಿಸಲಾರದೆ 

ಪಡೆ ಮುರಿದು ಬರತಿರಲು ಕಂಡನು ಖಾತಿಯೊಳು ನಳನು ೨೭ 


೧೯೨ ಕನಕ ಸಾಹಿತ್ಯ ದರ್ಶನ-೨ 


ಕರೆದು ಸಾರಥಿಗರುಹಿದನು ಪು 

ಷ್ಠರನ ಬಲ ಕೈಮೀರಿ ಬರುತಿರೆ 

ತಿರುಹು ತೇಜಿಯನಿತ್ತಲಿವದಿರನೊರಸಿ ಬೆನ್ನಿನಲಿ 

ಕರುಳ ತೆಗೆವೆನೆನುತ್ತ ಚಾಪಕೆ 

ತಿರುವನೇರಿಸಿ ಸರಳಿನಲಿ ಬೊ 

ಬ್ಲಿರಿಯೆ ಧರೆ ತಲ್ಲಣಿಸಿತವನೀಪಾಲ ಕೇಳಂದ (೨೮ 


ಮುರಿದ ಬಲ ಸಂವರಿಸಿಕೊಂಡುದು 

ಮೊರೆವ ಕಹಳಾರವದ ಸನ್ನೆಯೊ 

ಳುರುಬಿತಾ ಬಲದೊಳಗೆ ಬೆರಸಿತು ನಳನ ಪರಿವಾರ 

ಅರಸನಾ ಸಮಯದಲಿ ಹೂಡಿದ 

ಸರಳ ಕೆನ್ನೆಗೆ ಸೇದಿ ಬಿಡೆ ಕ 

ತ್ತರಿಸಿ ಬಿಸುಟುದು ರಿಪುನೃಪರ ಶಿರಗಳನು ಖಂಡಿಸುತ ೨೯1 


ಇಳೆ ಸರಳಮಯವಾಯ್ತು ಕೆಂಡದ 

ಮಳೆ ಕರೆದುದೆನೆ ಪುಷ್ಠ್ಷರನ ಬಲ 

ದೊಳಗೆ ಬಿದ್ದುದನೇಕರಿಪುನೃಪ ಸೈನ್ಯಸಾಗರವು 

ಮಲೆತವರ ಶಿರಗಳನು ಖಂಡಿಸಿ 

ತಲೆಯ ಚೆಂಡಾಡಿದರು ರಥಿಕರು 

ಬಲುಗುದುರೆ ಕಾಲಾಳು ನೆಗ್ಗಿತು ನಳನ ಶರಹತಿಗೆ (೩೦। 


ತೆರಹುಗೊಟ್ಟೊಳಹೊಗಿಸಿ ಸದೆದನು 

ಬರಸಿಡಿಲು ಬಡಿವಂತೆ ರಿಪುಬಲ 

ಮುರಿದು ನಿಂದುದು ಗಾಯವಡೆದರು ವೀರಪಟುಭಟರು 
ಹುರಿಯೊಡೆದು ಮೈದೆಗೆದು ಸಲೆ ಕೈ 

ಮುರಿಯೆ ಕೈದುವ ಬಿಸುಟು ಪಡೆ ಮೊಗ 

ದಿರಹುಲೆಚ್ಚನು ಕೊಚ್ಚಿದನು ಪುಷ್ಕರ ಚತುರ್ಬಲವ ೩೧1 


ನಳಚರಿತ್ರೆ : ಒಂಬತ್ತನೆಯ ಸಂಧಿ ೧೯೩ 


ಗಾಳಿ ಮುರಿದೌಕಿದಡೆ ಘನಮೇ 

ಫಾಳಿ ನಿಲುವುದೆ ನಿಷಧಪತಿಶರ 

ಜಾಳದಲಿ ಕಡಿವಡೆದು ಬಿದ್ದರು ರಾಯರಾವುತರು 

ಆಳು ಮುರಿದುದು ಕಂಡ ಮುಖದಲಿ 

ಹೇಳಲೇನಾನವರ ವಿಧಿಯನು 

ಸೋಲದಲಿ ಮನಗುಂದಿ ಹಾಯ್ದರು ಬಿಟ್ಟ ಮಂಡೆಯಲಿ [೩೨] 


ಆರು ಸಾಸಿರ ತೇರುಗಳು ಹದಿ 

ನಾರು ಸಾಸಿರ ಕರಿಗಳಿಪ್ಪ 

ತ್ತಾರು ಸಾವಿರ ತುರಗ ಕಾಲಾಳೊಂದು ಲಕ್ಷದಲಿ 

ಸೇರಿತಂತಕಪುರಿಗೆ ಸರಳಿನ 

ಸಾರದಲಿ ರಿಪುಸೇನೆ ಮುರಿದುದು 

ಆರು ಬಲ್ಲರು ಮಿಕ್ಕ ಸೇನೆಯನರಸ ಕೇಳೆಂದ 1೩೩ 


ಮರನ ಹುತ್ತವನೇರಿದರು ಸಂ 

ಗರದಿ ಕೈದುವ ಬಿಸುಟು ಸಲೆ ಮೈ 

ಮರೆದು ತೇಜಿಯನಿಳಿದು ರಾವರು ಕೊರಳ ಸಲಹೆನುತ 

ಕರವ ಮುಗಿದರು ಜೋದರರು ಮೈ 

ಮರೆದು ಕದನದ ಗಾಯದಲಿ ನೊಂ 

ದೊರಲಿ ಬಾಯಲಿ ಬೆರಳನಿಟ್ಟುದು ವೈರಿ ಪಾಯದಳ [೩೪] 


ಮುರಿದು ಬರುತಿದೆ ಜೀಯ ಬಲ ನಿಲ 

ಲರಿದು ನಮ್ಮದು ನಳನೃಪಾಲನ 

ಶರಹತಿಗೆ ನೆರೆ ಮುಗ್ಗಿ ಕೆಡೆದುದು ತಾರುತಟ್ಟಿನಲಿ 

ತರಹರವ ನಾ ಕಾಣೆನೀ ಮೋ 

ಹರಕೆ ಗತಿಯೇನೆನಲು ಪುಷ್ಕರ 

ಭರದಿ ಕೋಪದೊಳಂದು ಕೆರಸಿದನಾಗ ನಿಜಬಲವ ೩೫ 


೧೯೪ ಕನಕ ಸಾಹಿತ್ಯ ದರ್ಶನ-೨ 


ಅರಸ ಕೇಳರಮನೆಗೆ ಬಂದನು 

ಉರುತರದ ಕೈದುಗಳ ತರಿಸಿಯೆ 

ಧುರವಿಜಯರಿಗೆ ಕರೆಸಿಕೊಟ್ಟನು ಚಾಪಮಾರ್ಗಣವ 

ಕರಿತುರಗ ಕಾಲಾಳು ನೆರೆದುದು 

ಮೊರೆವ ವಾದ್ಯದ ರಭಸದಲಿ ಸಂ 

ಗರಕೆ ಪಯಣವ ಮಾಡುತಿರ್ದನು ನೃಪತಿ ಕೇಳೆಂದ 1೩೬ 


ತೆಗೆದು ಹಿ೦ದಕೆ ನಿಷಧಪತಿ ಕಾ 

ಳಗದಿ ಹಿಡಿಸಿದ ಧರ್ಮಗಹಳೆಯ 

ವಿಗಡ ಪುಷ್ಕರನಿತ್ತ ಕೋಪಾಗ್ನಿಯಲಿ ಖತಿಮಸಗಿ 

ಹಗೆಗೆ ಜಯವಾಯ್ದಿಂದಿನಲಿ ತಾ 

ಹೊಗುವೆನಹಿತರ ಮುರಿವೆನೆನೆ ಕೈ 

ಮುಗಿದು ಬಿನ್ನೈಸಿದನು ವರಮಂತ್ರೀಶ ಪುಷ್ಕರಗೆ ೩೭ 


ಅರಿಭಯಂಕರ ನೈಷಧನ ಸಂ 

ಗರದಿ ಗೆಲುವವರಾರು ದೇವಾ 

ಸುರರು ನಿಲಲರಿದರಸ ಮಿಕ್ಕಿನ ನರರ ಪಾಡೇನು 

ಮರುಳುತನ ಬೇಡಿನ್ನು ನೃಪನನು 

ಕರೆಸಿ ಸಂಧಿಯ ಮಾಡಿ ಜೂಜಿನ 

ಮರುವಲಗೆಯಲಿ ಗೆಲುವುದುಚಿತವಿದೆ೦ದನಾ ಮಂತ್ರಿ ೩೮, 


ವೀರಸೇನನ ತನಯ ನಿಷಧನ 

ಸೇರಿಹಳು ಜಯಲಕ್ಷ್ಮೀ ಸೇನಾ 

ಭಾರದಲಿ ಯತುಪರ್ಣ ಚೈದ್ಯ ವಿದರ್ಭ ಮೊದಲಾದ 
ಭೂರಿನೃಪರೋಲೈಸುತಿದೆ ಸರಿ 

ಯಾರು ಸಂಗ್ರಾಮದಲಿ ನಳನಲಿ 

ಮೀರಿ ಕೈಮಾಡಿದರೆ ತಪ್ಪದು ಮರಣ ನಿನಗೆಂದ ೩೯, 


ನಳಚರಿತ್ರೆ : ಒಂಬತ್ತನೆಯ ಸಂಧಿ ೧೯೫ 


ಎನಲು ಕೇಳ್ದಾ ಮಾತಿನಲಿ ಬಂ 

ದನು ನಳನ ಕಂಡನು ಮಹೀಪತಿ 

ಎನಗೆ ನಿಮ್ಮಲಿ ಕದನವೇತಕೆ ಸಾಕದಂತಿರಲಿ 

ಜನಪತಿಗಳೀಕ್ಷಿಸಲಿ ಮರು ಜೂ 

ಜಿನಲಿ ನಿಪುಣರು ನಾವು ನಿಮ್ಮಲಿ 

ಮನಕೆ ಹರುಷಿತವಾಗಲಾಡುವೆನೆಂದ ನಸುನಗುತ We) 


ಎಲವೊ ಕೇಳಿನ್ನಾದುದಾಗಲಿ 

ಕಲಹಕಂಜುವೆ ನೀನು ಜೂಜಿನ 

ಬಳಕೆಯಲಿ ಬಲ್ಲಿದನು ನಮ್ಮನು ಕರೆದ ತಪ್ಪೇನು 

ಕಲಹವಾಗಲಿ ಜೂಜದಾಗಲಿ 

ಗೆಲುವೆ ನಿನ್ನನು ಕುಟಿಲಹೃದಯದ 

ನೆಲೆಯ ಬಲ್ಲೆನು ನಿನಗೆ ಮನವೊಲಿದುದನು ಮಾಡೆಂದ lel 


ಅರಸ ಕೇಳಾ ಪುಷ್ಕರನು ತ 

ನ್ನರಮನೆಗೆ ಕರೆತಂದನಾ ಕಲಿ 

ಪುರುಷನಿಂದಲಿ ಮುನ್ನ ಗೆಲಿದಗ್ಗಳಿಕೆಯಲಿ ನೃಪನ 

ಪಿರಿದು ತಾ ಗೆಲಬಲ್ಲೆನೆಂದಾ 

ಪ್ತರನು ಕರೆಸಿದನೋಲಗದಿ ಕು 

ಳ್ಲರಲು ತಂದರು ಸಾರಿಗಳನಿರಿಸಿದರು ಸಮ್ಮುಖದಿ (೪೨) 


ನಳನ್ಯಪತಿ ನೀ ಗೆಲಿದೊಡೀ ಭೂ 

ಲಲನೆಯನು ತಾ ಬಿಡುವೆ ಸೋತರೆ 

ಬಳಿಕ ದಮಯಂತಿಯನು ನನಗೊಪ್ಪಿಸುವುದೆಂದೆನಲು 

ಇಳೆಯೊಳಿಹ ಭೂರುಹದ ಹೃದಯದ 

ನೆಲೆಯ ಬಲ್ಲಗ್ಗಳಿಕೆಯಲಿ ತಾ 

ಗೆಲುವೆನೆಂದೊಪ್ಪಿದನು ಮನದಲಿ ಧೈರ್ಯಪರನಾಗಿ (೪೩ 


೧೯೬ ಕನಕ ಸಾಹಿತ್ಯ ದರ್ಶನ-೨ 


ಹೂಡಿದರು ಸಾರಿಗಳ ನೆತ್ತವ 

ನಾಡಿದರು ಮನನಲಿದು ಖಾಡಾ 

ಖಾಡಿಯಲಿ ದುಗ ಬಾರ ಇತ್ತಿಗವೆಂಬ ರಭಸದಲಿ 

ಬೇಡಿದರೆ ಬೀಳುವುದು ದಾಯದ 

ರೂಢಿ ಜಳುಪಿಸೆ ಹಳೆವ ದಾಳದ 

ರೂಢಿಗಚ್ಚರಿಯಾಗೆ ನಳನೃಪ ಗೆಲಿದು ಬೊಬ್ಬರಿದ ೪೪।| 


ಖಿನ್ನನಾದನು ಪುಷ್ಠರನು ಹರು 

ಷೋನ್ನತಿಯ ಬೀಳ್ಕೊಡಲು ಗುಣ ಸಂ 

ಪನ್ನನೇರಿದ ರತ್ನಸಿ೦ಹಾಸನವ ನಳನೃಪತಿ 

ಪನ್ನಗಾರಿದ್ದಜನ ಕೃಪೆ ನಿನ 

ಗಿನ್ನು ಸಿದ್ಧಿಸಲೆಂದು ಮುನಿಜನ 

ರುನ್ನತದಿ ಕೊಂಡಾಡಿ ಹರಸಿದರೆಲ್ಲ ಧರಣಿಪನ ೪೫) 


ದೇವದುಂದುಭಿ ಮೊಳಗಿದುದು ದಿವಿ 

ಜಾವಳಿಗಳಭ್ರದಲಿ ಸಂಧಿಸಿ 

ಹೂವಿನಲಿ ಮಳೆಗರೆದರಾಗ ನೃಪಾಲನಂಗದಲಿ 

ಕೋವಿದರು ಸುಜನಾವನೀಶರು 

ಸೇವಿಸಲು ಧರೆ ನಲಿಯೆ ನೃಪ ರಾ 

ಜೀವಲೋಚನನಂತೆ ಸಿ೦ಹಾಸನದಿ ರಂಜಿಸಿದ (೪೬, 


ಬಂದು ಕಂಡರು ಪುರಜನರು ನಲ 

ವಿಂದ ಕಾಣಿಕೆಗೊಟ್ಟು ಸುರಕುಲ 

ವೃಂದ ನಲಿಯಲು ಮಂತ್ರಿಬಾಂಧವರೆಲ್ಲ ಕೈಮುಗಿದು 

ವಂದಿಸುತ ಕುಳ್ಳಿರಲು ಸಭೆಯಲಿ 

ತಂದರಾರತಿಗಳನು ನೃಪಗರ 

ವಿಂದಮುಖಿಯರು ಹರುಷದಿಂದೆತ್ತಿದರು ಮನವೊಲಿದು ೪೭ 


ನಳಚರಿತ್ರೆ : ಒಂಬತ್ತನೆಯ ಸಂಧಿ ೧೯೭ 


ನಲವು ಹಿಂಗಿದ ಪುಷ್ಕರನ ಮನ 

ವೊಲಿದು ಮನ್ನಿಸಿ ಕರೆದು ನಳನೃಪ 

ಕಲಿಪುರುಷನಿಂದಾದುದುಪಹತಿ ನಿನ್ನ ತಪ್ಪೇನು 

ಹಲವ ಹಂಬಲಿಸದಿರು ನಿನ್ನಲಿ 

ಛಲವು ನಮಗಿನಿತಿಲ್ಲ ಮುನ್ನವೊ 

ಲಿಳೆಯ ಪಾಲಿಸು ನಮ್ಮ ನೀನೋಲಗಿಸು ಹೋಗೆಂದ ೪೮ 


ಎನಲು ಲಜ್ಜಿತನಾಗಿ ಪುಷ್ಕರ 

ವಿನಯದಲಿ ತಾನೆರಗಿ ನಿಮ್ಮಡಿ 

ವನಜದೆಡೆಗಪರಾಧಿಯಾದೆನಗಾವ ಗತಿಯಹುದೊ 

ಜನಪ ಸಲಹು ಕೃತಘ್ನನನು ಸ 

ಜ್ಞನ ಶಿರೋಮಣಿ ನೀನು ಗುಣಹೀ 

ನನನು ಕೃಪೆಯಲಿ ರಕ್ಷಿಸೆಂದೆರಗಿದನು ಪದಯುಗಕೆ ೪೯] 


ತನುವ ಸೈಗೆಡೆದಿಹನನೆಬ್ಬಸಿ 

ಜನಪನೆಂದನು ಪೂರ್ವಫಲ ಸಂ 

ಜನಿಸಿತಿದಕಿನ್ನಾರು ಮಾಡುವುದೇನು ಎನುತವನ 

ವಿನಯವಚನಕೆ ಮೆಚ್ಚಿ ಕೊಟ್ಟನು 

ಕನಕಮಣಿ ಭೂಷಣಗಳನು ಕಾಂ 

ಚನವರೂಥವನಿತ್ತು ಮನ್ನಿಸಿ ಕಳುಹಿದನು ಮನೆಗೆ 1೫೦1 


ಕರೆಸಿದನು ಬಾಂಧವರ ಮಂತ್ರೀ 

ಶ್ವರರ ವಿದ್ವಾಂಸರ ನೃಪಾಲರ 

ಕರಣಿಕರನಾಪ್ತರನು ಹಿರಿಯರ ವೀರ ಪಟುಭಟರ 

ವರಸಚಿವ ಸಾಮಂತ ಮಲ್ಲರ 

ತರುಣಿಯರ ನಟ ಗಾಯಕರ ಸುಜ 

ನರಿಗೆ ಮನ್ನಿಸಿ ಕೊಟ್ಟನುಡುಗೊರೆಗಳ ಮಹೀಪಾಲ ೫೧। 


೧೯೮ ಕನಕ ಸಾಹಿತ್ಯ ದರ್ಶನ-೨ 


ಕನಕರತ್ನ ಪ್ರಭೆಯ ಸಿಂಹಾ 

ಸನದೊಳೊಪ್ಪಿದನುಭಯ ಪಾರ್ಶ್ವದಿ 

ವನಿತೆಯರು ಚಿಮ್ಮಿದರು ಸಿತಚಾಮರವನಾ ನೃಪಗೆ 
ಜನಪತಿಗಳಿಕ್ಕೆಲದಲಿ ಮಂತ್ರಿ 

ಜನ ಪುರೋಹಿತ ಮಲ್ಲ ಗಾಯಕ 

ವನಿತೆಯರ ಗಡಣದಲಿ ಮೆರೆದುದು ನೃಪತಿಯಾಸ್ಥಾನ [೫೨] 


ಚಿಂತೆ ಬಲಿದು ವಿದರ್ಭದಲಿ ದಮ 

ಯಂತಿ ಕೆಳದಿಯರೊಡನೆ ನುಡಿದಳು 

ಪಂತದಲಿ ಪುಷ್ಠರನ ಗೆಲಿದರೊ ಸೋತನೋ ನೃಪತಿ 

ಕಂತುಪಿತನ ಕೃಪಾವಲೋಕನ 

ವೆಂತಿಹುದೊ ತನಗೆಂಬ ಸಮಯದೊ 

ಳಂತರಿಸದೈತಂದರಲ್ಲಿಗೆ ನಳನ ಮಂತ್ರಿಗಳು ೫೩ 


ತಾಯೆ ಬಿನ್ನಹವಿಂದು ನಮ್ಮನು 

ರಾಯನಟ್ಟದ ನಿಮ್ಮ ಬಳಿಗೆ ನಿ 

ರಾಯಸದಿ ಪುಷ್ಕರನ ಗೆಲಿದನು ಸಕಲರಾಜ್ಯವನು 

ನ್ಯಾಯದಲಿ ಕೈಕೊಂಡು ನಿಮ್ಮನು 

ಪ್ರೀಯದಿಂ ಬರಹೇಳಿದನು ಕಮ 

ಲಾಯತಾಂಬಕಿ ಬಿಜಯಮಾಡೆಂದೆರಗಿದರು ಪದಕೆ HO 


ಕೇಳಿ ಹರುಷಿತೆಯಾದಳವರಿಗೆ 

ಪಾಲಿಸಿದಳಾಭರಣ ವಸ್ತುವ 

ಲೋಲಲೋಚನೆ ಬಂದು ತಂದೆಗೆ ನಮಿಸಿ ವಿನಯದಲಿ 

ನಾಳೆ ಪಯಣವ ಮಾಡಿ ನಿಷಧ ನೃ 

ಪಾಲನಲ್ಲಿಗೆ ತನ್ನ ಕಳುಹೆನೆ 

ಬಾಲಕಿಯ ನುಡಿಗೇಳಿ ತೆಗೆದಪ್ಪಿದನು ಭೀಮನೃಪ ೫೫ 


ನಳಚರಿತ್ರೆ : ಒಂಬತ್ತನೆಯ ಸಂಧಿ ೧೯೯ 


ತೆಗೆಸಿದನು ಭಂಡಾರದಲಿ ಬಗೆ 

ಬಗೆಯ ವಸ್ತುವ ಸುಭಟರಿಗೆ ರುಗ 

ರುಗಿಪ ಹೊನ್ನಾಯುಧವ ನವರತ್ನಗಳ ತೊಡಿಗೆಗಳ 

ಸುಗುಣಿಯರು ಮೊದಲಾದ ಪರಿವಾ 

ರಗಳಿಗಿತ್ತಮು ಪಯಣದಲಿ ತೇ 

ರುಗಳ ಶೃಂಗರಿಸಿದರು ಬಿರುದಿನ ಸಿಂಧಗಳ ನೆಗಹಿ ೫೬ 


ಬಿಗುಹನೇರಿಸಿ ಹಯಗಳನು ರೆಂ 

ಚೆಗಳ ಹಮ್ಮಿದರಾನೆಯಲಿ ಸ 

ತ್ರಿಗೆಗಳನು ಪಲ್ಲೈಸಿದರು ಮೇಲೆಸೆವ ಕಳಶದಲಿ 

ಸೊಗಸುದೋರುವ ಭಟರ ನೆರೆ ಕೈ 

ದುಗಳ ಹೊರಹಿನ ನ್ಯಪರ ಬಳಿಯಲಿ 

ನೆಗಹಿ ಬೀಸುವ ಚೌರಿಗಳ ಸಂಭ್ರಮದೊಳೊದಗಿದರು ೫೭, 


ಮಣಿರಥಂಗಳ ನಡುವೆ ಸುಳಿವಂ 

ದಣದ ಸಾಲಿನ ಮಧ್ಯದಲಿ ಉರ 

ವಣಿಪ ಮತ್ತಗಜ೦ಗಳಲಿ ಮಾವುತರ ಕಳಕಳದ 

ಕುಣಿವ ತೇಜಿಯ ರಾವುತರ ಸ೦ 

ದಣಿಗಳಲಿ ಚತುರಂಗ ಬಲವಿ 

ಟ್ಟಣಿಸಿ ನಡೆದುದು ಸಾಲುಸತ್ತಿಗೆಗಳ ವಿಡಾಯಿಯಲಿ ೫೮ 


ನಾರಿಯರ ಸಂದಣಿಯು ನೆರೆದುದು 

ತೇರಿನಲಿ ಕೆಲರಂದಣದಿ ಕೆಲ 

ರೇರಿದರು ವಾಜಿಗಳ ಗಜಕ೦ಧರದ ಗದ್ದುಗೆಯ 

ಸೇರಿ ನಡೆದರು ಮುಂದೆ ಘನಗಂ 

ಭೀರವಾದ್ಯದ ರಭಸ ತಾನದು 

ಭೋರಿಡಲು ಹೊರವಂಟಳಂಗನೆ ಸಕಲ ವಿಭದಲಿ ೫೯ 


೨೦೦ ಕನಕ ಸಾಹಿತ್ಯ ದರ್ಶನ-೨ 


ಬಂದಳಾ ದಮಯಂತಿ ದೇವ ಮು 

ಕುಂದ ರಕ್ಷಿಸುಯೆನುತ ತನ್ನಯ 

ನಂದನರ ಸಹಿತೇರಿದಳು ಮಣಿಮಯ ವರೂಥವನು 

ಹಿಂದೆ ಮುಂದಿಕ್ಕೆಲದ ನಾರೀ 

ವೃಂದ ನಡೆಯಲು ಮನದ ಹರ್ಷಾ 

ನಂದದಲಿ ನಡೆತಂದು ಹೊಕ್ಕಳು ನಿಷಧಪಟ್ಟಣವ (೬೦1 


ನೋಡುತಿರ್ದರು ಪುರಜನರು ನೆಲೆ 

ಮಾಡದುಪ್ಪರಿಗೆಯಲಿ ಮಿಗೆ ಕರು 

ಮಾಡದೆಡೆಯಲಿ ಸೌಧಗಳ ಜಾಲಂಧ್ರ ಶಿಖರದಲಿ 

ನೋಡುವರ ತಾ ನೋಡಿ ನಸುನಗು 

ತಾಡುವರ ನೃತ್ಯದಲಿ ಗಾನವ 

ಪಾಡುವರ ಕಂಡಲ್ಲಿ ನಲಿಯುತ ಬಂದಳರಮನೆಗೆ Xe] 


ಬಾಗಿಲಲಿ ರಥವಿಳಿದು ಬಳಿಕ ಸ 

ರಾಗದಿಂದೊಳಹೊಗುತಿರಲು ಪ 
ಣ್ಯಾಂಗನೆಯರಾರತಿಯನೆತ್ತಿದರತುಳ ವಿಭವದಲಿ 

ಭೋಗಿ ಶಯನನ ಕರುಣ ನಿಮಗುಂ 

ಟಾಗಿ ಸುಖಿಯಾಗೆಂದು ಹರಸಿದ 

ರಾಗ ಮುನಿನಿಕುರುಂಬವಕ್ಷತೆ ತಳಿದರಂಗನೆಗೆ (೬೨1 


ಹರಕೆಗಳ ಕೈಕೊಳುತ ಸತಿ ಬಂ 

ದರಮನೆಯ ಹೊಕ್ಕಳು ನೃಪಾಲನ 

ಚರಣಕಮಲಕೆ ನಮಿಸಿ ಪಡೆದಳು ಪತಿಯ ಚಿತ್ರವನು 

ಅರಸ ಕೇಳ್ಳ ನಿಷಧಪತಿ ನಿಜ 

ತರುಣಿ ಸುತರೊಡಗೂಡಿ ಮಂಗಳ 

ಕರೆದೊಳೊಪ್ಪಿದ ಸಕಲದೇವಾಮರರು ಕೊಂಡಾಡೆ ೬೩ 


ನಳಚರಿತ್ರೆ : ಒಂಬತ್ತನೆಯ ಸಂಧಿ ೨೦೧ 


ಪರಮ ಪುಣ್ಯೋದಯನು ಸದ್ಗುಣ 

ಭರಿತ ಸತ್ಯಸುಭಾಷಿತನು ಸಂ 

ಗರಸುಧೈರ್ಯನು ನಿತ್ಯನಿರ್ಮಲ ನಿಗಮಕೋವಿದನು 

ಅರಸುಕುಲ ಪಾವನನು ನಳಭೂ 

ವರನು ಸಿ೦ಹಾಸನದಿ ರಂಜಿಸಿ 

ಧರೆಯನಾಳಿದ ವರಪುರದ ಚೆನ್ನಿಗನ ಕರುಣದಲಿ ೭೪] 


ಮುನಿಕುಲಾಂಬುಧಿಚಂದ್ರ ರೋಮಶ 

ಮುನಿಪ ವಿಸ್ತರಿಸಿದನು ನಳಭೂ 

ಪನ ಚರಿತ್ರೆಯ ಕೇಳಿ ತಲೆದೂಗಿದನು ಯಮಸೂನು 

ಮನಕೆ ಹರುಷಾನ೦ದವಾಯ್ತೆಲೆ 

ಮುನಿಪ ನಿಮ್ಮಡಿ ಕರುಣದಲಿ ಇಂ 

ದೆನಗೆ ಫಲಿಸಿತು ಪುಣ್ಯವೆ೦ದೆರಗಿದನು ಚರಣದಲಿ ೬೫ 


ದೇವಮುನಿಗಳು ನೀವು ನಮ್ಮನು 

ಪಾವನವ ಮಾಡಿದಿರಿ ನಮಗಿ 

ನ್ನಾವುದರಿದು೦ಟನ್ನು ಪಾರ್ಥನ ಹದನವೇನರಿಯೆ 

ಆ ವಿವರವೆನಗಿನ್ನು ತಿಳುಹೆನೆ 

ದೇವನಗರಿಯೊಳಿಂದನಲಿ ಗಾಂ 

ಡೀವಿ ಸುಸ್ಥಿರನರಸ ಚಿಂತಿಸಬೇಡ ನೀನೆಂದ ೬೬ 


ಎಲೆ ಯುಧಿಷ್ಠಿರ ಕೇಳು ಲೋಕದ 

ಲಲನೆಯರ ಪರಿಯಲ್ಲ ನಾಲ್ವರು 

ಚೆಲುವೆಯರು ಗುಣಶೀಲಸಂಪನ್ನೆಯರು ಭುವನದಲಿ 

ನಳಿನಮುಖಿ ದಮಯಂತಿ ಸೀತಾ 

ಲಲನೆ ದ್ರೌಪದಿ ಚಂದ್ರಮತಿ ಕೋ 

ಮಲೆಯರಚ್ಯುತನಚ್ಚು ಮೆಚ್ಚಿನ ರಾಜವನಿತೆಯರು ೭] 


೨೦೨ ಕನಕ ಸಾಹಿತ್ಯ ದರ್ಶನ-೨ 


ನಿನಗೆ ಪಟ್ಟದ ಮಹಿಳೆ ದ್ರೌಪದಿ 

ವನಿತೆಯರ ಸಾಮ್ರಾಜ್ಯಸಂಪದ 

ವನಿತು ಸತಿಯಿಂದಾಗುವುದು ಕಾಮ್ಯಗಳು ಸಿದ್ಧಿಪುವು 

ಜನಪ ಚಿಂತಿಸಬೇಡ ನಾಳಿನ 

ದಿನದಿ ಬಹ ನಿನ್ನನುಜನರ್ಜುನ 

ಮನದ ಚಿಂತೆಯ ಬೀಳುಕೊಡು ಸುಖಿಯಾಗು ನೀನೆಂದ ೬೮ 


ಹರನು ನಿಮಗೆ ಸಹಾಯ ದೇವಾ 

ಸುರರು ನಿಮಗೊಳ್ಳಿದರು ಲಕ್ಷ್ಮೀ 

ವರನು ನಿಮಗಿನ್ನಂತರಂಗದ ಪರಮಸಖನಿರಲು 
ಮರುಗಲೇಕಿನ್ನಾವುದರಿದೆಲೆ 

ಧರಣಿಪತಿ ಸಾಕಿನ್ನು ರಾಜ್ಯದ 

ಸಿರಿ ನಿನಗೆ ಬಂದಪುದು ರಿಪುಸಂಹಾರವಹುದೆಂದ ೬೯, 


ಎಂದು ಬುದ್ಧಿಯ ಪೇಳಿ ಮುನಿ ಯಮ 

ನಂದನನ ಬೀಳ್ಕೊಂಡು ತಾಪಸ 

ವೃಂದ ಸಹಿತಲ್ಲಿಂದ ಹೊರವಂಟನು ನಿಜಾಶ್ರಮಕೆ 

ಅಂದು ಯಮಳರು ಧೌಮ್ಯ ದ್ರೌಪದಿ 

ಸಂದ ಮುನಿಜನ ಸಹಿತ ಯಮಸುತ 

ಬಂದು ಹೊಕ್ಕನು ಪರ್ಣಶಾಲೆಯನಧಿಕ ಹರುಷದಲಿ (೭೦1 


ಈ ಕಥೆಯನಾಲಿಸುವ ಜನರಿಗ 

ನೇಕ ಸುಖಸಾಮ್ರಾಜ್ಯಪದವಿಯ 

ನಾ ಕಮಲಲೋಚನನು ವರಪುರದರಸ ಪಾಲಿಸುವ 

ಲೋಕಪಾವನ ನಳನ ಕಥೆಯ ನಿ 

ರಾಕರಿಸಿದವರಧಿಕ ನರಕದ 

ಲೋಕವಾಳುವರೆಂದು ರೋಮಶ ನುಡಿದನರಸಂಗೆ ೭೧। 


ನಳಚರಿತ್ರೆ : ಒಂಬತ್ತನೆಯ ಸಂಧಿ ೨೦೩ 


ಮೇದಿನಿಯೊಳೀ ಪುಣ್ಯಚರಿತೆಯ 

ನಾದರಿಸಿ ಬರೆದೋದಿ ಕೇಳುವ 

ಸಾಧುಸಜ್ಜನರಾದವರಿಗಹುದಖಿಳ ಕೈವಲ್ಯ 

ವೇದಗೋಚರ ಕೃಷ್ಣ ವರಪುರ 

ದಾದಿಕೇಶವನಮರ ವಂದಿತ 

ನಾದಿನಾರಾಯಣನು ಸಲಹುವನಖಿಳ ಸಜ್ಜನರ ೭೨] 


ಮಂಗಲಂ 


Bs 


ಕನಕ ಸಾ ದರ್ಶನ 


BLANK PAGE 


ಅರ್ಥಕೋಶ 


ಟ್ಟ 


ಕನಕ ಹಾ ದರ್ರನಾವಿ 


BLANK PAGE 


ಅರ್ಥಕೋಶ 


ಅಂಟಿನ ಕೋಲು-ಬೇಟೆಯ ವೇಳೆಯಲ್ಲಿ 
ಮೃಗಗಳನ್ನು 
ಸೋಹುವ ಕೋಲು 
ಅಂಡಲೆ-ಹಿಂಬಾಲಿಸು, ತಿರುಗು 
ಅಂತಕಪುರಿ-ಯಮನ ಪಟ್ಟಣ 
ಅಂದಣ-ಪಲ್ಲಕ್ಕಿ 
ಅ೦ಬಕ-ಕಣ್ಣು 
ಅಂಬರ-ಬಟ್ಟೆ 
ಅಕ್ಷಯ-ನಾಶವಿಲ್ಲದವನು 
ಅಗಜೆ-ಗಿರಿಜೆ 
ಅಗಣಿತ-ಲೆಕ್ಕವಿಲ್ಲದ 
ಅಗಳು-ಕ೦ಂದಕ 
ಅಗ್ಗ (ಳ)-ಶ್ರೇಷ್ಠ 
ಅಗ್ಗಳಿಕೆ-ಹಿರಿಮೆ, ದೊಡ್ಡಸ್ತಿಕೆ 
ಅಘಾಡ-ಅತ್ಯಧಿಕ 
ಅಚ್ಚರಿ-ಆಶ್ಚರ್ಯ 
ಅಡಸು-ಮೇಲೆಬೀಳು 
ಅಣುಗರು-ಮಕ್ಕಳು 
ಅಣೆ-ತಿವಿ, ಸೋಕು 
ಅತುಳ-ಅಪಾರ, ಅಸಮಾನ 
ಅದ್ರಿ-ಬೆಟ್ಟ 
ಅಧರ-ಕೆಳದುಟಿ 
ಅನಲ-ಅಗ್ನಿ 
ಅನುಜಾತ-ತಮ್ಮ 
ಅನುನಯ-ವಿಶ್ವಾಸ 





ಅನುಪಮಿತ-ಹೋಲಿಕೆಯಿಲ್ಲದ 
ಅನುವಾಗು-ಸಿದ್ಧವಾಗು 
ಅನ್ವಯ-ವಂಶ 
ಅನಿಬರು-ಅಷ್ಟೂಜನ 
ಅನಿಮಿಷಾಧಿಪ-ದೇವತೆಗಳ ಒಡೆಯ 
(ಇಂದ್ರ) 
ಅನೂನ-ಕುಂದಿಲ್ಲದ 
ಅನೃತ-ಅಸತ್ಯ 
ಅಪಯಶ-ಅಪಕೀರ್ತಿ 
ಅಬುಧಿ-ಸಮುದ್ರ 
ಅಭಿಧಾನ-ಹೆಸರು 
ಅಮರದುಂದುಭಿ-ದೇವದುಂದುಭಿ 
(ನಗಾರಿ) 
ಅರಸಂಚೆ-ರಾಜಹಂಸೆ 
ಅರಸು-ಹುಡುಕು 
ಅರಿದಾಯಿತು-ತಿಳಿದುದಾಯಿತು, 
ಅನುಭವಕ್ಕೆ ಬಂತು 
ಅರುಣಜಲ-ರಕ್ಷ 
ಅರುಹು-ಹೇಳು 
ಅಲರು-ಹೂವು 
ಅಲಸು-ಆಯಾಸ 
ಅವಘಡಿಸು-ಹೀಯಾಳಿಸು 
ಅವಧರಿಸು-ಲಾಲಿಸು 
ಅವನಿ-ಭೂಮಿ 


೨೦೮ 


ಅಷ್ಟಭೋಗ-ಎಂಟು ಭೋಗಗಳು 
(ಮನೆ, ಹಾಸುಗೆ, ವಸ್ತ್ರ 
ಆಭರಣ, ಸ್ತೀ, ಪುಷ್ಪ, 
ಗಂಧ, ತಾಂಬೂಲ) 
ಅಸು-ಪ್ರಾಣ 
ಅಹಿ-ಸರ್ಪ 
ಅಹಿಪತಿ-ಆದಿಶೇಷ 
ಅಳಲು-ದುಃಖ 
ಅಳವಡು-ವಶವಾಗು 
ಅಳವೆ-ಶಕ್ಕವೆ, ಸಾಧ್ಯವೆ 
ಅಳಿವಿಂಡು-ದುಂಬಿಗಳ 
ಆಕೆವಾಳ-ಶೂರ 
ಆಖಂಡಲ-ದೇವೇಂದ್ರ 
ಆಚಮನ-ಆತ್ಮಶುದ್ಧಿಗೋಸ್ಕರ 
ಅಂಗೈಸುಳಿಯಲ್ಲಿ ಅಂಗೈ 
ಗುಳಿಯಲ್ಲಿ ಶುದ್ಧೋದಕ 
ವನ್ನು ಹಾಕಿ ಮಂತ್ರ 


ಸಮೂಹ 


ಪೂರ್ವಕವಾಗಿ ಕುಡಿಯುವುದು. 


ಆತ್ಮಜ-ಮಗ 

ಆದಿತ್ಯರು-ಅದಿತಿಯ ಮಕ್ಕಳು 
(ದೇವತೆಗಳು) 

ಆನತನಾಗು-ತಲೆಬಾಗು, ನಮಸ್ಕರಿಸು 

ಆನನ-ಮುಖ 

ಆಪ್ಯಾಯನ-ಹಿತ 

ಆಯ-ಸಂಕಲ್ಲ, ಉದ್ದೇಶ 

ಆಯತ-ವಿಸ್ತಾರ 

ಆಲವಟ್ಟ-ಬೀಸಣಿಗೆ 

ಆಳಿ-ಸಮೂಹ 





ಕನಕ ಸಾಹಿತ್ಯ ದರ್ಶನ-೨ 


ಆಳ್ವೇರಿ-ಕೋಟೆಯ ಸುತ್ತಲೂ 
ಓಡಾಡಲು ಮಾಡಿರುವ 
ದಾರಿ 
ಇಕ್ಷು-ಕಬ್ಬು 
ಇಟ್ಟಣಿಸು-ಮುತ್ತಿಗೆಹಾಕು, 
ದಟ್ಟವಾಗು, 
ಗುಂಪುಕೂಡು 
ಇತ್ತೆರ-ಎರಡೂ ಕಡೆಯ 
ಇನಕುಲ-ಸೂರ್ಯವಂಶ 
ಇನಿಯ-ಪ್ರಿಯತಮ 
ಇಭ-ಆನೆ 
ಇಳೆ-ಭೂಮಿ 
ಇಳೆಯಮರ-ಬ್ರಾಹ್ಮಣ 
ಈಂಟು-ಕುಡಿ, ಹೀರು 
ಉಗ್ಗಡ-ಉತ್ಕಟ, ಅತಿಶಯ, 
ಬಲುಜೋರು 
ಉಗ್ರಡಿಸು-ಉದ್ರೋಷಿಸು, 
ಹೊಗಳು 
ಉಗಿ-ಹೊರತೆಗೆ, ಕೀಳು 
ಉಗು-ಚಿಮ್ಮು 
ಉತ್ತರಿಸು-ದಾಟು 
ಉನ್ನತಿಕೆ-ಹಿರಿಮೆ 
ಉಪಟಳ-ಹಿಂಸೆ, ತೊಂದರೆ 
ಉಪಲ-ಕಲ್ಲು 
ಉಪಹತಿ-ನಾಶ, ಕಾಟ, ಪೆಟ್ಟು 
ತೊಂದರೆ 
ಉಪ್ಪರಿಗೆ-ಮಹಡಿ 
ಉಪ್ಪವಡಿಸು-ಮೇಲೆ ಏಳು 
ಉಮ್ಮಳ-ದುಃಖ, ವ್ಯಥೆ 


ಅರ್ಥಕೋಶ 


ಉರಗ-ಸರ್ಪ 
ಉರುತರ-ಶ್ರೇಷ್ಠ 
ಉರುಬು-ರಭಸ, ಆರ್ಭಟ 
ಉರುಭರ-ಯೌವನ 
ಉರ್ವಿ-ಭೂಮಿ 
ಉಲುಪೆ-ಮಂಗಳ ಪ್ರಸಂಗಗಳಲ್ಲಿ 
ಉಚಿತವಾಗಿ ಕೊಡುವ ಭತ್ಯೆ 
ಉಳಿ-ಬಿಡು 
ಊಳಿಗ-ಸೇವೆ 
ಎಚ್‌ -(ಇಸುಧಾತು) ಬಾಣ 
ಪ್ರಯೋಗ ಮಾಡು 
ಎಡರು-ತೊಡಕಿನಲ್ಲಿ ಸಿಕ್ಕಿಹಾಕು 
ಎಣೆ-ಸಮಾನ 
ಎಣ್ಣೆಸೆ-ಎಂಟುದಿಕ್ಕು 
ಎರಗು-ನಮಸ್ಕರಿಸು 
ಎರೆವಾತ-ಕೊಡುವವನು 
ಎಸೆ-ಶೋಭಿಸು 
ಏಕಾವಳಿ-ಒಂಟೆಳೆಸರ 
ಏಗು-ಏನು ಪ್ರಯೋಜನವಾಗು 
ಏಣಲೋಚನೆ-ಜಿಂಕೆ ಕಣ್ಣವಳು 
ಐದೆತನ-ಮುತ್ತೈದೆತನ 
ಐಯ್ದು-ಸೇರು, ಮುಟ್ಟು 
ಒಗ್ಗು-ಸಾಲು, ರಾಶಿ, ಗುಂಪು 
ಒರಲು-ಕೂಗು 
ಒರೆದೊರೆದು-ಪರೀಕ್ಷಿಸಿ 
ಒಸೆ-ಪ್ರೀತಿ 
ಒಸಗೆ-ಶುಭ, ಸಂತೋಷ 
ಒಳಗುಮಾಡು-ವಶವರ್ತಿಯನ್ನಾಗಿಸು 
ಓರಣ-ಪಂಕ್ತಿ 





೨೦೯ 


ಓಲಗ-ರಾಜಸಭೆ 
ಓಲಯಿಸು-ಮೆಚ್ಚು, ಸೇವಿಸು 
ಓಸರಿಸು-ಅರುಗಾಗು, ಓರೆಯಾಗು 
ಔಘ-ಸಮೂಹ 

ಕ೦ಟಕ-ಮುಳ್ಳು 
ಕ೦ಜಜನಯ್ಯ-ಬ್ರಹ್ಮನ ತಂದೆ (ಎಷ್ಟು) 
ಕಂಧರ-ಕೊರಳು 
ಕಂಬುಕಂಠ-ಶಂಖದಂತಹ ಕೊರಳು 
ಕಕ್ಕಡ-ಒಂದು ಆಯುಧ ವಿಶೇಷ 
ಕಕ್ಷಪಾಳ-ಕಂಕುಳ ಚೀಲ 
ಕಟವಾಯಿ-ದವಡೆ 
ಕಣ್ಣೆವೆ-ಕಣ್ಣರೆಪ್ಪೆ 
ಕದಂಬ-ಈಚಲ 

ಕದಪು-ಕೆನ್ನೆ 

ಕದಳಿ-ಬಾಳೆ 

ಕನಲು-ಕೋಪ 

ಕಪಿತ್ಯ-ಬೇಲ 

ಕಮಠ-ಆಮೆ 
ಕಮಲಸಂಭವ-ಬ್ರಹ್ಮ 
ಕರಗ-ಕಲಶ 
ಕರುಣಾಯತನ-ಕಾರ್ಯಕೌಶಲ್ಯ 
ಕರವಾಳ-ಕತ್ತಿ 

ಕರಿಗಮನ-ಇಂದ್ರ 
ಕರಿಮುಖ-ಗಣೇಶ 
ಕಲಾಧಿಪ-ಸೂರ್ಯ 
ಕವಳ-ವೀಳ್ಯ 

ಕವಾಟ-ಬಾಗಿಲ ಕದ 
ಕಳಕಳಿಕೆ-ಕಲಕಲಶಬ್ದ 
ಕಾಂಚನ-ಚಿನ್ನ 


೨೧೦ 


ಕಾಕಬಳಸು-ಕೆಟ್ಟದಾಗಿ ಆಲೋಚಿಸು 
ಕಾತರಿಸು-ಕಳವಳಪಡು 
ಕಾಪಥ-ತಪ್ಪದಾರಿ 
ಕಾಪುರುಷ-ಹೀನಮನುಷ್ಯ 
ಕಾಮ್ಯ-ಇಷ್ಟಾರ್ಥ 

ಕುಂತ-ಈಟಿ, ಭರ್ಜಿ 
ಕುಂದಕುಟ್ಮಲ-ಮಲ್ಲಿಗೆ ಮೊಗ್ಗು 
ಕುಟಜ-ಕೊಡಸಿಗೆ, ಬೆಟ್ಟಮಲ್ಲಿಗೆ 
ಕುಟಿಲ-ವಂಚನೆ 
ಕುಡಿತೆಗಂಗಳು-ಬೊಗಸೆ ಕಣ್ಣುಗಳು 
ಕುಣಿಕೆ-ಗಂಟು, ತೊಡಕು 
ಕುಮತಿ-ಕೆಟ್ಟಬುದ್ಧಿ 
ಕುರವಕ-ಗೋರಂಟಿ, ಮದರಂಗಿ ಗಿಡ 
ಕುರುಳು-ತಲೆಗೂದಲು 
ಕುಸುರಿದರಿ-ಸಣ್ಣ ಸಣ್ಣದಾಗಿ ಕತ್ತರಿಸು 
ಕೂರ್‌-ಹರಿತ 

ಕೂಲ-ತೀರ, ದಡ 
ಕೃಪಣತನ-ದಾರಿದ 


ಬ್ರಿ 


ಜುಗ್ಗತನ 


ಬಡತನ, 


ಕೆಲ-ಪಕ್ಕ 

ಕೇತಕಿ-ತಾಳೆಯ ಗಿಡ 
ಕೇಳಮೇಳ-ಸರಸ ಸಲ್ಲಾಪ 
ಕೈಕಂಬಿ-ಕೈಕೋಲು 
ಕೈದಳಿಸು-ವಶಪಡಿಸು 
ಕೈದು-ಆಯುಧ 
ಕೈನೆಗಹು-ಕೈಮೇಲೆತ್ತು 
ಕೈವಲ್ಯ-ಮೋಕ್ಷ 
ಕೈವಾರ-ಹೊಗಳಿಕೆ 
ಕೊಂಚಗಾರ-ಸಣ್ಣಮನುಷ್ಯ 





ಕನಕ ಸಾಹಿತ್ಯ ದರ್ಶನ-೨ 


ಕೊಳುಗುಳ-ಯುದ್ಧ 
ಕೋದಂಡ ದೀಕ್ಷಾಚಾರ್ಯ-ರಾಮ 
ಕೋಳುಹೋಗು-ಹಾಳಾಗು 
ಕೌಂತೇಯ-ಕುಂತೀದೇವಿಯ ಮಗ 
ಕ್ರತು-ಯಜ್ಞ ಯಾಗ 
ಕ್ರಮುಕ-ಅಡಕೆ 
ಕ್ಷೋಣಿಪತಿ-ಪೃಥ್ವೀಪತಿ 
ಘಳಿಲನೆ-ಶೀಘವಾಗಿ, ತತ್‌ಕ್ಷಣವೆ 
ಖಂಡಪರಶು-ಶಿವ, ರುದ್ರ 
ಖಗಪತಿ-ಗರುಡ 
ಖತಿ-ಕೋಪ 
ಖಯಖೋಡಿಯಿಲ್ಲದೆ-ಯಾವ 
ದಾಕ್ಷಿಣ್ಯವನ್ನೂ 
ಇಟ್ಟುಕೊಳ್ಳದೆ 
ಖಾಡಾಖಾಡಿ-ಆವೇಶ 
ಖಾತ-ಅಗೆದ, ತೋಡಿದ 
ಖನ್ನ-ನೊಂದುಕೊಂಡ 
ಗಂಧವಟ್ಟಿಗೆ-ಗಂಧದ ಮರದ ಕದ 
ಅಥವಾ ಅಡಪಟ್ಟಿ 
ಗಗನಮಣಿ-ಸೂರ್ಯ 
ಗಡಣ-ಸಮೂಹ 
ಗದಗದಿಪ-ಹೊಳೆಹೊಳೆವ 
ಗರಳ-ವಿಷ 
ಗಾಂಗೇಯ-ಭೀಷ್ಮ 
ಗಾರುಗೆಡಿಸು-ಗಾಸಿಗೊಳಿಸು, ಹಿಂಸಿಸು 
ಗಾವಳಿ-ಸದ್ದು,ಗದ್ದಲ, ಠೀವಿ, ಗತ್ತು 
ಗೀರ್ವಾಣಿ-ಸರಸ್ವತಿ 
ಗುಡಿ-ಬಾವುಟ 
ಗುಪಿತ-ಗುಪ್ತ 


ಅರ್ಥಕೋಶ ೨೧೧ 





ಗುಹ್ಯಕ-ಕುಬೇರನ ಕಡೆಯ ದೇವತೆ ಪಾದದ ಗಂಟು 
ಗೌರುಗಹಳೆ-ಗಟ್ಟಿದ್ದನಿಗೈವ ಕಹಳೆ ಜಾಲ-ಮೊತ್ತ 
ಘಟ-ಸಮೂಹ ಜಾಲಂಧ್ರ-ಬಲೆಯಂತೆ ಕಿಂಡಿಗಳನ್ನು 
ಚಂದನ-ಶ್ರೀಗಂಧ ಒಳಗೊಂಡಿರುವ ಕಿಟಕಿ 
ಚಕ್ರಾಧಾರ-ಜಗತ್ತಿಗೆ ಆಧಾರನಾದವನು | ಜಿತಸಂಗ್ರಾಮ-ಯುದ್ಧದಲಿ ಗೆದ್ದವನು 
ಚಡಾಳಿಸು-ಹೊಳೆ, ಪ್ರಜ್ವಲಿಸು, ಜೋಡಿಸು, | ಜಿಹ್ವ-ನಾಲಗೆ 
ಅಧಿಕನಾಗು ಜೋಕೆ-ಅಂದ 
ಚತುರ್ಥರು-ಶೂದ್ರರು ಜೋಡಣೆ-ಸೇರಿಕೆ 
ಚತುರೋಪಾಯ-ಸಾಮ, ದಾನ, ಭೇದ, ರುಲ್ಲರಿ-ಕುಚ್ಚು, ಗೊಂಡೆ 

ದಂಡ ಎಂಬ ನಾಲ್ಕು ಠಾವು-ಸ್ಥಳ 

ಉಪಾಯಗಳು ಡೊಂಬಿ-ಗುಂಪು 

ಢಾಳ-ಉಜ್ಜಲ, ಕಾಂತಿಯುತ 
ಚಯ-ಸಮೂಹ ತಕ್ಕೋಲ-ಸುಗಂಧದ ಚೆಕ್ಕೆಯುಳ್ಳ 
ಚರ-ಗೂಢಚಾರ ಒಂದು ಜಾತಿಯ ಮರ 
ಚಳೆ-ಚಿಮುಕಿಸು ತಗೆಬಗೆ-ಹಿ೦ಸೆ, ಕಷ್ಟ ಶ್ರಮ 
ಚಾಪ-ಬಿಲ್ಲು ತಪನತನಯ-ಸುಗ್ರೀವ 
ಚಾರಿ-ಪಗಡೆಕಾಯಿ ತಮ-ಕತ್ತಲು 
ಚಾರು-ಉತ್ತಮ, ಮನೋಹರ ತಮಾಲ-ಹೊಂಗೆ 
ಚಿತ್ತವಧಾನ-ಲಾಲಿಸು ತರಹರ-ನಿಲುಗಡೆ 
ಚಿನ್ಮಯ-ಜ್ಞಾನಮಯನಾದ ತರುಬು-ತಡೆದು ನಿಲ್ಲಿಸುವುದು 
ಚೌರಿ-ಜಾಮರ ತಲೆಗುತ್ತು-ತಲೆತಗ್ಗಿಸು 
ಛಡಾಳಿಸು-ಅಧಿಕವಾಗು ತವಕ-ಆತುರ, ಕಾತರ 
ಜಂಬು-ನೇರಿಳೆ ತಳಿಗೆ-ತಟ್ಟೆ 
ಜಂಬಾಇರ-ದೇವೇಂದ್ರ ತಳಿದ-ತುಂಬಿದ 
ಜಲಜಸಖ-ತಾವರೆಯ ಮಿತ್ರ ತಳಿರು-ಚಿಗುರು 
(ಸೂರ್ಯ) ತಳ್ಳಿಸು(ತಕ್ಕೈಸು) ಆಲಿಂಗಿಸು 

ಜಲ್ಲರಿ-ಜಾಲರಿ, ಜರಡಿ ತಳುವು-ತಡಮಾಡು 
ಜವ-ಯಮ ತಳೋದರಿ-ಸ್ತೀ 
ಜಾನುಜಂಫೆ-ಮೊಣಕಾಲು ಮತ್ತು ತಾಪಸ-ತಪಸ್ವೀ, ಯಷಿ 


೨೧೨ 


ತಾಮರಸದಳ ನಯನ-ತಾವರೆಯ 
ಕಣ್ಣವನು 
ತಾರುತಟ್ಟು-ಚೆಲ್ಲಾಪಿಲ್ಲಿ 
ತಾಲ-ತಾಳೆ 
ತಾಳಿಗೆ-ಅಂಗಳು, ಗಂಟಲಿನ 
ಮೇಲುಭಾಗ 
ತಿಮಿರ-ಕತ್ತಲು 
ತುಡುಕು-ತಾಗು, ಮುಟ್ಟು 
ತುರುಬು-ಮುಡಿ 
ತೂಪಿರಿ-ಉಫ್‌ ಉಫ್‌ ಎಂದು 
ಊದಿ ದೃಷ್ಟಿದೋಷ 
ತೆಗೆಯುವುದು 
ತೂಳು-ಮುನ್ನುಗ್ಗು 
ತೆತ್ತಿಗ-ಸಾಲ ಕೊಟ್ಟವನು 
ತೆತ್ತಿಸು-ಮುಚ್ಚು 
ತೆನೆ-ಕೋಟೆಯ ತುದಿ 
ತೆರಹು-ಎಡೆ, ಅವಕಾಶ 
ತೆರು-ಕೊಡು, ಸಲ್ಲಿಸು 
ತೇಜಿ-ಕುದುರೆ 
ತೊಡಚಿ ಬಿಡು-ಗಂಟುಬೀಳು 
ತೊಡರು-ಆಭರಣ 
ತೋಮರ-ಒಂದು ಆಯುಧ 
ವಿಶೇಷ (ಈಟಿ) 
ತೋಯಜಾಪ್ತ-ಸೂರ್ಯ 
ತೋರಹತ್ತ-ಸ್ಥೂಲವಾದ (ದಪ್ಪನಾದ) 
ಹಸ್ತ 
ತೊೋರ್ಕೆ-ಕಾಣ್ಯೆ 
ತ್ರಾಣ-ಶಕ್ತಿ 





ಕನಕ ಸಾಹಿತ್ಯ ದರ್ಶನ-೨ 


ತೈಗುಣ-ಸತ್ತ್ವ ರಜಸ್‌, ತಮಸ್ಸು 
ಎಂಬ ಮೂರು ಗುಣಗಳು 
ದಂಟಿಸು-ದಂಡಿಸು, ಶಿಕ್ಷಿಸು 
ದಂಡಧರ-ಯಮ 
ದಂಡಿಗೆ-ಮೇನೆ, ಪಲ್ಲಕ್ಕಿ 
ದಳ್ಳುರಿ-ದಟ್ಟವಾದ ಉರಿ, 
ಮಹಾಜ್ಞಾಲೆ, ಕಾಳ್ಗಿಚ್ಚು 
ದುಕೂಲ-ಮೇಲು ಹೊದಿಕೆ, ಧಾವಣಿ 
ಧನದ-ಕುಬೇರ 
ಧನಾಢ್ಯ-ಶ್ರೀಮಂತ 
ದಾರವಟ್ಟ-ಹೆಬ್ಬಾಗಿಲು, ಅಗಸೆ 
ದಿಗಂತ-ಭೂಮಿ ಆಕಾಶ ಕೂಡಿದ 
ಹಾಗೆ ಕಾಣುವ ಜಾಗ, ದಿಕ್ಷಟ 
ದಿನೇಶ ಶತ ಸಂಕಾಶ-ನೂರು 
ಸೂರ್ಯ ಪ್ರಕಾಶವುಳ್ಳವ 
ದಿವ-ಸ್ವರ್ಗ 
ದುರ್ಫ್ಥಟ-ಆಪತ್ತು 
ದುರಿತ-ಪಾಪ 
ದೃಗುಯುಗಳ-ಎರಡು ಕಣ್ಣುಗಳು 
ದೇಸಿ-ಚೆಲುವು 
ದೋರ್ಬಲ-ಬಾಹುಬಲ 
ಧನಪ-ಕುಬೇರ 
ಧಾತು-ಶಕ್ತಿ 
ಧಾತ್ರಿಜಾಂತಕ-ನರಕಾಸುರನನ್ನು 
ಕೊಂದವನು (ವಿಷ್ಣು) 
ಧಾರಿಣಿ-ಭೂಮಿ, ರಾಜ್ಯ 
ದೈವಜ್ಞ-ಜ್ಯೋತಿಷಿ 
ದ್ಯುಮಣಿ-ಸೂರ್ಯ 
ನಕ್ರ-ಮೊಸಳೆ 


ಅರ್ಥಕೋಶ 


ನಖ-ಉಗುರು 
ನಭ-ಆಕಾಶ 
ನಭೋನಿನದ-ಆಕಾಶವಾಣಿ, 
ಅಶರೀರವಾಣಿ 
ನಯನ-ಕಣ್ಣು 
ನರ-ಕಿರೀಟಿ, ಅರ್ಜುನ 
ನರೆದಲೆಗ-ರಾಗಿ 
ನವನೀತ-ಬೆಣ್ಣೆ 
ನಸಿದ-ಕ್ಷೀಣಿಸಿದ 
ನಳಿನಸಖ-ತಾವರೆಯ ಮಿತ್ರ (ಸೂರ್ಯ) 
ನಾಕನಿಳಯರು-ಸ್ವರ್ಗವಾಸಿಗಳು 
(ದೇವತೆಗಳು) 
ನಾಗನಗರಿ-ಹಸ್ಮಿನಾವತಿ 
ನಾಸಿಕ-ಮೂಗು 
ನಿಕಾಯ-ಸಮೂಹ 
ನಿಕುರುಂಬ-ಸಮೂಹ 
ನಿಗಮನುತ-ವೇದಗಳಿಂದ 
ಹೊಗಳಲ್ಪಟ್ಟ 
ನಿಚಯ-ಸಮೂಹ 
ನಿನದ (ನಿನಾದ)-ಶಬ್ಬ 
ನಿಬ್ಬರ-ನಿರ್ಭರ, ರಭಸ, ತೀವ್ರ 
ನಿರ್ದಾಯ-ಸಂಪೂರ್ಣ, ಶಾಶ್ವತ 
ನಿರಾಮಯ-ದುಃಖವಿಲ್ಲದವ 
ನಿರ್ವಾಹ-ಸರಾಗ 
ನಿರಿಗುರುಳು-ಗುಂಗುರು ಕೂದಲು 
ನಿರುತ-ಯಾವಾಗಲೂ 
ನಿವಹ-ಸಮೂಹ 
ನಿಸ್ಸಾಳ-ಒ೦ಂದು ಬಗೆಯ ಚರ್ಮವಾದ್ಯ 
ನೂಪುರ-ಕಾಲಂದುಗೆ, ಕಡಗ, 





೨೧೩ 


ಾಲ್ಗೆಜ್ಜಿ 
ನೆಗಳು-ಮಾಡು, ಖ್ಯಾತನಾಗು, ಹೊಳೆ 
ನೆಗಹು-ಮೇಲೆತ್ತು 
ನೆಗ್ಗು-ಅಶವಾಗು, ಕುಸಿ 
ನೆತ್ತ-ಜೂಜು, ಪಗಡೆ ಆಟ 
ನೆರವಿ-ಸಂದಣಿ, ಸಮೂಹ 
ನೊರಜು-ಸೊಳ್ಳೆ, ಗುಂಗುರ 
ನೋಂತೆನೊ-ವ್ರತಮಾಡಿದೆನೊ 
ಪಂಟಿಸು-ಪ್ರತಿಭಟಿಸು, ವಿರೋಧಿಸು 
ಪತಂಗ-ಸೂರ್ಯ 
ಪಶಿಕರಿಸು-ಅನುಗ್ರಹಿಸು, ಹೊಗಳು, 
ಗೌರವಿಸು 
ಪತಿತ-ನೀಚ, ಪಾಪಿ 
ಪಥ-ಹಾದಿ 
ಪದ-ಕಾಲು, ಹೆಜ್ಜೆ, ಪಾದ 
ಪನಸ-ಹಲಸು 
ಪನ್ನಗವೇಣಿ-ಹಾವಿನಂತಹ 
ಹೆರಳುಳ್ಳವಳು 
ಪಯಬಿಂದು-ಹಾಲಹನಿ 
ಪರಶು-ಕೊಡಲಿ 
ಪರಿಘ-ಒಂದು ಆಯುಧ ವಿಶೇಷ 
ಪರಿಣತರು-ಜಾಣರು 
ಪರಿತಾಪ-ದುಃಖ 
ಪರಿತೋಷ-ಅತ್ಯಂತ ಆನಂದ, 
ಸಂತೋಷ 
ಪರುಟವ-ವಿಸ್ತಾರ 
ಪರುಠವಣೆ-ವಿಶೇಷ 
ಪಲ್ಲವ-ಚಿಗುರು 


ಪಲ್ಲೈಸು-ತುಂಬು, ಕೋರೈಸು, ಸಿಕ್ಕು 


೨೧೪ 


ಪವನ-ಗಾಳಿ 

ಪಾಕ ಶಾಸನ-ಪಾಕ ಎಂಬ 
ರಾಕ್ಷಸನನ್ನು ನಿಯಂತ್ರಿಸಿ 
ದವನು (ಇಂದ) 

ಪಾಠಕ-ಹೊಗಳು ಭಟ್ಟ 

ಪಾಣಿ-ಕೈ 

ಪಾಯವಧಾನ-ಪಾದ ಬೆಳೆಸಿ 

ಪಾಯ್ದಳ-ಕಾಲಾಳ ಸೇನೆ 

ಪಾವಕ-ಅಗ್ನಿ 

ಪಾಸಟಿ-ಸರಿಸಾಟಿ 

ಪಿಕ-ಕೋಗಿಲೆ 

ಪಿಸುಣ-ಹೊಟ್ಟೆಕಿಚ್ಚಿನವ, ಚಾಡಿಕೋರ 

ಪುತ್ತಳಿ-ಬೊಂಬೆ 

ಪುರಂದರ-ಇಂದ್ರ 

ಪುರಹರಸಂಗ-ಶಿವನ ಸ್ನೇಹಿತ (ವಿಷ್ಣು) 

ಪುರುಹೂತ-ಇಂದ್ರ 

ಪುಳಕಜಲ-ರೋಮಾಂಚನವೆಂಬ 
ನೀರು 

ಪುಳಿಂದ-ಬೇಡ 

ಪೂಗಣೆ-ಹೂಬಾಣ 

ಪೆರೆನೊಸಲು-ಚಂದ್ರನಂತಹ ಹಣೆ 

ಪೊಂಬೊಗರ-ಹೊನ್ನಕಾಂತಿ 

ಪ್ರಚ್ಛನ್ನವೇಷ-ಮಾರುವೇಷ 
(ಮರೆಮಾಚಿದ ವೇಷ) 

ಪ್ರಣುತಿ-ವಂದಿಸು 

ಪ್ರಾಕಾರ-ಕೋಟೆ, ಗೋಡೆ 

ಪ್ರಾಕೃತರು-ಅನಾಗರಿಕರು, ಹಳ್ಳಿಗರು 

ಫಾಲಲೋಚನ-ಹಣೆಗಣ್ಣ (ಶಿವ) 

ಬಕುಳ-ನಾಗಕೇಸರ 


1 


ತ್ರ 


|, 


ತ್ರ 





ಕನಕ ಸಾಹಿತ್ಯ ದರ್ಶನ-೨ 


ಬಡಬ-ಸಮುದ್ರದ ಮಧ್ಯದಲ್ಲಿ 
ಉತ್ಪನ್ನವಾಗುವ ಬೆಂಕಿ 
ಬಣಜಿಗರು-ವ್ಯಾಪಾರಿಗಳು 
ಬಣಗು-ಕ್ಷುದ್ರ, ಅಲ್ಪ, ಸಾಮಾನ್ಯ 
ಬಯಲಾಡಂಬರ-ಒಣಹೆಮ್ಮೆ 
ಬರವು-ಆಗಮನ 
ಬಲಗೊಳ್ಳು-ಪ್ರದಕ್ಷಿಣೆ ಬರು 
ಬಲಿದ-ದೊಡ್ಡದಾದ, ಹೆಚ್ಚಾದ 
ಬಲ್ಲಿದ-ಸಮರ್ಥ 
ಬಲ್ಲೆಹ-ಭರ್ಜಿ, ಭಲ್ಲೆಹ 
ಬವಣೆ-ತೊಂದರೆ, ದಿಗ್ಭಮೆ, ಕಳವಳ 
ಬವರ-ಯುದ್ಧ 
ಬಳಿವಿಡಿ-ಹಿಂಬಾಲಿಸು 
ಬಾಣಸು-ಅಡುಗೆ 
ಬಾದರಾಯಣ-ವ್ಯಾಸ 
ಬಿಂಡಿವಾಲ-ಒಂದು ಆಯುಧ ವಿಶೇಷ 
ಬಿನ್ನಪ-ವಿಜ್ಞಾಪನೆ 
ಬಿರುದಾಯಕ-ಬಿರುದು ಪಡೆಯಲು 
ಅರ್ಹತೆ ಉಳ್ಳವನು 
ಬಿರುನುಡಿ-ಬಿರುಸು ಮಾತು 
ಬಿಸರುಹಾಕ್ಷಿ-ತಾವರೆ ಕಣ್ಣುಳ್ಳವಳು 
ಬೀಯ-ವ್ಯಯ, ನಷ್ಟ 
ಖರ್ಚುಮಾಡು 
ಬೆಸಗೊಳ್‌-ಕೇಳು 
ಬೇಹಾರಿ-ವ್ಯಾಪಾರಿ 
ಬೊಂತೆ-ಕವುದಿ, ಕೀಳುವಸ್ತು 
ಬೋದಿಗೆ-ಕಂಬ ಮತ್ತು ಅಡ್ಡತೊಲೆಯ 
ಮಧ್ಯದ ತುಂಡುಮರ 
ಅಥವಾ ಕಲ್ಲು 


ಅರ್ಥಕೋಶ 


ಭಣತಿ-ಮಾತಿನ ವೈಖರಿ 
ಭರ್ಗ-ಈಶ್ಟರ 
ಭರಣಿ-ಕರಡಿಗೆ 
ಭವದೂರ-ಹುಟ್ಟುಸಾವಿಲ್ಲದವನು 
ಭುಂಜಿಸು-ತಿನ್ನು 
ಭಾರಕರ್ತ-ಹೊಣೆಹೊತ್ತವ 
ಭಾವಜಾರಿಪ್ರಿಯ-ಈಶ್ವರನ ಗೆಳೆಯ 
(ವಿಷ್ಣು 
ಭಾಳ-ಹಣೆ 
ಭಿತ್ತಿ-ಗೋಡೆ 
ಬಿಸುಸುಯ್‌-ಬಿಸಿಯುಸಿರುಬಿಡು 
ಭುಜಂಗ-ನಾಗ, ಸರ್ಪ 
ಭುಲ್ಲವಿಸು-ಸಂತೋಷದಿಂದ ಉಬ್ಬು 
ಭೂತದಯೆ-ಪ್ರಾಣಿದಯೆ 
ಭೂರಿ-ವಿಶೇಷ 
ಭೂರುಹ-ಮರ 
ಮಕರಕೇತನ-ಮೀನಧ್ವಜ, ಮನ್ಮಥ 
ಮಕುಟವರ್ಧನ-ಕಿರೀಟಧಾರಿ (ರಾಜ) 
ಮಖ-ಯಜ್ಞ ಯಾಗ 
ಮಟ್ಟಿ-ಗೋಪಿಚಂದನ ನಾಮ 
ಮಡ-ಹೆಜ್ಜೆಯ ಹರಡು, ಹಿಮ್ಮಡಿ 
ಮಡುಹು-ಸಾಯಿಸು 
ಮಣೆಯಗಾರ-ಜವಾಬ್ದಾರ 
ಮಂದರಾದ್ರಿಧರ-ಮಂದರಗಿರಿಧಾರಿ 
ಮತಿವಿಕಳ-ಬುದ್ಧಿ ಕಳೆದುಕೊಂಡವ, ಹುಚ್ಚ 
ಮನ್ನಿಸು-ಗೌರವಿಸು 
ಮನೆವಾರ್ತೆ-ಮನೆಕೆಲಸ 
ಮರುಳ-ಹುಚ್ಚ ದಡ್ಡ 
ಮಲಿನ-ಕೊಳಕು 





೨೧೫ 


ಮಲೆತವರು-ಉದ್ದಟರು, ಸೊಕ್ಕಿನವರು 
ಮಸೆ-ತೀವಗೊಳಿಸು 
ಮಾಣಿಸು-ತಡೆ, ಪರಿಹರಿಸು 
ಮಾರ್ಗಣ-ಬಾಣ 
ಮಾರುತನ ಸಖ-ಬೆಂಕಿ 
ಮಿಗೆ-ಹಚ್ಚು ವಿಶೇಷ 
ಮಿಡುಕು-ಸಂಕಟಪಡು 
ಮಿಸುನಿ-ಚಿನ್ನ 
ಮುಂಚು-ಮುಂದಾಗು 
ಮುಂತಳರ್‌-ಮುಂದೆ ನಡೆ 
ಮುಗ್ಗು-ನಾಶ 
ಮುದ-ಹರ್ಷ, ಸಂತೋಷ 
ಮುದ್ಧರ-ಒಂದು ಆಯುಧ 
ವಿಶೇಷ (ಗದೆ) 
ಮುನ್ನ-ಹಿಂದೆ 
ಮುಮ್ಮೊನೆ-ಸೇನೆಯ ಮುಂಭಾಗ 
ಮುಯಿ-ಕಾಣಿಕೆ 
ಮುರಿ-ಹಿಮ್ಮೆಟ್ಟು 
ಮುಸುಂಡಿ-ಒಂದು ಆಯುಧ ವಿಶೇಷ 
ಮೇದಿನಿ-ಭೂಮಿ 
ಮೇಲುದು-ಮೇಲುಮುಸುಕು, 
ಉತ್ತರೀಯ, ಧಾವಣಿ 
ಮೊನೆಯಲಗು- ಹರಿತವಾದ ಬಾಣ 
ಮೊಳಗು-ಶಬ್ದಮಾಡು 
ಮೋಹರ-ಸೇನೆ, ಗುಂಪು, ಸಜ್ಜು 
ಮೌಲಿ-ಕರೀಟ 
ರಜನಿ-ರಾತ್ರಿ 
ರದನ-ಹಲ್ಲು 
ರವ-ದ್ವನಿ 


೨೧೬ 


ರವೆಗಾಲು-ಪುಟ್ಟಹೆಜ್ಜೆ 
ರಸಾಲ-ಮಾವು 
ರಹಿ-ವೈಭವ 
ರಾಗಿ-ಕಾಮಾಸಕ್ತ 
ರಾಜಮರಾಳ-ರಾಜಹಂಸೆ 
ರಾಧೇಯ-ಕರ್ಣ 
ರಾಪು-ಪೀಡಿಸು 
ರಾಮಧಾನ್ಯ-ರಾಗಿ 
ರಾವುತ-ಕುದರೆ ಸವಾರ 
ರಿಪು-ಶತ್ರು 
ರೂಢಿ-ಭೂಮಿ 
ರೆಂಚೆ-ಆನೆ ಕುದುರೆಗಳ ಹಕ್ಕರಿಕೆ, ಗುಳ 
ಲಹರಿ-ಅಲೆ 
ಲಜ್ಜೆ-ನಾಚಿಕೆ 
ಲೋವೆ-ಇಳಿಜಾರಾದ ಸೂರು, ಅಡ್ಡ 
ಪಟ್ಟ 
ವಟಪತ್ರ-ಆಲದ ಎಲೆ 
ವನಜ-ತಾವರೆ 
ವನಜನಾಭ-ತಾವರೆ ಹೊಕ್ಕುಳವ 
(ಎಷ್ಟು) 
ವನಧಿ-ಸಮುದ್ರ 
ವರದ-ವರಗಳನ್ನು ಕೊಡುವವನು 
ವರನಿಟಿಲಾಕ್ಷಸಖ-ಹಣೆಗಣ್ಣುಳ್ಳ ಶಿವನ 
ಸ್ನೇಹಿತ (ಎಷ್ಟು) 
ವರೂಢ-ರಥ 
ವಸನ-ಬಟ್ಟೆ 
ವಸು-ಅಪ, ದವ, ಸೋಮ, ಧನ, 
ಅನಿಲ, ಅನಲ, ಪ್ರತ್ಯುಕ್ಷ 
ಪ್ರಭಾಸ ಎಂಬ ಎಂಟು 





ಕನಕ ಸಾಹಿತ್ಯ ದರ್ಶನ-೨ 


ಮಂದಿ ದೇವತೆಗಳು 

ವಸುಮತಿ-ಭೂಮಿ 

ವಹಿಲ-ಶೀಘ್ರ, ಬೇಗ 

ವಾಘೆ-ಕಡಿವಾಣ 

ವಾಜಿ-ಕುದುರೆ 

ವಾಯಸ-ಕಾಗೆ 

ವಾರ್ಥಿಕ-ಮುಪ್ಪು 

ವಾರಾನಾರಿ-ವೇಶ್ಶೆ 

ವಾರಣ-ಆನೆ 

ವಾರಿ-ನೀರು 

ವಾರಿಧಿ-ಸಮುದ್ರ 

ವಾಲಾಖ್ಯ-ನಳನ ಸ್ನೇಹಿತನ ಹೆಸರು 

ವಾವೆವರ್ತನ-ಸಂಬಂಧಿಗಳ ಬಗ್ಗೆ 
ಎರಕ 

ವಾಸವ-ಇಂದ್ರ 

ವಾಸಿ-ಲೇಸು, ಖ್ಯಾತಿ, ಹೆಸರುಗಳಿಸಿದವ 

ವಾಸುಕಿ-ಆದಿಶೇಷ 

ವಿಕಳ-ಕೊರತೆ, ವಿಚಿತ್ರ, ಕಳೆದುಕೊಂಡವ 

ವಿಗತ-ಪರಾಕ್ರಮಿ 

ವಿಗಡಿಸು-ಗಾಬರಿಗೊಳಿಸು 

ವಿಗತಿವಡೆ-ಮಂಕಾಗು 

ವಿಟಾಳಿಸು-ಕುಲಗೆಡು, ಹಾಳಾಗು 

ವಿತಳ-ಸರ್ಪಲೋಕ 

ವಿದಗ್ಗೆ-ಪೌಢೆ 

ವಿದಳಿತ-ಕತ್ತರಿಸಿದ 

ವಿಪಿನ-ಕಾಡು 

ವಿಬುಧ-ವಿದ್ವಾಂಸ, ಪಂಡಿತ 

ವಿರಿಂಚಿ-ಬ್ರಹ್ಮ 

ವಿಷಯಕೇಳಿ-ಕಾಮಲೀಲೆ 


ಅರ್ಥಕೋಶ 


ವಿಹಿತ-ಯೋಗ್ಯ 
ವೆಂಟಣಿಸು-ಆವರಿಸು 
ವೆಗ್ಗಳಿಸು-ಹೆಚ್ಚಾಗು 
ವ್ರೀಹಿ-ಬತ್ತ 
ವ್ರಾತ-ಸಮೂಹ 
ಶಬರ-ಬೇಡ 
ಶರಹತಿ-ಬಾಣದ ಹೊಡೆತ 
ಶರ್ವಾಣಿ-ಪಾರ್ವತಿ 
ಶಶಿಕಾಂತ-ಚಂದ್ರಕಾಂತ 
ಶಾಕಪಾಕ-ಸಸ್ಯಾಹಾರ 


ಶೀತಾಂಶು-ಚಂದ್ರ 
ಶುಕ-ಗಿಳಿ 
ಶೂಲಪಾಣಿ-ಶಿವ 


ಶೋಕಾಬ್ಬಿ-ಶೋಕಸಾಗರ 
ಶ್ರೋಣಿ-ನಿತಂಬ, ಪೃಷ್ಠ 
ಶ್ರುತಿ-ವೇದ 
ಸಂಕಲ್ಪ-ಪ್ರತಿಜ್ಞೆ 
ಸಂಗರ, ಸಂಗ್ರಾಮ-ಯುದ್ಧ 
ಸಂಚಿತ-ಕೂಡಿಸಿಕೊಂಡ, ಆರ್ಜಿಸಿದ 
ಸ೦ಜನಿಸು-ಹುಟ್ಟು 
ಸಂಜಾತೆ-ಮಗಳು 
ಸತ್ತಿಗೆ-ಛತ್ರಿ 
ಸನ್ನುತ-ಹೊಗಳುವಂಥ 
ಸಬಳ-ಈಟಿ 
ಸಮತಳಿಸು-ಕೂಡಿಬರು 
ಸಮಪಾಳಿ-ಸರಿಸಮಾನ 
ಸಮರ-ಯುದ್ಧ 
ಸವಡಿನುಡಿ-ಇಬ್ಬಗೆಯ ಮಾತು, 
ಎರಡು ಮಾತು 





೨೧೭ 


ಸಾಗರನ ಮಗಳು-ಲಕ್ಷ್ಮೀ 
ಸಾರಣೆ-ನೆಲಸಾರಿಸುವುದು 
ಸಾರಿ-ಪಗಡೆದಾಳ 
ಸಿಂಧ-ಬಾವುಟ 
ಸಿಂಧುಬಂಧನ-ಸಮುದಕ್ಕೆ ಸೇತುವೆ 
ಕಟ್ಟಿದವನು 
ಸಿಂಹಪೀಠ-ಸಿಂಹಾಸನ 
ಸಿತಚಾಮರ-ಬಿಳಿಯಚಾಮರ 
ಸಿತಾಬ್ಬಜ-ಬಿಳಿಯ ತಾವರೆ 
ಸೀಗುರಿ-ಚಾಮರ 
ಸುಕರ-ಸರಾಗ 
ಸುಕೃತ-ಪುಣ್ಯ 
ಸುರುಚಿರ-ಮನೋಹರ 
ಸುತ್ರಾಮ-ದೇವೇಂದ್ರ 
ಸುಮನಸ-ದೇವತೆ 
ಸುಮಾಲ್ಯ-ಹೂಮಾಲೆ 


ಸೈಗೆಡೆ-ಸಾಷ್ಟಾಂಗ ನಮಸ್ಕಾರ ಮಾಡು 

ೇಜಿಗ-ಆಶ್ಚರ್ಯ 

ೀರ್ಮುಡಿ-ಸಡಿಲವಾಗಿ ಕಟ್ಟಿದ 
ತುರುಬು 

ಸೋಹು- ಬೇಟೆಯಲ್ಲಿ "ಸೂಸೂ' 


೨೧೮ 


ಎಂದು ಶಬ್ದ ಮಾಡುತ್ತಾ 
ಮೃಗಗಳನ್ನು ಅಟ್ಟುವುದು 
ಹಕ್ಕೆ-ಆಶ್ರಯ, ನೆಲೆ 
ಹಚ್ಚಡ-ಹೊದಿಕೆ, ದುಪ್ಪಟ 
ಹದನು-ರೀತಿ 
ಹಡಪ-ಚೀಲ 
ಹಮ್ಮಳಿಸು-ಸೊಕ್ಕುಮುರಿ 
ಹಮ್ಮು-ಹೂಡು, ಜೋಡಿಸು 
ಹರಣ-ಪ್ರಾಣ 
ಹರಿ-ಓಡು, ಪಲಾಯನ 
ಹರಿಗೆ-ಗುರಾಣಿ 
ಹರಿಯ ಮಧ್ಯ-ಸಿಂಹದ ಸೊಂಟ, 
ಬಡನಡು 
ಹರಿವು-ಆಗುಮಾಡು, ಪೂರ್ಣಗೊಳಿಸು 
ಹವಣು-ಪ್ರಮಾಣ, ಲೆಕ್ಕ ಅಳತೆ, 


ಹಂಚಿಕೆ 
ಹಲ್ಲಣಿಸು-ಸಿದ್ಧವಾಗು, ಹಲ್ಲಣ 
(ಜೇನು) ಹಾಕುವುದು 


ಹಲುಬು-ಕೊರಗು, ದುಃಖ 
ಹಸಾದ-ಅಪ್ಪಣೆ 
ಹಸ್ತಿವಾಹನ-ಇಂದ್ರ 
ಹಳುವ-ಅರಣ್ಯ 
ಹಾಸಂಗಿ-ಪಗಡೆದಾಳ, ಲೆತ್ತ 
ಹಾಸರೆ-ಹಾಸುಬಂಡೆ 
ಹಿಮಾಂಶುಕುಲ-ಚಂದ್ರವಂಶ 
ಹಾಹೆ-ಗೊಂಬೆ 
ಹಿ೦ತಾಲ-ಒಂದು ಜಾತಿಯ 

ತಾಳೆಮರ, ಕಿರುತಾಳೆ 
ಹಿರಣ್ಯ-ಚಿನ್ನ 





ಕನಕ ಸಾಹಿತ್ಯ ದರ್ಶನ-೨ 


ಹುಡಿ-ಮಣ್ಣು, ದೂಳು 
ಹುತವಹನ-ಅಗ್ನಿ 
ಹುರುಳು-ಸಾರ, ಶಕ್ತಿ 
ಹೂಂಕರಿಸು-ರೋಷದಿಂದ ಕೂಗು 
ಹೇವರಿಸು-ಜುಗುಪ್ಸೆ ಪಡು 
ಹೃತಸುಖ-ಸುಖದಿಂದ ವಂಚಿತ, 
ಸುಖನೀಗಿಕೊಂಡ 
ಹೆಬ್ಬಲ-ದೊಡ್ಡಸೇನೆ 
ಹೂಂಪುಳಿ-ರೋಮಾಂಚನ 
ಹೊದರು-ಪೊದೆ 
ಹೊದ್ದು-ಉಂಟಾಗು 
ಹೊನಲು-ಪ್ರವಾಹ 
ಹೊಯ್ದು-ಹೊಡೆತ. ಪೆಟ್ಟು 
ಹೊರಳು-ವ್ಯಾಪಕತೆ, ಬಾಗುವಿಕೆ, 
ಉರುಳುವುದು 
ಹೊರಿಗೆ-ಹೋರಾಟ, ಸ್ಪರ್ಧೆ 
ಹೊರೆ-ಪೊರೆ, ಕಾಪಾಡು, ಕೂಡು, 
ಸೇರು 
ಹೊಲಬು-ಕ್ರಮ, ದಾರಿ 
ಹೊಳಲು-ಪಟ್ಟಣ 


